ಮಾನವಿಕ ಕರ್ಣಾಟಕ 


ಸಂಪುಟಿ ೧೭ ಸಂಚಿಕೆ ೪ 


ಮೈ ಸೂರು 
ಮೈಸೂರು ನಿಶ್ವವಿದ್ಯಾನಿಲಯ 
೧೯೮೭ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು “ ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗ:ವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ವೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕ.ಹಸಬೇಕು, 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ" ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 


ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು, 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯ:ಸ:ವವರು ಈ 
ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಜಿ ಚೀಓ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರಪ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಿಸುವ, ಬಿಡುವ ಆಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ 


ಕ ೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈ ಸೂರು-೫೭೦ ೦೦೬ ಎಂಬ ನಿಳಾಸಕ್ಕೆ ಕಳುಹಿಸಬೇಕು. 


( 


ಮಾನವಿಕ ಕರ್ಣಾಟಕ 


ಸಂಪುಟ ೧೭; ಸಂಚಿಕೆ ೪ 


೬೮ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೭ 


MANAVIKA KARNATAKA, Kannada quarterly of the 
University of Mysore, Volume 17, Number 4, October 1987, 
Edited by Dr. M. V. Srinivas and M. N. Nanjunda Raje Urs. 


£ ವಾಲ್‌ 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಜೀ. ಶಂ. ಪರಮಶಿನಯ್ಯ 


ಸಂಪಾದಕರು 
ಡಾ. ಎಂ. ವಿ. ಶ್ರೀನಿವಾಸ್‌ 
ಎಂ. ಎನ್‌. ನಂಜಂಂಡರಾಜೇ ಅರಸ್‌ 


ಪ್ರಕಾಶಕರು 
ಕೆ.ಟಿ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೬ 


ಮುದ್ರಕರು 
ಎನ್‌. ಹನುಮಯ್ಯ 
ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮೈಸೂರು-೬ 


ಫಟ್‌ 3 


( 


೧೦, 


ನಿಷಯ ಸೂಚಿ 


ಪುಟ 
ಅರಣ್ಯ ಸಂವರ್ಧನೆ . ಅಶೋಕ ದೇ ಸಾತ್ತುತೆ ೧ 
ಐತಿಹಾಸಿಕ ನಗರ ಡಾ. ಎಸ್‌. ಟಿ. ನಾಯ್ಡು, ತೀರ್ಥಹಳ್ಳಿ ೩೩ 
ಶ್ರೀರಂಗಪಟ್ಟಣ 
ಗೋವೆಯ ಕದಂಬ ಮೂರನೆಯ ಬಿ. ಆರ್‌. ಹಿರೇಮಠ ೪೧ 
ಗೂವಲದೇವನ ಪ್ರಾಚೀನ ಶಾಸನ ಎಸ್‌. ಪಿ. ಪಾಟೀಲ್‌ 
ಕೆ. ಪಿ. ವೀರಣ್ಣ 

ಕಾಮಗೇತಿ ಅರಸರು-ಕೆಲವು ಲಕ್ಷ್ಮಣ್‌ ತೆಲಗಾವಿ ೫೧ 

ವಿಚಾರಗಳಂ : ಪ್ರತಿಕ್ರಿಯೆಂ 
ಅನಂಭಾವ-ಒಂದಂ ವಿವೇಚನೆ ಟಿ. ಬಿ. ಬಸವರಾಜ್‌ ೭೯ 
ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ಮೂಲ: ಹೆಚ್‌. ಜಿ. ವೇಲ್ಸ್‌ ೮೭ 

ಮಂಂದುವರೆದಂದು ಅನು : ಯಮುನಾಬಾಯಿ ಆರ್‌, ರಾವ್‌ 

ಗೃಹಕೈಗಾರಿಕೆಗಳಲ್ಲಿ ಮಹಿಳೆಯರಂ ಆರ್‌. ಇಂದಿರಾ ೧೦೧ 
ಬೀಡಿ ಕಾರ್ಮೀಕರ ಒಂದಂ ಎಂ. ಆರ್‌. ಪುಟ್ಟಸ್ವಾಮಿ 
ಸಾಮಾಜಿಕ ಅಧ್ಯಯನ 
ವೈಜ್ಞಾನಿಕ ಅಭಿಸಾವಂರ್ಥ್ಯ ಡಾ. ಎ. ಎಸ್‌. ರಾಘವಕುಮಾರಿ ೧೦೯ 
ವಂತ್ರ್ತು ವಿಜ್ಞಾನ ಮನೋಭಾವ 
ಎಲ್‌.ಟಿ. ಶರ್ಮ ಡಾ. ಎಂ. ವಿ. ಶ್ರೀನಿವಾಸ್‌ ೧೨೧ 
ಕ್ಷೇತ್ರಕಾರ್ಯ ಹಾಗೂ ಎಂ. ಎಸ್‌. ಚಂದ್ರಶೇಖರಪ್ಪ ೧೨೩ 


ಸಮಾಜ ಕಾರ|್ಯ 


ಅಶೋಕದೇ ಸಾತ್ವುತೆ 
ಅರಣ್ಯ ಸಂವರ್ಧನೆ" 


ಪ್ರಕೃತಿ ಮತ್ತು ಸಂಸ್ಕ್ರತಿ ಎರಡು ವಿಶಿಷ್ಟ ಶಬ್ದಗಳು, ಅವುಗಳ ನಡುವಿನ 
ಬಾಂಧವ್ಯ ಮಾನವತೆಗಿಂತ ಹಳೆಯದು, ಬಹುಶಃ ನಮಗೆ ಆಶ್ಚರ್ಯವಾದೀತು. 
ಸ್ವಲ್ಪ ಸಮಾನ ಭಾವವನ್ನು ಹೊಂದಿರುವ ಶಬ್ದಗಳೇ ಆಂಗ್ಲೆ ಭಾಷೆಯಲ್ಲೂ ಇವೆ 
ನೇಚರ್‌ (ಸ್ಥaturಣ) ಮತ್ತು ಕಲ್ಬರ್‌ (Culture) ಎಂದು. ಈ ಅವಿನಾಭಾವ 
ಸಂಬಂಧ ಮಿಲಿಯಗಟ್ಟಿಲೆ ವರ್ಷಗಳ ಹಿಂದಿನಿಂದಲೂ ಬಂದ ಗಾಢ ಸಂಬಂಧ. 
ಮನುಷ್ಯನ ಮೊದಲ ಮನೆ ಉಊರಿನಲ್ಲಲ್ಲ, ಕಾಡಿನಲ್ಲಿ. ಅವನಿಗೆ ಉಣಿಸಿ, ತಿನಿಸಿ 
ಅವನನ್ನು ಬೆಳೆಸಿದ್ದು ಕಾಡು. ಅವನ ಎಲ್ಲ ಬೇಕು ಬೇಡಗಳನ್ನು ಪೂರೈಸಿ ಅವನ 
ಕ ಹುಟ್ಟಿನಿಂದ ಕೊನೆಯವರೆಗೂ ಕೈಗೂಸಾಗಿ, ಮಗುವಾಗಿ, ಹುಡುಗನಾಗಿ, ತರುಣ 
ನಾಗಿ, ಕೊನೆಗೆ ಮುದುಕನಾಗಿ ಕೊನೆಯುಸಿರೆಳೆಯುವವರೆಗೂ ಅವನನ್ನು ಎತ್ತಿ 
ಹಿಡಿದ ಶಾಯಿ ಕಾಡು. ಅವನಿಗಿಂತ ಸುಮಾರು ನಾಲ್ಕು ಮಿಲಿಯನ್‌ ವರ್ಷಗಳ 
ಹಿಂಡೆಯೇ ಭೂಮಿಯ ಮೇಲೆ ಜೀವ ತಳೆದು ಬಂದು, ಬೆಳೆದು, ಹರಡಿ ಮಾನವನ 
ಬರವಿಗೆಂಬಂತೆ ಕಾಯ್ದಿದ್ದಳು ಪ್ರಕೃತಿ ಮಾತೆ. ಅವಳೆಷ್ಟು ವರ್ಷಗಳು ಕಾಯ್ದಿದ್ದು, 
300 ದಶಲಕ್ಷ ವರ್ಷಗಳವರೆಗೆ! ಸುಮಾರು ನೂರು ದಶಲಕ್ಷ ವರ್ಷಗಳ ಹಿಂದೆಯೇ 
ಮಾನವ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರಕೃತಿಮಾತೆಯ ಮಡಿಲಲ್ಲಿ; ಅಲ್ಲಿಯೇ 
ಬೆಳೆದ; ವಂಶವನ್ನು ಬೆಳೆಸಿದ್ದ ಮಾನವ ಜನಾಂಗವನ್ನೇ ಭೂಮಿಯ ಮೇಲೆಲ್ಲ ಹರಡಿದ, 
ಹೊತ್ತು, ಸಲಹಿದ ಆ ಪ್ರಕೃತಿ ಮಾತೆಯ ಉಪಕಾರಕ್ಕೆ ಮನುಷ್ಯ ಪ್ರತಿಯಾಗಿ 
ನೀಡಿದ್ದೇನು? ಕೊಡಲಿಯನ್ನು ಕೈಗೆತ್ತಿ ಕೊಂಡು ಅವಳ ನಾಶಕ್ಕೆ ಹೊರಓದ್ದಾನೆ, 
. ಅವಳ ಮೊಲೆ ಹಾಲನ್ನು ಹೀರಿ ಹೀರಿ ಹಿಂಡಿ ಜಪ್ಪೆ ಮಾಡುತ್ತಿದ್ದಾನೆ, ಅವಳ 
ಅಂಗಾಂಗಗಳನ್ನು ತರಿದು ತರಿದು ಉರಿಸಿ ಸುಖಸಡುತ್ತಿದ್ದಾನೆ; ಅವಳನ್ನು ನಿಧಾನವಾಗಿ 
ಸಾಯಿಸುತ್ತ ಅವಳ ಗೋರಿಯ ಮೇಲೆ ಮನೆಕಟ್ಟಿ ಜೀವನ ನಡೆಸಲು ಹವಣಿಸುತ್ತಿದ್ದಾ ನೆ. 
ಇದೆಯೇ ಮಾನವತೆ? ಇದೆಯೇ ನಮ್ಮ ಕೃತಜ್ಞತೆಯ ಸಂಕೇತ ? 


* ದಿವಂಗತ ಪಂಜೆ ಮಂಗೇಶರಾಯರ ಸ್ಮಾರಕ ನಗದು ಬಹುಮಾನ ಪ್ರಬಂಧ ಸ್ಪರ್ಧೆಯಲ್ಲಿ 
1986-87ನೇ ಸಾಲಿನ ಬಹುಮಾನಿತ ಪ್ರಬಂಧ. 


೨ ಮಾನವಿಕ ಕರ್ಣಾಟಕ 


| | | 


ಕಾಡನ್ನು ಉಳಿಸಲು, ಬೆಳೆಸಲು ಇಂದು ಎಲ್ಲೆ ಡೆಗಳಿಂದ ಕೂಗುಗಳು - 
ಬರುತ್ತಿವೆ, ಅನೇಕ ಚಳವಳಿಗಳು ನಡೆಯುತ್ತಿವೆ ಕೋಟಿಗಟ್ಟಲೆ ಹಣ ಖರ್ಚಾಗು : 


ತ್ತಿದೆ; ಅದಕೆ ನಾವು ಮಾಡಿದ ಹತ್ಯಾಕಾಂಡಕ್ಕೆ ಈ ಪ್ರಾಯಶ್ಚಿತ್ತ ಯಾವ ಮೂಲೆಗೆ? 
ಈ ಹತ್ಯಾಕಾಂಡಕ್ಕೆ ಏನು ಕಾರಣ? ಮಾನವ ವಿನಾಶದ ಹಾದಿಗೆ ಎಕೆ 
ಹಿಡಿದ ? ಬಹುಶಃ ಅವನಿಗೆ ಈ ಹತ್ಯಾಕಾಂಡದಿಂದಾಗುವ ದುರಂತದ ಅರಿವಿರಲಿಲ್ಲ. 
ನಾಗರಿಕತೆಯ ಬೆಳವಣಿಗೆಯ ಭರದಲ್ಲಿ ಅವನು ಕಾಡನ್ನು ಬಲಿಕೊಟ್ಟ. ಜನಸಂಖ್ಯೆ 
ಹೆಚ್ಚಿದಂತೆಲ್ಲ ಅವನ ಬೇಕುಗಳ ಸಂಖ್ಯೆಯೂ ಅಪಾರವಾಗಿ ಬೆಳೆಯಹತ್ತಿತು. 
ಮೊದಮೊದಲು ಕಾಡಿನಲ್ಲಿ ಬೆಳೆಯುವ ಹಣ್ಣು-ಹಂಪಲು, ಗೆಡ್ಡೆ -ಗೆಣಸು 


ಗಳನ್ನು ತಿನ್ನುವದಕ್ಳುಗಿ ಮಾತ್ರ ಕಾಡನ್ನು ಬಳಸುತ್ತಿದ್ದ ಅವನು ಬೆಂಕಿಯ ' 


ಉಪಯೋಗ ಆರಿವಾದಂತೆ ಮರಗಳನ್ನು ಕಡಿದು ಉರಿಸುವುದಕ್ಪಾಗಿ ಉಪಯೋಗಿಸ 
ಲಾರಂಭಿಸಿದ. ಆ ಕಾಲದಲ್ಲಿ ಜಗತ್ತಿ ನಾದ್ಯ ತ ಸಮ ದ್ಧ ವಾದ ಅರಣ್ಯ ಸಂಪತ್ತು 
ತುಂಬಿ ತುಳುಕುತ್ತಿದ್ದ ಸುಭಿಕ್ಷ “ಕಾಲದಲ್ಲ ಮಾನವನ ಈ ಚಟುವಟಿಕೆಗಳಿಂದ 
ಹೆಜ್ಜೇನೂ ಬಾಧಕವಾಗಲಿಲ್ಲ. ಆದರೆ ಸುಮಾರು 10,000 ವರ್ಷಗಳ ಹಿಂದೆ 
ಯಾವುದೋ ಒಂದು ಕ್ಷಣದಲ್ಲಿ ಅವನಿಗೊಂದು ರಹಸ್ಯ ದೊರೆಯಿತು--ಒಂದು 
ಜಾತಿಯ ಹುಲ್ಲುಬೀಜ ಆಹಾರವಾಗಿ ಗೆಡ್ಡೆ ಗೆಣಸುಗಳಿಗಿಂತ ಹೆಚ್ಚು ರುಚಿಯಾಗಿರು 

ತ್ತದೆ ಎಂದು, ಬಹುಶಃ ಈ ಹುಲ್ಲುಬೀಜವೇ ಒಂದು ತಪಾ ದುರಂತವನ್ನು 
ಹುಟ್ಟು ಹಾಕಿದ ಬೀಜವಾಗಿ ಪರಿಣಮಿಸೀತೆಂದು ಯಾರು ಎಣಿಸಿದ್ದ ರು? 
ಹುಲ್ಲು. ಬೀಜವನ್ನು ಹೆಚ್ಚು ಹೆಚ್ಚಾ ಗಿ ಪಡೆಯಲು ವ್ಯ ವಸಾಯ ಮಾಡಬೇಕಾಯಿತು, 
ಹೆಚ್ಚು ವಿಶಾಲವಾದ ಭೂಮಿ SEN ಅದರೆ ಸುತ್ತಲೂ ಕಾಡಿರುವಾಗ 
ಅಮ್‌ ಸಾಧ್ಯವಿರಲಿಲ್ಲ. ಸರಿ, ಕಾಡನ್ನೇ ತರಿದು ಭೂಮಿಯನ್ನು ಸಿದ್ಧ ಗೊಳಿಸಿದ. 
ಆದರೆ ಗಿಡ-ಮರಗಳನ್ನು ಕಡಿದು, ಮುರಿದು, ಕಿತ್ತು ಉತ್ತುವ ಭೂಮಿ ತಯಾರಿಸುವ 
ಕೆಲಸ ಸುಲಭವಾಗಿರಲಿಲ್ಲ. ಇನ್ನೂ ಸುಲಭದ ಉಪಾಯವನ್ನು ಕಂಡುಹಿಡಿದ. 
ಬೆಂಕಿಯಿಟ್ಟು ಕಾಡನ್ನೇ ಸುಟ್ಟು ಹಾಕಿದ! ಉರಿದ ಭಾಗವನ್ನೆಲ್ಲ ಹಸನುಗೊಳಿಸಿ ಬೀಜ 
ಬಿತ್ತಿ ಬೆಳೆ ಬೆಳೆದ. ಕ ಉರಿದು ಬೂದಿಯಾಗಿ ಬಿದ್ದ ಭೂಮಿ ಇನ್ನಷ್ಟು 
ಫಲವತ್ತಾಯಿತು, ಸಮೃದ್ಧವಾದ ಬೆಳೆ ಬಂತು. ಮತ್ತ ಷ್ಟು ಬೆಳ ತೆಗೆದ, ವಂಶವನ್ನು 
ಬೆಳೆಸಿದ್ದ ಎಲ್ಲರಿಗೂ ತನ್ನ ಸಿದ, ಆದರೆ ಭೂಮಿಯ ಆ ನಲಿವ ತೆ ಎಷ್ಟು ಕಾಲ 
ಉಳಿದೀತು ? ಕ್ರಮೇಣ ಭೂಮಿ ಸಾರಹೀನವಾಯಿತ್ಕು ಬೆಳೆ ಕುಗ್ಗಿ ಹ ಸರಿ, 
ಸಂಸಾರ ಕಟ್ಟಿ ಕೊಂಡು ಅಲ್ಲಿಂದ ಗುಳೆ ಹೊರಟ-ಬೇಕೆ ಕಾಡಿಗೆ, ಅಲ್ಲಿಯೂ ಬೆಂಕಿ 
ಇಟ್ಟ. ಕಾಡನ್ನು ಸುಟ್ಟು ಹಾಕಿ ಭೂಮಿ ಉತ್ತಿ ಬೀಜ ಬಿತ್ತಿ ಬೆಳೆದು ತಿಂದ. 
ಅಲ್ಲಿಯೂ ಹಲ ಅಷ ನಂತರ ಭೂಮಿ ಬರಡಾಯಿತು. ಮತ್ತೇ ಬೇಕಿ ಕಾಡನ್ನು 
ನೆಲಸಮ ಮಾಡಲು ಹೊರಟ, ಈ ಸಂಚಾರ ಕ್ರಮ (ದಹ್ಯ ಸದ್ದತಿ)ವೇ ಕಾಡಿನ 
ನಾಶಕ್ಕೆ ಮೂಲವಾಯಿತು. ಮಾನವನ ಘರ ಈ ಸಂಚಾರಿ ನಾಗರಿಕತೆ 


| 


ಅರಣ್ಯ ಸಂವರ್ಧನೆ : , ” ೩ 


ಯಿಂದಾಗಿ ಕ್ರಮೇಣ ಕಾಡು ಉರಿದು ವಿನಾಶಕ್ಕೆ ದಾರಿ ಮಾಡಿಕೊಟ್ಟಿತು, ಕಾಡು 


ಉರಿಸಿ ಸಿದ್ಧಮಾಡಿದ ಭೂಮಿ ಫಲವತ್ತಾಗುವುದೆಂಬ ಗುಟ್ಟು ಅವನನ್ನು ಪಕ್ಕದ 
ಕಾಡಿನಿಂದ ಗಿಡ-ಮರಗಳನ್ನು ಕಡಿದು ತಂದು ಭೂಮಿಯ ಮೇಲೆ ಸುಡುವ ಕ್ರಮಕ್ಕೂ 
ಎಳೆಯಿತು. ಕಾಡಿನ ಈ ವಿನಾಶದಿಂದ ನಾಗರಿಕತೆಯ ಮೂಲಕ್ಕೇ ಅವನು ಕೊಡಲಿ 
ಹಾಕುತ್ತಿ ದ್ಹಾನೆಂದು ಅವನಿಗೆ ಗೊತ್ತಾಗಲಿಲ್ಲ. 


ಕಾಡು ಪುರಾಣೇತಿಹಾಸಗಳಲ್ಲಿ 
ಇಷ್ಟೆಲ್ಲ ಆದರೂ, ಮಾನವ ಕಾಡಿನ ಕೂಸೇ. ಸಾವಿರಾರು ವರ್ಷಗಳ ಹಿಂದೆ 


ಭೂಮಿಯುದ್ಧಕ್ಕೂ ಸಮೃದ್ಧವಾಗಿ ಬೆಳೆದು ನಿಂತ ಕಾಡು ನಮ್ಮ ಪೂರ್ವಿಕರಿಗೆ 


ಅದರಲ್ಲೂ ಭಾರತೀಯರಿಗೆ ಒಂದು ಪೂಜ್ಯ ದೀವತೆಯಾಗಿತ್ತು. ಆರ್ಯರು ಭಾರತಕ್ಕೆ 
ಕಾಲಿಡುವ ಮೊದಲೇ - ದ್ರಾವಿಡರು ಇಲ್ಲಿಯ ಕಾಡುಮೇಡುಗಳಲ್ಲಿ ಜೀವಿಸುತ್ತಾ 
ಸಾಕಷ್ಟು ಮುಂದುವರೆದಿದ್ದರು, ದಕ್ಷಿಣ ಭಾರತದ್ದುದ್ದಕ್ಕೂ ಹರಡಿದ ಕಾಡುಗಳೇ 
ಅವರ ತವರು ಮನೆಗಳು. ಉತ್ತರದಿಂದ ನಂತರ ಬಂದ ಆರ್ಯರೂ ಅರಣ್ಯಗಳನ್ನು 
ಬಹುವಾಗಿ ಮನ್ನಿ ಸುತ್ತಿದ್ದ ಉದಾಹರಣೆಗಳು ನಮ್ಮ ವೇದ, ಉಪನಿಷತ್ತು, ಪುರಾಣ- 
ಪುಣ್ಯಕಥೆಗಳಲ್ಲಿ ಹೇರಳವಾಗಿ ದೊರೆಯುತ್ತವೆ. ಭವ್ಯ ಅರಣ್ಯಗಳ ಶಾಂತ ವಾತಾ 


' ವರಣದಲ್ಲಿ ಆಶ್ರಮಗಳನ್ನು ಕಟ್ಟಿ ಕೊಂಡ ಖುಹಿ-ಪುಂಗವರು ವನಸಿರಿಯ 


ಗಾಂಭೀರ್ಯತೆಯ ಮಧ್ಯದಲ್ಲಿ ಕುಳಿತು ವೇದಗಳನ್ನು ರಚಿಸಿದರು, ಸಾಮಗಾನಗಳನ್ನು 
ಹಾಡಿದರು, ಉಪನಿಸತ್ತು-ಧರ್ಮಗ್ರಂಥಗಳನ್ನು ಬರೆದರು. ಅರಣ್ಯ ತಮ್ಮನ್ನೆಲ್ಲ 
ಪೋಷಿಸುವ ದೇವತೆ ಎಂದು ಅವರು ತಿಳಿದುಕೊಂಡಿದ್ದರು. “ಹೇ ದೇವತೆಗಳೇ 
ಜಲನೇ, ತರುಲತೆಗಳೊ ಅರಣ್ಯ ವೃಕ್ಷಗಳೇ, ಇದೋ ನಿಮ್ಮಗಳಿಗೆಲ್ಲ ನಮ್ಮ 
ನಮನಗಳು. ನಿಮ್ಮ ಕರುಣೆ ನಮ್ಮ ಮೇಲೆ ಸದಾ ಇರಲಿ. ನೀವೇ ನಮ್ಮನ್ನು 
ಕಾಪಾಡುತ್ತಿರಬೇಕು”, ಎಂಬರ್ಥದ ಉದ್ಗಾರಗಳು ಪ್ರಾಚೀನ ಗ್ರಂಥಗಳಲ್ಲಿ ನಮಗೆ 
ಅಲ್ಲಲ್ಲಿ ದೊರೆಯುತ್ತವೆ. 

ರಾಮಾಯಣ, ಮಹಾಭಾರತಗಳಲ್ಲಿ ಬರುವ ನೈಮಿಷಾರಣ್ಯ, ಚಿತ್ರಕೂಟ, 
ದಂಡಕಾರಣ್ಮ ಮುಂತಾದವು ಅಂದಿನ ಅರಣ್ಯ ಸಮೃದ್ಧಿಗೆ ಕುರುಹುಗಳಾಗಿವೆ. ಬಹುಶಃ 


ಕಿ 
ಮಹಾಭಾರತದಲ್ಲಿ ಉಲ್ಲೇಖಿತವಾಗಿರುವ ಖಾಂಡವ ದಹನವು ಆಗಿನ ಅರಣ್ಯನಾಶಕ್ಕೆ 


ಉದಾಹರಣೆಯೂ ಆಗಿರಬಹುದೇ ನೋ. ಹೀಗಾಗಿ ಧರ್ಮ ಶಾಸ್ತ್ರ ಗಳೇ ಅರಣ್ಯ 


ನಾಶಕೆ; ತಡೆ ಒಡ ಲು ಪ್ರಾಯಶಃ ವೃಕ್ಷ ಪೂಜೆಯನ್ನು ವಿಧಿಸಿರಬಹುದೆಂದು ತೋರು 
ತೆ a ಆ ಲನಿ 4 

ತ್ತಜಿ, ಈ ರೀತಿ ಅಶ್ವತ್ಥ, ಬಿಲ್ವ, ಆಲ ಮುಂಶಾದ ವೃಕ್ಷಗಳನ್ನು ಬೆಳೆಸುವುದು 
ಪುಣ್ಯಕಾಲವೆಂದೂ ಈಗಲೂ ತಿಳಿಯಲಾಗಿದೆ. ಇತಿಹಾಸ ಕಾಲದಲ್ಲಿ ಅಶೋಕ 
ಸಾಮ್ರಾಟನು ಸಾಲು ಮರಗಳನ್ನು ನೆಡೆಸುವ ಶಾಸನ, ಕೌಟಲ್ಯನ ಕಾಲದಲ್ಲಿ 
ಅರಣ್ಮದ ಗಿಡಮರಗಳನ್ನು ರಕ್ಷಿಸಲು ವೃಕ್ಷಾಧ್ಯಕ್ಷನ ನೇಮಕ, ವೃಕ್ಷಗಳನ್ನು ಬೆಳೆಸಿ, 
ಸಂರಕ್ಷಿಸುವ ವಿಧಿ-ವಿಧಾನಗಳನ್ನು ಬೋಧಿಸುವ ವೃಕ್ಷಾಯುರ್ವೇದ ಮುಂತಾದವು 


೪ ಮಾನವಿಕ ಕರ್ಣಾಟಕ 


ಅಂದಿನ ಕಾಲದ ಪ್ರಯತ್ನಗಳಿಗೆ ಗಂಭೀರ ಸಾಕ್ಷಿಗಳಾಗಿವೆ. ಒಂದು ಮಾತನ್ನು 
ನಾವು ಗಮನದಲ್ಲಿಡಬೇಕು- -ಅಂದಿನ ದಿನಗಳಲ್ಲಿ ಕಾಡು ತಾನೇ ತಾನಾಗಿತ್ತು, 
ವನಸಿರಿ ತುಂಬಿತುಳುಕುತ್ತಿತ್ತು. ಅದನ್ನು ಉಪಯೋಗಿಸುವ ಕೈ-ಬಾಯಿಗಳೆ 
ಸಂಖ್ಯೆ ತುಂಬ ಕಡಿಮೆ. ಅಂದರೆ ಕಾಡು ಸಮೃದ್ಧ, ಜನಸಂಖ್ಯೆ ಅಲ್ಪ. ಇದರಿಂದಾಗಿ 
ಅರಣ್ಯ ನಾಶದ ಗತಿ ತುಂಬಾ ನಿಧಾನವಾಗಿತ್ತು, ಆದ್ದರಿಂದಲೇ ಆರಣ್ಯ ವೃದ್ಧಿ. 
ಸಂರಕ್ಷಣೆ ಅಂಥ ದೊಡ್ಡ ಕಾರ್ಯವಾಗಿರಲಿಲ್ಲ. ಮುಂದೆ ನಾಗರಿಕತೆ ಬೆಳೆದಂತೆಲ್ಲ 
ಅರಣ್ಯದ ಬಳಕೆ ಹೆಚ್ಚುತ್ತಾ ಬಂದು ನಾವಿಂದು ವಿನಾಶದ ಅಂಚಿನಲ್ಲಿ ನಿಲ್ಲಬೇಕಾಗಿ 
ಬಂದಿರುವುದು ದುರ್ದೆ,ವವೇ ಸರಿ. ಇದಕ್ಕೆ ಜನಸಂಖ್ಯಾ ಸ್ಪೋಟವೇ ಪ್ರಮುಖ 
ಕಾರಣ ಎಂಬುದು ಹಗಲಿನ ಸೂರ್ಯನಷ್ಟೇ ಸತ್ಯಸಂಗತಿ. 

ಮಾನವನ ಜೊತೆಗಿನ ಈ ಅರಣ್ಮದ ಸಂಬಂಧ ಅಷ್ಟೊಂದು ಪುರಾತನವಾದ ಆ 
ಸಂಬಂಧ ಈಗ ವಿಷಮಯವಾಗುತ್ತಿದೆ. ಅವರಿಬ್ಬರ ನಡುವೆ ಕಂದರ ಉಂಟಾಗು 
ತ್ತಿದೆ. ಅರಣ್ಯನಾಶದಿಂದ' ಪರಿಸರದಲ್ಲಿ ಭಯಂಕರ ಬದಲಾವಣೆಯಾಗುತ್ತಾ 
ಮಾನವ ಜನಾಂಗಕ್ಕೆ ಈ ವಿನಾಶ ಒಂದು ಕುತ್ತಾಗಿ ಪರಿಣಮಿಸುತ್ತಿದೆ. ಈ ಸ್ಥಿತಿ 
ಹೀಗೆಯೇ ಮುಂದುವರೆಯಲು ಬಿಡಲಾಗದು. ಅರಣ್ಯನಾಶಕ್ಕೆ ತಡೆಯೊಡ್ಡ ಬೇಕು, 
ಅರಣ್ಯಗಳ ಸಂರಕ್ಷಣೆ, ಸಂವರ್ಧನೆಗೆ ಎಲ್ಲ ವಿಧದ ಪ್ರಯತ್ನಗಳ: ನಡೆಯಬೇಕು. 
ಅರಣ್ಯ-ವ್ಶಾಖ್ಕೆ 

ಅರಣ್ಯವೆಂದರೆ ಚಿಕ್ಕ-ದೊಡ್ಡ ಗಿಡ-ಮರಗಳು, ಶರುಲತೆಗಳು ನಿಬಿಡವಾಗಿ 
ಬೆಳೆದುಕೊಂಡು ವಿಸ್ತಾರವಾಗಿ ಹಬ್ಬಿಕೊಂಡಿರುವ ಪ್ರದೇಶವೆಂದು ಸಾಮಾನ್ಯವಾಗಿ 
ಹೇಳಬಹುದು. ಇದನ್ನೇ ನಾವು ಕಾಡು, ಕಾನನ, ಅಡವಿ ಎಂದು ಮುಂತಾಗಿ 
ಕರೆಯುತ್ತೇವೆ. ನಡುಹಗಲಿನಲ್ಲೂ ಸೂರ್ಯನ ಕಿರಣ ಪ್ರವೇಶಿಸದ ಕಾಡುಗಳ 
ಪ್ರಸ್ತಾಪವು ನಮ್ಮ ಗ್ರಂಥಗಳಲ್ಲಿದೆ. ಆದ್ದರಿಂದ ಅರಣ್ಯದಲ್ಲಿ ಗಿಡಮರಗಳೇ ಪ್ರಧಾನ 
ಅಂಗಗಳು, ಕಾಡು ಪ್ರಾಣಿಗಳು, ಹೊಳೆ-ಹಳ್ಳಗಳು, ಪಕ್ಷಿ ಸಂಕುಲಗಳು, ಹೆಳ್ಳ- 
ದಿನ್ನೆ ಗಳು ಇನ್ನುಳಿದ ಅಂಶಗಳು. ಆದರೆ ಕಾನೂನಿನ ವ್ಯಾಖ್ಯೆಯಂತೆ ಯಾವುದು 
ಅರಣ್ಯಶಾಖೆಯ ಆಡಳಿತಕ್ಕೊಳಪಟ್ಟು ಶಾಸನಬದ್ಧ ವಾಗಿ ನಿರ್ದಿಷ್ಟಪಡಿಸಿದ ಪ್ರದೇಶ 
ವಾಗಿರುವುದೋ ಆದಕ್ಕೆ ಅರಣ್ಯವೆಂದು ಕರೆಯಲಾಗಿದೆ, ಈ ಪ್ರದೇಶ ಗಿಡಮರ 
ಗಳಿಂದ ಕೂಡಿರಬಹುದು, ಬರಡಾಗಿರಬಹುದು, ಖಾಸಗಿ ಹಕ್ಕಿಗೆ ಸೇರಿರಬಹುದು 
ಇಳಿತಪ್ಪ ಲಾಗಿರಬಹುದು ಅಥವಾ ಬೋಳುಗುಡ್ಡವೇ ಆಗಿರಬಹುದು-ಅಜೆಲ್ಲ 
ನಿಯಮದ ಪ್ರಕಾರ ಅರಣ್ಯವೇ. 
ಅರಣ್ಯ-ಭೇದ 


ಅರಣ್ಯಗಳನ್ನು ಸುರಕ್ಷಿತ ಅರಣ್ಯಗಳು ಮತ್ತು ಉತ್ಪಾದಕ ಅರಣ್ಯಗಳೆಂದು 
ವಿಶಾಲವಾಗಿ ಎರಡು ವಿಧವಾಗಿ ವಿಭಜಿಸಬಹುದು. ಅವು ಕ್ರಮವಾಗಿ Protective 
forests ಮತ್ತು Productive forestsನ ಬದಲುಗಳು. 


2. RAT CAEN ಷಸ ೪% 


EN NS ಇ 


RN 


ಅರಣ್ಯ ಸಂವರ್ಧನೆ ೫ 


ಸಾಮಾನ್ಯವಾಗಿ ತಮ್ಮನ ಕ್ರೈ ತಾವೇ ಬೆಳೆದುನಿಂತ ಕಾಡುಮರಗಳು, ಹಳ್ಳ 
ಕೊಳ್ಳಗಳು, ಕಾಡುಪ್ರಾಣಿ-ಪಶು-ಪಕ್ಷಿ-ಕೀಟಗಳನ್ನು ಹೊಂದಿರುವ ಅರಣ್ಯಗಳನ್ನು 


' ಸುರಕ್ಷಿತ ಅರಣ್ಯಗಳೆಂದು ಹೇಳಬಹುದು. ಈ ಅರಣ್ಯಗಳಿಂದ ಸಾಮಾನ್ಯವಾಗಿ 


ಯಾವುದೇ ಉತಾ ತ್ರದನೆ ಪಡೆಯಲಾಗದು. ನೈಸರ್ಗಿಕವಾದ ಈ ಅರಣ್ಯಗಳಿಂದ 
ಪರಿಸರದ ಸಂರಕ್ಷಣೆ. ಮರಗಳ ಪೋಷಣೆ, ಮಣ್ಣಿನ ರಕ್ಷಣೆ, ನೀರಿನ ಕೊರತೆಯ 
ಪೂರೆ,ಕೆ' ಮುಂತಾದ ವಿಶಿಷ್ಟ ಕಾರ್ಯಗಳು ನಿಸರ್ಗದತ್ತ ವಾಗಿಯೇ ನಡೆಯುತ್ತವೆ. 
ನಿಸರ್ಗದ ಸಮತೋಲನ ES ಇಂಥ ಅರಣ್ಯಗಳ ಪಾತ್ರ ಹಿರಿದು, 
ಬನಸಿರಿಯ ಸೊಗಸಿನಿಂದ ದೊರೆಯುವ ಮನಃಸಂತೋಷ್ಯ ನ ಮನಕ್ಕೆ 
ದೊರಕುವ ಒಗ್ಗು ಈ ಅರಣ್ಯಗಳಿಂದಲೇ ಸಾಧ್ಯ. ಇಂಥ ನೈಸರ್ಗಿಕ ಅರಣ್ಯಗಳಲ್ಲಿ 
ಸ್ವೇಚ್ಛೆಯಾಗಿ ಸ್ವತಂತ್ರವಾಗಿ ತಿರುಗಾಡಿಕೊಂಡು ಜೀವನ ನಡೆಸುವ ಸಾವಿರಾರು 
ವಿಧದ ಪಶು, ಪಕ್ಷಿ, ಕೀಟಗಳನ್ನು ನೋಡಿ ಆನಂದಿಸಲು ಇಂಥ ಕಾಡುಗಳೇ ತಾಣಗಳು, 


ಉತ್ಪಾದಕ ಅರಣ್ಯಗಳು ಮುಖ್ಯವಾಗಿ ಮನುಷ್ಯನ ಅವಶ್ಯಕತೆಗಳನ್ನು 
ಪೂರೈಸುವ ಚಿಕ್ಕ-ದೊಡ್ಡ ಕಾಡುಗಳು, ಕಾಯ್ದಿ ಟ್ರ ಅರಣ್ಯ ತ es ಅರಣ್ಯ 
ಮನುಷ್ಯನ ಅಗತ್ಯಗಳನ್ನು ನಿರಂತರವಾಗಿ ಪೂಕೈಸಬಲ್ಲ ಕಾ pe ಕಲ್ಪವೃಕ್ಷ. 
ನಾವು ಓದಲು-ಬರೆಯಲು ಉಪಯೋಗಿಸುವ ಕಾಗದದಿಂದಾರಂಭಿಸಿ ಪೆನ್ಸಿಲ್ಲು, 


: ಕುರ್ಚಿ, ಮೇಜು, ತೊಲೆ ಬಾಗಿಲುಗಳವರೆಗೆ ಕಾಡಿನ ವರದಾನವೇ ಮರ, ಮನುಷ್ಯ ನ 


ದೊಡ್ಡ ಸಂಗಾತಿ. ಕಟ್ಟಿಗೆ ಇಲ್ಲದಿದ್ದರೆ ಅವನ ಜೀವನ ಬರಡು (ಸತ್ತಾಗ A 
ಅದೇ ಬೇಕು !). ಸತ ಅವನ. ಪೂರೈಕೆಗಳನ್ನು ಒದಗಿಸಿಕೊಡಲು ಕಾಡನ್ನು 
ಸರಿಯಾಗಿ ಉಪಯೋಗಿಸಿ ಮತ್ತೆ ಅದನ್ನು ಬೆಳೆಸಿಕೊಂಡು ಹೋಗುವುದೇ bs 
ಉತ್ಪಾದಕ ಅರಣ್ಯ ಗಳ ಮೂಲಮಂತ್ರ. 


ಅರಣ್ಯ-ಭಾರತದಲ್ಲಿ ಹರಹು 
ಭಾರತದೇಶ ವಿಶಾಲವಾದ, ಅನೇಕಾನೇಕ ವೈವಿಧ್ಯ ಗಳನ್ನು ಹೊಂದಿರುವ 


ನಾಡು. ಅದರ ಭೌಗೋಳಿಕ ಭಿನ್ನ ತೆಯಷ್ಟೇ a Handi; ಸಾಂಸ್ಕ್ರತಿಕ 
ಭಿನ್ನತೆಗಳು ವಿಶಿಷ್ಟ ವೇ. ಬಹುಶಃ ಈ ಭೌಗೋಳಿಕ ವೈವಿಧ್ಯವೇ ನಮ್ಮ ದೇಶದ 


ಸಾಮಾಜಿಕ, ಸಾಂಸ್ಕೃತಿಕ ವಿವಿಧತೆಗೆ ಕಾರಣ ಪೂರಕ ಎಂದು ಹ 


ಉತ್ತರ ಗೋಳಾರ್ಥದಲ್ಲಿ ಉತ್ತ ರ ದಕ್ಷಿಣಾಭಿಮುಖವಾಗಿ ಮಾರು 
3200 ಕಿ.ಮೀ. ಉದ ಕ್ಕೊ ಮತ್ತು 'ಪೂರ್ವ-ಪಶ್ಚಿ ಮವಾಗಿ ae 71 
ಕಿ.ಮೀ. ಅಗಲಕ್ಕೂ ಕೆ.ನಡಿಕೊಂಡಿರುವ ನಮ್ಮ ಭಾರತ ಸುಮಾರು 5700 ಕಿ.ಮೀ. 
ಕರಾವಳಿಯನ್ನು ಹೊಂದಿದೆ. ಉತ ತರಕ್ಕೆ ಹಿಮಾಲಯ ಶ್ರೇಣಿ ಇಡದೆ. ಇಷ್ಟು 
ದೊಡ್ಡ ಪ್ರದೇಶದಲ್ಲಿ ಭೌಗೋಳಿಕ ರಚನೆ, ಮಣ್ಣಿನ ಗುಣ, ಹಜಜ ಡ್‌ 
ಗಳಲ್ಲಿ ಅಗಾಧ ವ ೈತ್ಯಾಸ ಕಂಡುಬರುವುದು ಸಹಜ. ಅದಕ್ಕೆ ತಕ್ಕಂತೆ ಮಳೆ- ಬೆಳೆ, 


ಕ್ರ 


೬ ಮಾನವಿಕ ಕರ್ಣಾಟಕ 


ಖುತುಕಾಲ್ಕ ಉಷ್ಣತೆ, ಗಾಳಿ-ಬೆಳಕುಗಳಲ್ಲೂ ಮತ್ತು ಸಂಸ್ಕೃತಿ, ಭಾಷೆ, ಆಚಾರ- 
ವಿಚಾರ, ಕಾನೂನು-ಕಟ್ಟಳೆಗಳಲ್ಲೂ ಸಾಕಷ್ಟು ವಿಭಿನ್ನತೆ ಕಂಡು ಬರುವುದು | 
ಸ್ವಾಭಾವಿಕವೇ, ಈ ಭೌಗೋಳಿಕ ವ್ಯತ್ಯಾಸದಿಂದಾಗಿ ಒಂದೆಡೆ ಭಯಂಕರ ಬರಗಾಲ 1 
ವಾದರೆ, ಇನ್ನೊಂದೆಡೆ ತೀವ್ರ ಮಹಾಪೂರ ಕಾಣಬರುವದು ದುರಂತವಾದರೂ ಸತ್ಯ. 


ಈ ಭೌಗೋಳಿಕ ರಚನೆಗನುಗುಣವಾಗಿ ಭಾರತದ ಭೂರಚನೆಯಲ್ಲಿ ನಾಲ್ಕು 
ಮುಖ್ಯ ವಿಭಾಗಗಳನ್ನು ಮಾಡಬಹುದು--ಹಮಾಲಯ್ಕ ವಿಂಧ್ಯ ಪರ್ವತಗಳ 
ಪ್ರದೇಶ ಗಂಗಾ-ಯಮುನಾ ಮುಂತಾದ ನದಿಗಳ ಪಾತ್ರ ಪ್ರದೇಶ, ದಕ್ಷಿಣ ಭೂಶಿರ 
ಪ್ರದೇಶ ಮತ್ತು ಕರಾವಳಿ ಪ್ರದೇಶ ಎಂದು. ಈ ವಿವಿಧ ಪ್ರದೇಶಗಳಲ್ಲಿಯ 
ವಾತಾವರಣಕ್ಕನುಗುಣವಾಗಿ ಆಯಾ ಪ್ರದೇಶಗಳ ಕಾಡುಗಳ ರಚನೆ, ಅಂತರ್ಯ, 
ಗಿಡಮರಗಳ ಜಾತಿ ವಿವಿಧವಾಗಿರುವುದು ಸ್ವಾಭಾವಿಕ. ಇದರಿಂದಾಗಿ ನಮ್ಮ. 
ದೇಶದಲ್ಲಿಯೇ ಅನೇಕ ವಿವಿಧ ರೀತಿಯ ಅರಣ್ಯಗಳನ್ನು ಕಾಣುತ್ತೇವೆ. ಬಹುಶಃ 
ಇದೊಂದು ರೀತಿಯ ವರದಾನವೇ ಸರಿ. ಯಾಕೆಂದರೆ ಈ ವಿಭಿನ್ನ ತೆಯಿಂದಾಗಿ 
ಎಲ್ಲ ವಿಧದ ಗಿಡ-ಮರಗಳನ್ನು ಬೆಳೆಯುವ ಸಾಧ್ಯತೆಯ ಅನುಕೂಲ ನಮಗಿದೆ. 


ವಿವಿಧ ಹವಾಮಾನ, ಮಳೆ-ಗಾಳಿಗೆ ಶಕ್ಕಂತೆ ಅರಣ್ಯಗಳ ರಚನೆಯಲ್ಲಿಯ | 
ವ್ಯತ್ಯಾಸಕ್ಕೆ ಸರಿಯಾಗಿ ಅರಣ್ಯಗಳನ್ನು ಸಾಮಾನ್ಯವಾಗಿ ಉಷ್ಣ ವಲಯದ, ಸದಾ ‘ 
ಹಸಿರು ಅರಣ್ಯ, ಉಷ್ಣವಲಯದ ಎಲೆಯುದುರುವ ಅರಣ್ಯ, ತೀರಪ್ರದೇಶದ ಜವುಗಿನ 
ಕಾಡು, ಉಷ್ಣವಲಯದ ಕುರುಚಲು ಕಾಡು, ಹಿಮಾಲಯ ಪ್ರದೇಶದ ತೇವವುಳ್ಳ | 
ಕಾಡು, ಸಮಶೀತೋಷ್ಣ ವಲಯದ ಕಾಡು ಎಂದು ಮುಂತಾಗಿ ವಿಂಗಡಿಸಲಾಗಿದೆ. 
ಒಂದೊಂದು ವಿಧದ ಅರಣ್ಯಗಳಲ್ಲಿ ವಿಶಿಷ್ಟ ಜಾತಿಯ ಮರಗಿಡಗಳು, ಕುರುಚಲು, 
ಪೊದೆ ಮೂಲಿಕೆಗಳು ಬೆಳೆಯುತ್ತವೆ. 


ನಮ್ಮ ದೇಶದ ಒಟ್ಟು ಭೂಪ್ರ ದೇಶದಲ್ಲಿ ಸುಮಾರು 22% ಕಾಡು ಹರಡಿದೆ. 
ಆದರೆ ನಮ್ಮ ದೇಶದ ಸ್ಥಿತಿಗತಿಗೆ ಇಷ್ಟು ಕಡಿಮೆ ಪ್ರಮಾಣದ ಕಾಡು ಸಾಲದು. 
ಕನಿಷ್ಕ ಪಕ್ಷಕ್ಕೆ 33% ಕಾಡಾದರೂ ಇರಬೇಕಾದುದು ಅವಶ್ಯಕ. 233 
ಕಾಡಿರುವುದು ಒಂದು ಸತ್ನದೂರಸಂಗತಿಯೆಂದು ತಜ್ಞರು ಹೇಳುತ್ತಾರೆ. ಇತ್ತೀಚೆಗೆ 
ನಡೆಸಿದ ಸ್ಯಾಟಿಕೈಟ” ಅವಲೋಕನದಲ್ಲಿ ಭಾರತದ ಒಟ್ಟು ಅರಣ್ಯಪ್ರದೇಶ 40 ] 
ದಶಲಕ್ಷ ಹೆಕ್ಟೇರುಗಳಿಗಿಂತ ಹೆಚ್ಚಾಗಿಲ್ಲ (ಅಂದರೆ ಶೇಕಡಾ 12ರಷ್ಟು ಮಾತ್ರ) ಎಂದು 
ವರದಿಯಾಗಿದೆ, 


ಅರಣ್ಯ ಮತ್ತು ಸಸ್ಯವರ್ಗ 


ಸಸ್ಯವರ್ಗ ಮಾನವನಿಗಿಂತ 300 ದಶಲಕ್ಷದಷ್ಟು ಹಳೆಯದಾದ -ವರ್ಗ. 
ಸಸ್ಯದ ಹುಟ್ಟು, ಬೆಳವಣಿಗೆ, ಸ್ಥಿತ್ಯಂತರಗಳ ಬಗೆಗೆ ವಿಜ್ಞಾನಿಗಳು ಸಾಕಷ್ಟು 
. ಅಧ್ಯಯನ ನಡೆಸಿದ್ದಾರೆ. ಮೂಲತಃ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಅಂತರವಿಷ್ಟೇ 


ಜು. 


ಅರಣ್ಯ ಸಂವರ್ಧನೆ ಪಿ 


ಪ್ರಾಣಿ ಚಲಿಸಬಲ್ಲುದು ಸಸ್ಯ ಮಾತ್ರ ಸ್ಥಿರವಸ್ತು, ಆದರೆ ಅದಕ್ಕೂ ಜೀವವಿದೆ 
ನೋವುನಲಿವುಗಳಿವೆ, ಸಂತಾನಾಭಿವೃದ್ಧಿಯ ಶಕ್ತಿ ಇದೆ ಎಂದು ಸಿದ್ಧ ಪಡಿಸಿದ 
ಡಾ. ಬೋಸರ ಅಧ್ಯಯನ ಸಸ್ಕಜೀವನದ ಬಗೆಗೆ ಮಾನವನ ದೃಷ್ಟಿಕೋನವನ್ನು ಆ 
ಮಟ್ಟಿಗೆ ಬದಲಿಸಿದೆ ಎಂದು ಹೇಳಬಹುದು, ಪ್ರಾಣಿಯಲ್ಲಿರುವಂತೆಯೇ ಸಸ್ಯದಲ್ಲಿ 


. ಆಹಾರಸಂಗ್ರ ಹಣ್ಕ ಜೀವನ, ಜೀರ್ಣಕ್ರಿಯೆ, ಅಭಿವೃದ್ಧಿ, ಪುನರ್ನಿರ್ಮಾಣದ 


ವ್ಯವಸ್ಥೆಗಳು ವಿಶಿಷ್ಠವಾಗಿವೆ. ಮರ ಸಸ್ಯದ ಪರಮಸ್ಥಿ ತಿ, ಅದರ ಸ್ಥೂಲ ಜ್ಞಾ ನ 
ವಿಲ್ಲದೆ ಅರಣ್ಯದ ಸರಿಯಾದ ಪರಿಚಯವಾಗದು. 


ಸಸ್ಯಗಳನ್ನು ಸ್ಥೂಲವಾಗಿ ಮೂಲಿಕೆಗಳು (130109), ಕುರುಚಲು (Shrubs) 


' ಮತ್ತು ಗಿಡಮರಗಳು (77669) ಎಂದು ವಿಂಗಡನೆ ಮಾಡಬಹುದು. 3-4 ಅಡಿಗಳಿ 


ಗಿಂತ ಹೆಚ್ಚು ಎತ್ತರ ಬೆಳೆಯದ, ಮೃದುಕಾಂಡ ಹೊಂದಿರುವ ಭತ್ತ, ರಾಗಿ 
ಔಷಧಿಯ ಮೂಲಿಕೆಗಳನ್ನು ಮೂಲಿಕೆಯ ವಿಭಾಗದಲ್ಲಿ ಸೇರಿಸಬಹುದು, ಕುರುಚಲು 
ಸಸ್ಯಗಳು ಮೂಲಿಕೆಗಳಿಗಿಂತ ಗಡುಸಾದ ಗಿಡಗಂಟಿಗಳು, ಪೊದೆಗಳು, ಮೆಳೆಗಳು. 
ಉದಾ-ಗುಲಾಬಿ, ತುಳಸಿ, ಕ್ರೋಟಿನ" ಮುಂತಾದವು, 20-30 ಅಡಿ ಎತ್ತರ 
ಬೆಳೆಯುವ ಬಿದಿರು ಕೂಡ ಇದರಲ್ಲೇ ಸೇರುತ್ತದೆ. ಅತಿ ಎತ್ತರವಾಗಿ (ಗರಿಷ್ಟ 
200-300 ಅಡಿ) ನೇರವಾಗಿ, ಗಡಸಾದ ದಪ್ಪಕಾಂಡ, ಬೇರುಗಳನ್ನು ಹೊಂದಿ 


: ಅನೇಕ ವರ್ಷ (ಕೆಲವೊಮ್ಮೆ 300-400 ವರ್ಷ) ಜೀವಿಸುವ ಸಸ್ಯವರ್ಗಕ್ಕೆ ಮರ 


ಗಳೆಂದು ಹೆಸರು. 


ಮರದ ಪ್ರತಿಯೊಂದು ಅಂಗವೂ ಮರದ ಪೋಷಣೆಗೆ, ಬೆಳವಣಿಗೆಗೆ ಸಹಕಾರಿ. 
ಎಲೆ, ರೆಂಬೆ ಬೊಡ್ಡೆ, ಬೇರು, ಹೊ, ಹಣ್ಣುಕಾಯಿ ಮುಂತಾದ ಎಲ್ಲ ಅಂಗಗಳು 
ಸೇರಿಯೇ ಮರ. ಬೇರು ಆಹಾರ ವಿಂಗಡನೆ, ಸ್ವೀಕರಣೆ, ಸಾಗಾಣಿಕೆಗೆ ಮುಖ್ಯವಾಗಿ 
ಬೇಕಾದ ಅಂಗ, ಎಲೆಗಳು ಆಹಾರ ಸಂಗ್ರಹಣೆಯ ಉಗ್ರಾಣಗಳು, ಪರಿವರ್ತಿಸುವ 
ಕಾರ್ಯಾನೆಗಳು. ದ್ಯುತಿಸಂಶ್ಲೇಷಣೆ ಉಸಿರಾಟ ಈ ಎಲೆಗಳ ಮುಖಾಂತರವೇ. 
ಕಾಂಡಗಳ ಸುತ್ತಲೂ ಹರಡಿ ಬೇಕಾದ ಉಷ್ಣ ತೆ, ಗಾಳಿ, ಬೆಳಕುಗಳನ್ನು ಪಡೆಯಲು 
ಸಹಕರಿಸುವ ಅಂಗಗಳು, ಎಲೆಗಳು ತಯಾರಿಸಿದ ಆಹಾರವನ್ನು ಎಲ್ಲ ಭಾಗಗಳಿಗೂ 
ಪೂರೈಸುವ ನಳಿಕೆಗಳಿವು, ಕಾಯ್ಕಿ ಹಣ್ಣು, ಬೀಜಗಳು ಮರದ ಮುಖ್ಯ ಉತ್ಪತ್ತಿ 
ಗಳು, ಸಂತಾನಾಭಿವೃದ್ಧಿಯ ಫಲಗಳು, ಮೂಲಗಳು. ವಿವಿಧ ಹವಾಮಾನಕ್ಕೆ 
ತಕ್ಟುಂತೆ ಎಲ್ಲ ಅಂಗಗಳು ತಮ್ಮ ರಚನೆಯನ್ನು ಬದಲಾಯಿಸಿಕೊಂಡು ಬೆಳೆಯುವ 
ಶಕ್ತಿ ಹೊಂದಿನೆ, ಅಂತೆಯೇ ಸಸ್ಯಗಳಲ್ಲಿ ಸಾವಿರಾರು ವಿಧ್ಯ, ನೂರಾರು ಆಕಾರ 
ಅಳತೆಗಳು, ಬಣ್ಣ-ವಾಸನೆ-ರುಚಿಗಳು, ವೈವಿಧ್ಯಗಳು, ಜಾತಿಗಳು. 


ಅರಣ್ಯ ಮತ್ತು ಮರ 
ಮೊದಲೇ ಹೇಳಿದಂತೆ ಅರಣ್ಯದ ಮುಖ್ಯ ಅಂಗ ಮರ, ಅರಣ್ಯದ ಎಲ್ಲ 


೮ ಮಾನವಿಕ ಕರ್ಣಾಟಕ 


ಹುಟ್ಟುವಳಿಗಳಲ್ಲಿ ಕಟ್ಟಿಗೆ ಬಹು ಪ್ರಮುಖವಾದ, ಬೆಲೆಯುಳ್ಳ ಉತ್ಪಾದಕ ಅಂಶ. 


ಔದ್ಯೋಗಿಕ ಪ್ರಗತಿಯಲ್ಲಿ ಇದರ ಪಾತ್ರ ಮಹತ್ತರ. ಮರಮಟ್ಟಾಗಿ, ನಾರುಭಾಗ 


ವಾಗಿ, ಉರುವಲಾಗಿ, ಇದ್ದಿ ಲಾಗಿ, ಉದ್ದಿಮೆಗಳನ್ನು ನಡೆಸುವ ಮರ ಎಷ್ಟಿದ್ದರೂ 


ಸಾಲದು. ದಿನದ ಅನ್ನ ಬೇಯಬೇಕಾದರೆ ಉರುವಲು ಸೇವೆಯಾಗಿ ಮರ ಬೇಕೇ 
ಬೇಕು. ಇದು ಮಾನವನ ನಿತ್ಯಜೀವನದ ಅತ್ಯಗತ್ಯವಸ್ತು. 

ಮರದ ಉಪಯುಕ್ತತೆ ಅಪಾರ ಅಗಾಧ. ಮಾನವ ಒಂದಲ್ಲೊಂದು ರೀತಿಯಲ್ಲಿ 
ಮರದ ಅವಲಂಬಿ. ಸಿಮೆಂಟ್‌”, ಕಬ್ಬಿಣ, ವಿದ್ಯುಚ್ಛಕ್ತಿ, ಗ್ಯಾಸ್‌ ಮುಂತಾದವುಗಳ 
ಆವಿಷ್ಕಾರದಿಂದ ಮರದ ಉಪಯೋಗ ಕುಗ್ಗಿದ್ದೇನೂ ಇಲ್ಲ. ದಿನದಿನಕ್ಕೆ ಅದರ 
ಬೇಡಿಕೆ ಹೆಚ್ಚುತ್ತಲೇ ಇದೆ. ಮರದ ಮುಖ್ಯವಾದ ಹೆಚ್ಚು ಶಾಶ್ವತ ಉಪಯೋಗ 
ಎಂದರೆ ಮರಮಟ್ಟು (7171001) - ಮನೆ-ಕಟ್ಟಿ ಡಗಳಿಗೆ ಬೇಕಾಗುವ ಕಿಟಕಿ, ಬಾಗಿಲು 
ಗಳು, ತೊಲೆ, ಕಂಬ, ಪಟ್ಟಿಗಳು, ರಾಸ್ಟ್ರರುಗಳು ; ರೈಲು ಹೆಳಿಯಪಟ್ಟ, ಬೋಗಿಗಳ 
ಒಳ ಆವರಣ್ಕ ಆಸನಗಳು, ದೋಣಿಗಳ ಕಟ್ಟಡ. ಇವಕ್ಕೆಲ್ಲ ಮರ ಬೇಕು. ವಿದ್ಯುತ್‌ 
ಮತ್ತು ಟಿಲಿಗ್ರಾಫ್‌ ಕಂಬಗಳು, ಸೇತುವೆ ನಿರ್ಮಾಣ ಸಾಮಗ್ರಿ, ರಕ್ಷಣಾ ಸಲಕರಣೆ, 
ವಿಮಾನ ರಚನಾ ಸಾಮಗ್ರಿಗಳಲ್ಲಿ ಮರವಿಲ್ಲದೆ ನಡೆಯದು, ಚಕ್ಕಡಿ, ವ್ಯವಸಾಯ 
ಸಲಕರಣೆ, ಪ್ಯಾಕಿಂಗ್‌ ಸಾಮಗ್ರಿ, ಕಾಗದ, ಪೆನ್ಸಿಲ್‌, ಕುರ್ಚಿ-ಮೇಜು ಮುಂತಾದ 
ಪೀಠೋಪಕರಣಗಳು, ಅಲಂಕಾರಿಕ ಕೆತ್ತನೆ ವಸ್ತುಗಳು ಕ್ರೀಡಾಸಾಮಗ್ರಿ ಗಳು--- 
ಹಾಗೆ ನೋಡಿದರೆ ದಿನನಿತ್ಯದ ನಮ್ಮ ಎಲ್ಲ ವಸ್ತುಗಳಿಗೆ ಮರ ಒಂದಲ್ಲ ಒಂದು ರೀತಿ, 
ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೇಕೇ ಬೇಕು. ಮರಮಟ್ಟುಗಳ ಈ 


ಅಗಾಧ ಉಸಯುಕ್ತ ತೆಯಿಂದಾಗಿ ಅರಣ್ಯಗಳಿದ್ದಷ್ಟೆ, ಕಡಿಮೆ ಎನ್ನಿಸುವುದು ಸಹಜ: 


ಸಾಮಾನ್ಯವಾಗಿ ಮರಮಟ್ಟಿಗೆ ನಾವು ಸಾಗವಾಥಿ, ರೋಜವುಡ್‌, ಸಾಲ್ಕ 


ದೇವದಾರು, ಮತ್ತಿ, ಸಿಸುವು, ಕೆಂಡಲ್‌, ಜಾಲ್ಲಿ ಮಾವು, ಹಲಸ್ಮು ಬೇವು 
ಮುಂತಾದ ಜಾತಿಯ ಮರಗಳನ್ನು ಬಳಸುತ್ತೇವೆ, ಒಟ್ಟು ಉಪಯೋಗಿಸುವ 
ಮರಮಟ್ಟು ಗಳ ಪೈಕಿ ಮನೆ- ವಸತಿಗೃಹಗಳ ನಿರ್ಮಾಣಕ್ಕೇ ಒಟ್ಟು ಉಪಯೋಗದ 
ನಾಲ್ಕರಲ್ಲೊದು ಪಾಲು ಕಟ್ಟಿಗೆ ಅವಶ್ಯಕ, ನೂರಾರು ವಿಧದ ಉದ್ದಿಮೆಗಳು ಮರ 
ವನ್ನು ರಾಕ್ಷಸನಂತೆ ಕಬಳಿಸುತ್ತವೆ. ಹೀಗಾಗಿ ಮರದ ಬೆಲೆ ವರ್ಷವರ್ಷವೂ 
ದಿನದಿನವೂ ಗಗನಕ್ಕೇರುತ್ತಿದೆ. ಉಳಿದೆಲ್ಲ ಸಾಮಾನ್ಯ ಬಳಕೆಯ ವಸ್ತುಗಳ 
ಬೆಲೆಯಲ್ಲಿ 1970 ರಿಂದ 3 ಪಟ್ಟು ಹೆಚ್ಚಳ ಕಂಡು ಬಂದಿದ್ದರೆ ಮರದ ಬೆಲೆ 
ಮಾತ್ರ 15 ಪಟ್ಟು ಹೆಚ್ಚಾಗಿದೆ! 1970ರಲ್ಲಿ ಸಾಗವಾನಿಯ (Teak) ಪ್ರತಿ 
ಚದರ ಮೀಟರಿನ ದುಂಡು ದಿಮ್ಮಿಗೆ 550 ರೂಪಾಯಿ ಇತ್ತು. ಅದೇ 1985 
ರಷ್ಟೊತ್ತಿಗೆ 5500 ರೂಪಾಯಿಗಳಿಗೇರಿತು; ಅಜೀ ಅಳತೆಯ ಮತ್ತಿಮರಕ್ಕೆ 
ಆಗ 135 ರೂಪಾಯಿ ಇದ್ದರೆ 1985ರಲ್ಲಿ ಸುಮಾರು 3000 ರೂಪಾಯಿಗಳು! 
ಇದಕ್ಕೆಲ್ಲ ಕಾರಣ ಸ್ಪಷ್ಟವಾಗಿದೆ. ಈಕಡೆ ಬೇಡಿಕೆ ತೀವ್ರವಾಗಿ ಹೆಚ್ಚಾಗಿದ್ದರೆ ಆಕಡೆ 


ಸ ಸ್ರ ಇಂ ಸುಕ 


ಅರಣ್ಯ ಸಂವರ್ಧನೆ ೯ 


ಪೂರೈಸಲು ಮಾಲೇ ಇಲ್ಲ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ. ಪರಿಹಾರ 
ಒಂದೇ-ಅರಣ್ಯಗಳ ಅಭಿವೃದ್ಧಿ, 

ಭಾರತದಲ್ಲಿ ಇಂಧನವಾಗಿ ಮರವನ್ನು ಬಳಸುವಷ್ಟು ಬೇರಾವ ವಸ್ತುವನ್ನು 
` ಬಳಸುವುದಿಲ್ಲ. ದಿನವೂ ಭಾರತದಲ್ಲಿ ವಿಶೇಷವಾಗಿ ಹಳ್ಳಿ ಗಳಲ್ಲಿ (ನಗರಗಳ ಬಡ 
ಕುಟುಂಬಗಳಲ್ಲೂ) ಲಕ್ಸಾನುಗಟ್ಟಲೆ ಟನ್‌ ಉರುವಲು ಉರಿಯುತ್ತ ದೆ. 1965ರಲ್ಲಿ 
ನಮಗೆ 110 ಮಿ. ಟನ್‌ಗಳಷ್ಟು ಉರುವಲು ಸೌದೆ ಬೇಕಾಗಿದ್ದು 1985ರಷ್ಟೊತ್ತಿಗೆ 
ಬೇಡಿಕೆ 130 ದಶಲಕ್ಷ ಟಿನ್ಸಿಗೂ ಮೀರಿತ್ತು. ಈ ಬಳಕೆಯ ಅಂದಾಜು ಕೇವಲ 
ಮನೆ ಬಳಕೆಯ ಉರುವಲಿಗಾಗಿ ಮಾತ್ರ. ಅನೇಕ ಉದ್ದಿಮೆಗಳೂ ಇಂಧನಕ್ಕಾಗಿ 
ಮರವನ್ನೇ (ಉರುವಲು ಕಟ್ಟಿಗೆ ಮತ್ತು ಇದ್ದಿಲು) ಉಸಯೋಗಿಸುತ್ತವೆ. ಹೀಗಾಗಿ 
ಸುಮಾರು 70-80 ಮಿಲಿಯನ್‌ ಟನ್‌ಗಳಷ್ಟು ಮರ ಉರುವಲಾಗಿ ಉದ್ದಿಮೆಗಳಿಗೇ 
ಬೇಕು. ಹಾಗೆ ನೋಡಿದರೆ ನಮ್ಮಲ್ಲಿ ದೊರೆಯುವ ಮರಗಳ ಪೈಕಿ ಶೇಕಡಾ 85ರಷ್ಟು 
ಕೇವಲ ಉರುವಲಿಗಾಗಿ ಮಾತ್ರ ಉಪಯುಕ್ತ. ಬೇರೆ ವಿಧದ ಕಾರ್ಯಗಳಿಗೆ ಕೇವಲ 
15% ಮರ ಮಾತ್ರ ದೊರಕುತ್ತದೆ. ಅದರಂತೆಯೇ ಎಲ್ಲ ವಿಧದ ಮರಗಳು ಸೌದೆಗಾಗಿ 
ಲಾಭದಾಯಕವಾಗಲಾರವು. ಹೆಚ್ಚು ಹೊತ್ತು ಉರಿದು ಹೆಚ್ಚೆ ಚ್ಚು ಉಷ್ಣತೆಯನ್ನು 
ನೀಡಬಲ್ಲ ಮರಗಳನ್ನು ಮಾತ್ರ ಉರುವಲಿಗಾಗಿ ಬಳಸಬೇಕಾಗುತ್ತದೆ. ಉದಾ: 
, ಸಾಲ (5264 ಕ್ಯಾಲರಿ), ಕ್ಯಾಸುರಿನಾ (4950 ಕ್ಯಾಲರಿ), ನೀರಲ (4934 
ಕ್ಯಾಲರಿ), ಜಾಲಿ (4870 ಕ್ಯಾಲರಿ). 

ಮರವನ್ನು ವಿಶಿಷ್ಟ ಉದ್ದಿ ಮೆಗಳಲ್ಲಿ ಅಪಾರವಾಗಿ ಬಳಸಲಾಗುತ್ತದೆ. ಮೃದು 
ಮರಗಳಿಂದ ಕಾಗದ ರೇಯಾನ್‌, ಬೆಂಕಿ ಪೊಟ್ಟಣ ಮುಂತಾದ ವಸ್ತುಗಳು ತಯಾ 
ರಾಗುತ್ತವೆ. ಇದಕ್ಕಾಗಿ ಉದ್ದ ನಾರನ್ನು ಹೊಂದಿರುವ ಮರಗಳೇ ಬೇಕು. ನೀಲಗಿರಿ, 
ಕೊನಿಫರ್‌, ಸ್ಫ್ರೂನ್‌, ಬಿದಿರು ಮುಂತಾದ ಮರಗಳು ಮತ್ತು ಅವುಗಳಿಂದ 
ದೊರೆಯುವ ರಾಸಾಯನಿಕಗಳನ್ನು ಅವಲಂಬಿಸಿ ಸುಮಾರು 3-4 ಸಾವಿರ ಉದ್ದಿಮೆ 
ಗಳು ನಡೆಯುತ್ತಿವೆ. ಮರದ ಸೆಲ್ಯುಲೋಸ್‌, ಲಿನ್ನ್ನನ”ನಾರು, ಹೆಮಿಸೆಲ್ಯುಲೋಸ* 
ಇತ್ಯಾದಿ ಭಾಗಗಳಿಂದುಂಟಾದ ಮರ ರಾಷ್ಟ್ರದ ಔದ್ಯೋಗಿಕ ಪ್ರಗತಿಯ ಮೂಲ 
ವಸ್ತುಗಳಲ್ಲೊಂದು. ಮರದ ರಚನೆ, ಬಲ, ಕಾಠಿಣ್ಯ, ಗಡಸುತನ, ತಾಳಿಕೆ-ಬಾಳಿಕೆ, 
ಬಣ್ಣ, ವಾಸನೆ, ಹದ ನಾರಿನ ಪ್ರಮಾಣ ಮುಂತಾದ ಅಂಶಗಳನ್ನು ಗಮನದಲ್ಲಿಟ್ಟು 
ಕೊಂಡು ಮರ ವಿವಿಧ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತದೆ. ಈ ಎಲ್ಲ ಕಾರ್ಯಗಳಿಗೆ 
ತಕ್ಕಂತೆ ಮರಗಳನ್ನು ಬೆಳೆಸಿ ಒಣಗಿಸಿ, ನೀರಲ್ಲಿ ನೆನೆಸಿ, ಉಗಿಯಿಂದ ಚೇಯಿಸಿ, 
ಇದೇ ರೀತಿಯ ಇನ್ನು ಅನೇಕ ಪ್ರಕ್ರಿಯೆಗಳಿಗೆ ಒಳಪಡಿಸಿ, ಸಂಗ್ರಹಿಸಿ ಉಪಯೋಗಕ್ಕೆ 
ತರಬೇಕು, ಇದೊಂದು ರಾಕ್ಷಸ ಉದ್ದಿಮೆ. ಲಕ್ಷಗಟ್ಟಲೆ ಹಣ ಸುರಿದರೆ ಕೋಟಿಗಟ್ಟಲೆ 
ಬರಬಹುದಾದ ವ್ಯವಹಾರ. ಅದಕ್ಕಾಗಿಯೇ ಶಾಸ್ತ್ರೀಯವಾಗಿ ಮರಗಳನ್ನು ಕಡಿಯುವ 
ಮತ್ತು ಹದಗೊಳಿಸುವ ಪ್ರಕ್ರಿಯೆಗಳನ್ನು ರೂಪಿಸಲಾಗಿದೆ. ಕಡಿದ ಮರಗಳನ್ನು 


ಭಾ | ಮಾನವಿಕ ಕರ್ಣಾಟಕ 


ಹಾಳಾಗದಂತೆ ಸಂಗ್ರ ಹಿಸುವಿಕೆ, ದೂರ ದೂರಕ್ಕೆ ಸಾಗಣಿಕೆ, ಉಪಯುಕ್ತ ತುಂಡು & 
ಗಳಾಗಿ ಕೊರೆಯುವಿಕೆ, ಹದ ಮಾಡುವಿಕೆ ಮುಂತಾದ ಕ್ರಿಯೆಗಳನ್ನು ವೈಜ್ಞಾನಿಕವಾಗಿ ' 
ಮಾಡಿದರೆ ಮಾತ್ರ ಆರ್ಥಿಕವಾಗಿ ಲಾಭದಾಯಕವಾದೀತು. ಸರಿಯಾದ ಸಂಪನ್ಮೂಲ 


ಗಳ ಬಳಕೆಯೇ ರಾಷ್ಟ್ರದ ಪ್ರಗತಿಯ ಮೂಲ ಮಂತ್ರವಲ್ಲವೇ? 
ಮರಮಟ್ಟು, ಉರುವಲು ಮತ್ತು ಉದ್ದಿಮೆಗಳಿಗೆ ಅರಣ್ಯದ ಬಹುಪಾಲು 


ಮೀಸಲು. ಆದರೆ ಇನ್ನೂ ಅನೇಕ ಉಪಯುಕ್ತ ವಸ್ತುಗಳನ್ನು ನಾವು ಅರಣ್ಯದಿಂದ 
ಪಡೆಯಬಹುದು. ಈ ಅರಣ್ಯೋತ್ಪಾದಕಗಳು ಬಹು ಉಪಯೋಗಿಯಲ್ಲದೆ ಆರ್ಥಿಕ 


ಮೌಲ್ಯಗಳನ್ನು ಹೊಂದಿರುವಂತಹವು. 

ಕೆಲವು ಮರಗಳ ಮೇಲೆ ಗಾಯ ಮಾಡಿ ಒಂದು ವಿಧ ಅಂಟು ದ್ರವ (Resin) 
ಅನ್ನು ಪಡೆಯಲಾಗುತ್ತದೆ. ರಬ್ಬರ್‌ ಮರ ಇದಕ್ಕೆ ಒಳ್ಳೆಯ ಉದಾಹರಣೆ. ಇದೇ 
ರೀತಿ ತೆಗೆದ ಬೇರೆ ಬೇರೆ ಅಂಟು ದ್ರವ್ಯಗಳು ಕಾಗದ, ಬಣ್ಣ, ಸಾಬೂನು ಉದ್ದಿಮೆ 
ಗಳಲ್ಲಿ ಉಸಯುಕ್ತವಾಗಿವೆ. ಕೆಲ ಜಾತಿಯ ಮರಗಳಿಂದ (ಚಿರ್‌ಪೈನ್‌) ಶೇಕಡಾ 


75ರಷ್ಟು ಅಂಟು ದ್ರವ್ಯ ದೊರೆಯುವುದು. ಟರ್ಪಂಟೈನ್‌ ಕೂಡ ಇದೇ ರೀತಿ 


ದೊರೆಯುವ ಇನ್ನೊಂದು ವಸ್ತು. ಕಾಂಚು ಅಂಟು, ರಾಳ ಮುಂತಾದವು ಮರದ ಹಲ 
ಉತ್ಪಾದನೆಗಳಲ್ಲಿ ಕೆಲವು. ಮರಗಳ ಮೇಲೆ ಅವಲಂಬಿತವಾಗಿರುವ ಕೆಲ ಕೀಟಗಳು 
ಒಸರುವ ರಾಳಕ್ಕೆ ರಪ್ತ_, ಬೆಲೆ ಇದೆ. ಭಾರತವು ಜಗತ್ತಿನ ರಾಳದ 75% ಬೇಡಿಕೆ 
ಯನ್ನು ಪೂರೈಸುತ್ತದೆ. 

ಶ್ರೀಗಂಧ ಕರ್ನಾಟಕದ ಹೆಮ್ಮೆ. ಶ್ರೀಗಂಧದ ಅಲಂಕಾರಿಕ ಕೆತ್ತ ನೆ ವಸು ಗಳು, 


ಗಂಧದೆಣ್ಣೆ, ಸಾಬೂನು, ಊದುಬತ್ತಿ ಮುಂತಾದ ಸುಗಂಧಿತ ದ್ರವ್ಯಗಳು ಪ್ರಪಂಚ ; 


ದಾದ್ಯಂಶ ಪ್ರಸಿದ್ಧವಾಗಿವೆ. ದಕ್ಷಿಣ ಭಾರತದಲ್ಲಿ ಹುಟ್ಟಿ ಬೆಳೆಯುವ ಈ ಶ್ರೀಗಂಧ 
ಬಹು ಬೆಲೆ ಬಾಳುವ ಶ್ರೀಮಂತ ಮರ. ಅದು ಎಲ್ಲಿ ಬೆಳೆದರೂ ಸರಕಾರದ ಸೊತ್ತು. 
ಜಗತ್ತಿಗೆ ಶ್ರೀಗಂಧದ ಪೂರೈಕೆ ಬಹುಶಃ ಭಾರತದಿಂದ ಮಾತ್ರ. ಅದರಲ್ಲೆ ಲ್ಲ 
ಕರ್ನಾಟಕದ್ದೇ ಸಿಂಹಪಾಲು. 

ಅರಣ್ಯ ಔಷಧಿಗಳ ಬೀಡು. ಗಿಡಮೂಲಿಕೆಗಳ ಔಷಧಿ ಪ್ರಭಾವಗಳನ್ನು 
ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆಯೇ ಅರಿತು ಆಯುರ್ವೇದ ವೈದ್ಯ 
ಶಾಸ್ತ್ರದಲ್ಲಿ ಅಳವಡಿಸಿಕೊಂಡು ಮಾರಕ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು. 
ಇಂದಿಗೂ ಅರಣ್ಯಗಳೇ ಆಯುರ್ವೇದ ವೈದ್ಯರ ಕಾಯಕದ ಕಾಮಧೇನು. ಅರಣ್ಯದಲ್ಲಿ 
ನೈಸರ್ಗಿಕವಾಗಿ ಬೆಳೆದಿರುವ ನೂರಾರು ಔಷಧೀಯ ಸಸ್ಯಗಳು ಇಂದಿಗೂ ಮನ:ಷ್ಯನ 
ರೋಗ ರುಜಿನಗಳನ್ನು ಕಳೆಯುವದರಲ್ಲಿ ಮುಖ್ಯ ಪಾತ್ರವಹಿಸುತ್ತವೆ. ಅಂಥ 
ಸಂಜೀವಿನಿಗಳನ್ನು ಹೊಂದಿದ ಅರಣ್ಯ ರಕ್ಷಣೆಯ ಭಾರ ನಮ್ಮ ಮೇಲಿದೆ. ಹಲವಾರು 
ಅಪರೂಪದ ಔಷಧಿ ಗಿಡಮೂಲಿಕೆಗಳು ಇದೀಗ ನಾಶವಾಗಿವೆ. ಇನ್ನೂ ಹೆಲವು 
ವಿನಾಶದ ಅಂಚಿನಲ್ಲಿವೆ. ಅವನ್ನು ಳಿಸುವುದೇ ಇಂದಿನ ಅಗತ್ಯಗಳಲ್ಲೊಂದಾಗಿದೆ. 


NS ಕೇರ ಳೆ ಗ ಈ | ಭ್‌ 
hy ೩ ಆ ಕ್‌ ‘wa ನ ವಡಿ 
IN ಳು ಸುರ ಜಿ 


| ಅರಣ್ಯ ಸಂವರ್ಧನೆ ೧೧ 


| ಮರಮಟ್ಟುಗಳು, ಉರುವಲು ಸೌದೆ, ಅಲಂಕಾರಿಕ ಕೆತ್ತನೆ ಮರ, ಉದ್ದಿಮೆಗಳ 
ಮೂಲ ವಸ್ತುಗಳು, ಹಲವಾರು ರಾಸಾಯನಿಕ ಸುಗಂಧಿತ ದ್ರವ್ಯಗಳು ಮತ್ತು 

ಔಷಧಿಗಳಿಗೆ ಈ ಅರಣ್ಯ ತವರುಮನೆ ಎಂಬುದಕ್ಕೆ ಬೇಕೆ ಉದಾಹರಣೆಗಳು ಬೇಕಿಲ್ಲ, 
ಅರಣ್ಯ ಉತ್ಪಾದನೆಗಳಿಂದ ಮಾನವ ತನ್ನ ಜೀವನವನ್ನು ಸುಖಮಯಗೊಳಿಸು 
ತ್ತಿದ್ದಾನೆ. ಇವಿಷ್ಟೇ ಸಾಲದೆಂಬಂತೆ ಅರಣ್ಯಗಳು ತಮ್ಮ ಉಪಕಾರ ಭಾವವನ್ನು 
ಇನ್ನೂ ಮುಂದುವರೆಸಿಕೊಂಡು ಹೋಗಿರುವುದು ಕಂಡ:ಬರುತ್ತದೆ. ತನಗೆ ಉಪಯೋಗ 
ವಾಗದಿದ್ದ ರೂ ಸರಿ, ಬೇರೆಯವರಿಗೆ ಉಪಕಾರವಾದಕೆ ಸಾಕೆಂಬ ತ ತೃಪ್ತ ಮನೋಭಾವ 
ಅರಣ್ಯದಿಂದ ಇನ್ನೂ ಅನೇಕ ಉಪಕೃತ ಕಾರ್ಯಗಳು ನಡೆಯುತ್ತೆ. ಅವುಗಳಲ್ಲಿ 

' ಮುಖ್ಯವಾಗಿ ಭೂ ಸವಕಳಿಯ ತಡೆತು ಪರಿಸರದ ಸಂರಕ್ಷಣೆ ಮತ್ತು ಸಮತೋಲನ, 

. ನದಿಗಳಲ್ಲಿಯ ಹೂಳು ತುಂಬುವಿಕೆಯ ತಡೆತ, ಮಹಾಪೂರಗಳ ನಿಯಂತ್ರಣ, ವನ್ಯ 
ಪ್ರಾಣಿ ಪಕ್ಷಿಗಳಿಗೆ ಆವಾಸ, ಮನೋಹ್ಲಾದಕ ವನರಾಜಿಯಿಂದ ಮನಃಸಂತೋಷ 
ಮುಂತಾದವು. 


ಅರಣ್ಯ ಮತ್ತು ಭೂಸವಕಳಿ 
ಮಣ್ಣು ನಿಸರ್ಗದ ಮಕ್‌ತ್ತರ ಕೊಡುಗೆಗಳಲ್ಲಿ ಒಂದು. ಮಣ್ಣಿಲ್ಲದೆ ಮಾನವನಿಲ್ಲ, 
. ಜಲವಿಲ್ಲ, ಸಸ್ಯವಿಲ್ಲ, ಪ್ರಾಣಿಗಳಿಲ್ಲ. ಬದುಕಲು ಹಾಗೂ ಕೊನೆಗೆ ಸತ್ತಾಗ 
ಒಂದಾಗಲು ಮಣ್ಣೇಬೇಕು... ಈ ಭೂಮಿಯ ಸತ್ವಯುತ ಅಂಶಗಳಲ್ಲಿ ಮಣ್ಣು . 
ಒಂದು ಮಹೋಪಕಾರಿ ಅಮೃತ. ಮಣ್ಣಿಲ್ಲದ ಒಂದು ಸ್ಥಿತಿಯನ್ನು ಕಲ್ಪಿ ಸುವದೇ 
ಒಂದು ಭಯಂಕರ ಯೋಚನೆ. ಮಜ್ಜೆ ಲ್ಲದಿದ್ದರೆ ಸಸ್ಯ, ಬೆಳೆ, ಅರಣ್ಯಗಳ ಅಸಿ ತ್ವವೇ 
ಇಲ್ಲ. ಇವೆಲ್ಲ ಇಲ್ಲದಿದ್ದರೆ, ನೀರೆಲ್ಲಿ ; "ವಿಡು ಚ್ಛಕ್ತಿ, ಸಮತೋಲನದ ಪರಿಸರ ಎಲ್ಲಿ ; 
ಮಾನವನ ಬದುಕೆಫ್ಸಿ! ಮಣ್ಣು ಮನುಷ್ಯನ des ಮೂಲಶಕ್ತಿ. ಇಂಥ ಮಣ್ಣಿನ 
ಅಸ್ತಿತ್ವ ಈ ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳಿಂದಲೂ ಇದೆ. ಅದರ 
ed ತೆಗೆ ಕೋಟಿ ಕೋಟಿ ವರ್ಷಗಳವರೆಗೆ ಭೂ ಪದರಗಳಲ್ಲಿ ನಡೆದಿರುವ ನಿರಂತರ 
ಬದಲಾವಣೆಯೇ ಕಾರಣ. ಮಾನವ ಹುಟ್ಟುವ 300 ದಶಲಕ್ಷ ವರ್ಷಗಳ ಹಿಂದೆಯೇ 
ಹುಟ್ಟಿ, ಬೆಳೆದು, ಹರಡಿ ಕೊನೆಗೆ ಹಹ ಮಣ್ಣಿ ನೊಂದಿಗೆ ಬೆರೆತು, ಕೊಳೆತು 
ಮಣಿ ನ ಸಾರವನ್ನು ಹೆಚ್ಚು ವ ಕಾರ್ಯ ಮಾಡುತ್ತಿವೆ "ಸಸ್ಯಗಳು, ಅವುಗಳೊಂದಿಗೆ 
' ಜೀವರಾಶಿಗಳ ಅನೇಕ ಜೈವಿಕ ವಸ್ತುಗಳೂ, ಗಾಳಿ, ಬೆಳಕು, ಶಾಖ, ನೀರು ಸ್ಟ 
ಸೇರಿ ಒಂದು ಅತ್ಯಂತ ಜಟಲವಾದ pr ಜೈವಿಕ ಕ್ರಿಯೆಯನ್ನು ನಡೆಸು 
ಕಲ್ಲಿನ ಪುಡಿ, ಮರಳು ಮತ್ತಿತರ ಭೌತಿಕ ರೂಪಕ್ಕೆ ಇಂದಿನ ಮಣ್ಣಿ ನ ರೂಪ 
ಕೊಡುತ್ತ ಬಂದಿರುವುದು ನಿಸರ್ಗದ ಒಂದು ರಹಸ್ಯಮಯ ಆಟ, ಆದರೆ ಅದೆಷ್ಟು 
ಉಪಕಾರಕವಾದ ಕ್ರಿಯೆ! 


ಈ ಅಮೃತಮಯ ಮಣ್ಣಿನ ಮೇಲ್ಪದರ ಯಾವಾಗಲೂ ಫಲವಶ್ತಾದ 


೧೨ ಕ ಮಾನವಿಕ ಕರ್ಣಾಟಕ 


ಪ್ರದೇಶ. ಈ ಫಲವತ್ತತೆಗೆ ಸಸ್ಕವರ್ಗ ಪ್ರಾಣಿವರ್ಗಗಳೇ ಕಾರಣ. ಅಂತೆಯೇ : 


ಕಾಮಧೇನುವಾದ ಇಂಥ ಮಣ್ಣು ಜೀವರಕ್ತ ಹೊಂದಿದ ಒಂದು ದ್ರವ್ಯ ಎಂದರೆ ತಪ್ಪಿಲ್ಲ. 
ಇಂಥ ಜೇತನದ ಮೂಲವಾದ ಮಣ್ಣ ನ್ನು ಕಾಪಾಡದಿದ್ದ ರೆ ಮಾ ಉ ನಾಶವಾಗು 


ವುದರಲ್ಲಿ ಸಂದೇಹವಿಲ್ಲ. ಮಣ್ಣಿನ ನಾಶಕ್ಕೆ ರಭಸವಾದ ಮಕ್ಕೆ, ತೀವ್ರ ವೇಗದ ಬಿರುಗಾಳಿ 


ಮುಖ್ಯ ಕಾರಣಗಳು. ರಭಸವಾಗಿ ಬೀಳುವ ಮಳೆಯಿಂದಾಗಿ ಭೂಮಿಯ ಮೇಲ್ಪ ದರ 
ದೆಲ್ಲಿಯ ಫಲವತ್ತಾದ ಮಣ್ಣು ಕೊಚ್ಚೆ ಕೊಂಡು ಹೋಗುತ್ತದೆ. ಚಿರುತಘ ಭು 
ಮಣ್ಣಿನ ಸೂಕ್ಷ್ಮ ಕಣಗಳು. ಹಾರಿ ಹೋಗಿ ಅಲ್ಲಿ ಅನುಪಯುಕ್ತ ಭೂಪದರ ಉಳಿಯು 
ತ್ತದೆ. ಆ ಬರಡು ಭೂಮಿಯಲ್ಲಿ ಬೆಳೆ ಬೆಳೆಯಲಾರದು. 

ಮಳೆ, ಗಾಳಿ, ಬಿಸಿಲು ಮುಂತಾದವುಗಳಿಂದಾಗಿ ನಡೆಯುವ ಮಣ್ಣಿನ ಈ 


ನಾಶಕ್ಕೆ "ಭೂಮಿಯ ಸವಕಳಿ” ಎಂದು ಕರೆಯಲಾಗಿದೆ. ಸಾಮಾನ್ಯವಾಗಿ ಮೇಲ್ಪದರದ : 


ತಿಳಿಮಣ್ಣು ಮಳೆಯ ರಭಸದಿಂದಾಗಿ ತಿಳಿಯಾಗಿ ಹರಡಿಕೊಂಡು, ಇಳಿಜಾರಿನ ಕಡೆಗೆ 
ಕೊಚ್ಚಿಕೊಂಡು ಹೋಗುವ ಭೂ ಸವೆಶಕ್ಕೆ " ಹಾಳೆ ಸವೆತ’ (Sheet Erosion) 
ಎನ್ನುವರು. ಇನ್ನು ಹೆಚ್ಚಿದ ರಭಸದಿಂದ ಹೆಚ್ಚು ಇಳಿಜಾರು ಪ್ರದೇಶದಲ್ಲಿ ಭೂಮಿಯೇ 
ಕೊರೆಯಲ್ಪಟ್ಟು ಕೊರಕಲು (Rill Erosion) ಉಂಬಾಗುತ್ತವೆ. ಈ ಕೊರಕಲುಗಳು 
ದೊಡ್ಡ ವಾಗುತ್ತ, ಇನ್ನೂ ಆಳವಾದ (3-4 ಮೀಟರು) ಕಮರಿ (Gully) ಗಳುಂಟಾಗು 
ತ್ತವೆ. ನೀರಿನ ರಭಸ, ಗಾಳಿ, ಮಳೆಗಳ ನಿರಂತರ ಹೊಡೆಶದಿಂದಾಗಿ ಈ ಕಮರಿಗಳು 
ಮುಂದೆ ಕೊಳ್ಳ ಕಂದರ (Revine) ಗಳಾಗಿ ಪರಿವರ್ತಿತವಾಗುತ್ತವೆ. ಇದರಿಂದಾಗಿ 
ಆ ಪ್ರದೇಶ ನಿರುಪಯುಕ್ತವಾಗಿ ಪರಿಣಮಿಸುತ್ತದೆ. ಈ ಸ್ಥಿತಿಯಿಂದ ಭೂಮಿಯನ್ನು 
ಮೊದಲ ಸ್ಥಿತಿಗೆ ತರುವುದು ದುಃ ಸಾಧ್ಯವೇ. 

ಇಂಥ ನಿರಂತರ ಭಯಂಕರ ಭೂ ಸವೆತದಿಂದಾಗಿಯೇ ಫಲವತ್ತಾದ ಭೂಮಿ 
ನಾಶವಾಗಿ ತೀವ್ರ ಗಾಳಿಯಿಂದ ಮರಳು ಕಣಗಳು ಹಾರಿ ಹಾರಿ ಸಹಾರಾದಂತ ಮರು 
ಭೂಮಿಗಳುಂಬಾಗಿರುವದು. ಇಂಥ ಅನೇಕ ಮರುಭೂಮಿಗಳು ಕೊರಕಲು-ಕೊಳ್ಳ 


ಗಳನ್ನು ಹೊಂದಿ ಬೆಂಗಾಡಾಗಿ, ಬರಡಾಗಿ ಹರಡಿಕೊಂಡಿರುವ ಭೂ ಪ್ರದೇಶಗಳನ್ನು 


ನಾವು ಈಗಲೂ ಕಣ್ಣಾರೆ ಕಾಣುತ್ತೇವೆ. ಅರಣ್ಯ ನಾಶದಿಂದಾಗಿ " ಚಂಬಲ್‌ 'ನಂತಹ 
ಕೊಳ್ಳ ಗಳು ಉಂಟಾಗಿರುವುದು ಅದೇ ರೀತಿ. ಅರಣ್ಯ ನಾಶದಿಂದ ಹೇಗೆ ಫಲವತ್ತಾದ 
ನಃ ಬೆಂಗಾಡಾಗಿ ಪರಿವರ್ತಿತವಾಯಿತು, ಹೇಗೆ ನಿರಂತರವಾಗಿ ಹರಿಯುತ್ತಿ ದ್ದ ನದಿ 
ಬತ್ತಿ ಹೋಯಿತು ಎಂಬುದಕ್ಕೆ ಇತ್ತೀಚಿನ ಒಂದು ವೈಜ್ಞಾ ನಿಕ ವರದಿಯನ್ನು. ಇಲ್ಲಿ 
ಉದಾಹರಣೆಯಾಗಿ ನೀಡಬಹುದು. ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯಲ್ಲಿ ಹರಿಯುವ 
ವರಾಲಾ ನಿರಂತರವಾಗಿ ಹರಿಯುವ ನದಿ. ನೂರಾರು ವರ್ಷಗಳಿಂದ ಈ ನದಿ ನೀರು 
ಬತ್ತದೆ ಸುತ್ತಲಿನ ಪ್ರದೇಶಕ್ಕೆ ಕೃಷಿಯೋಗ್ಯ ನೀರನ್ನು ಪೂರೈಸುತ್ತಿದ್ದ ದಾಖಲೆಗಳಿವೆ. 
ಅಂದು ರೈತರು ಅಲ್ಲಿ ತಮ್ಮದೇ ಆದ ಸಾಂಪ್ರದಾಯಿಕ ಪದ್ಧತಿಗಳಿಂದ ಕಬ್ಬು ಬೆಳೆಯು 
ತ್ತಿದ್ದರು. ಆದರೆ 1970ರ ಹಸಿರು ಕ್ರಾಂತಿಯ ತಂತ್ರ ಜ್ಞಾನದ ಆಸ್ಫ್ರೋಟನೆಯಿಂದಾಗಿ 


ಪ ್‌್‌್‌ಾ್‌ 


SD 144 Eg SONG 


ಅರಣ್ಯ ಸಂವರ್ಧನೆ ೦೩ 


ಆ ಪ್ರದೀಶದ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಕಬ್ಬನ್ನು ಬೆಳೆಯಲಿಕ್ಳಾರಂಭಿಸ 
ಲಾಯಿತು. ಕಬ್ಬಿನ ಬೆಳೆ ಸಮೃದ್ಧವಾಗಿ ಬಂತು. ಕಬ್ಬು ಅರೆಯುವ ಕಾರ್ಪಾನೆಗಳಿಗೆ 
ನೀಗ ಲಾರದಷ್ಟು ಕಬ್ಬು ಬೆಳೆದು ಮಾಲೀಕರು ಇನ್ನು ಕಬ್ಬು ಸಾಕು ಎಂದು ಹೇಳ 
ಬೇಕಾಯಿತು. (ಇದರಿಂದ ರೈತರು ಸತ್ಯಾಗ್ರಹ ಕೂಡ ಹೂಡಬೇಕಾಯಿತು). ಆದರೆ 
10-15 ವರ್ಷಗಳ ಹಿಂದೆ ಅಷ್ಟೊಂದು ಸಮೃದ್ಧ ಕಬ್ಬು ಬೆಳೆದ ಕೈತರು ಇಂದು 
ಕೇವಲ ಹೈಬ್ರಿಡ್‌ ಜೋಳವನ್ನು ಬೆಳೆಸುವುದಕ್ಕೆ ಸಾಧ್ಯವಾಗದೆ ಪರಿಶಪಿಸುತ್ತಿ ದ್ದಾರೆ. 
ವರಾಲಾ, ನಿರಂತರವಾಗಿ ಹರಿಯುವ ಆ ನದಿ ಇಂದು ವರ್ಷದಲ್ಲಿ ನಾಲ್ಕಾರು ತಿಂಗಳು 
ಹರಿದರೆ ಹೆಚ್ಚು. ವರಾಲಾ ನದಿಕೊಳ್ಳ ಇಂದು ಬರಡಾಗಿದೆ, ಇದಕ್ಕೆ ಕಾರಣವೇನು ? 
' ಅರಣ್ಯ ನಾಶ. ಅರಣ್ಯ ನಾಶದಿಂದ ಭೂಮಿಯಲ್ಲಿ ಇಂಗದ ನೀರು ಹರಿದು ಹೋಗಿ, 
ನೀರಿನ ಒರತೆಗಳ ಖೋತಾ ಉಂಟಾಯಿತು. ಅಲ್ಲದೆ ಗುಡ್ಡ ಚಪ್ಪರದಲ್ಲಿ ಉಂಟಾಗುವ 
ನದಿ ಗಿಡ-ಮರಗಳ ತಡೆಯಿಲ್ಲದೆ ಮಣ್ಣನ್ನು ಕೊಚ್ಚಿ ಕೊಂಡು ಹೋಗಿ ವರಾಲಾ ನದಿ 
ಪಾತ್ರದಲ್ಲಿ ಹೂಳು ತುಂಬಲಾರಂಭಿಸಿತು. 1960ರಲ್ಲಿ ನಳನಳಿಸುವ ಕಾಡು ಬೆಟ್ಟ 
ವಾಗಿದ್ದ ಆ ಮಾಸೋಬನ ಗುಡ್ಡ ಇಂದು ಬೋಳುಗುಡ್ಡ. ವರಾಲಾ ನದಿಯಲ್ಲಿ 
ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ, ಕುಡಿಯಲು ನೀರಿಲ್ಲ, ಮನುಷ್ಯರಿಗಿಲ್ಲ, ದನಕರುಗಳಿಗಿಲ್ಲ. 

ಈ ಭೂ ಸವೆತ ಇದೇ ರೀತಿ ಮುಂದುವರೆದರೆ ಫಲವತ್ತಾದ ಮಣ್ಣೇ ನಾಶ 

. ವಾದೀತು, ಮಾನವ ಕುಲ ಆಗ ಆಹಾರವಿಲ್ಲದೆ ನಶಿಸಬೇಕಾದೀತು. ಭಾರತದಲ್ಲಂತೂ 
ಈ ಕರಾಳ ಸ್ಥಿತಿ ಭಯಂಕರವಾಗಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಸುಮಾರು 
600 ಕೋಟ ಟನ್ನುಗಳಿಗಿಂತ ಹೆಚ್ಚು ಫಲವತ್ತಾ ದ ಮಣ್ಣು ಕೊಚ್ಚಿ ಕೊಂಡು 
ಸಮುದ್ರ ಸೇರಿ ಹೋಗುವುದೆಂದು ಅಂದಾಜು ಮಾಡಲಾಗಿದೆ. ಅದೇ ರೀತಿ ಇಂಥ 
ಮಣ್ಣು ಹೊಳೆ-ಹಳ್ಳೆಗಳು, ಕೆರೆ-ಜಲಾಶಯಗಳಲ್ಲಿ ಸೇರಿ ವ್ಯರ್ಥವಾಗುವುದಲ್ಲದೆ 
ನೀರಿನ ಬರವನ್ನುಂಟುಮಾಡುತ್ತದೆ. ಪ ಮಣ್ಣಿನ ಜೊತೆಗೆ ಸುಮಾರು 25 ಲಕ್ಷ 
ಟನ್ನು ಸಾರಜನಕ, 35 ಲಕ್ಷ ಟನ್ನಿನಷ್ಟು ರಂಜಕ ಮತ್ತು 25 ಟನ್ನಿನಷ್ಟು 
ಪೊಟ್ಯಾಶ್‌ಗಳು ನಾಶವಾಗುತ್ತದೆಂದು ಅಂದಾಜು ಮಾಡಲಾಗಿದೆ. 

ಈ ಎಲ್ಲ ಅನಾಹುತಗಳು ಆಗದಿರಲು, ಆಗುವ ಅನಾಹುಶಗಳನ್ನು ತಡೆಗಟ್ಟಲು 
ಇರುವ ಒಂದೇ ಉಪಾಯವೆಂದರೆ ಗಿಡಮರಗಳನ್ನು ಬೆಳೆಸಿ ಅರಣ್ಯಗಳನ್ನು ಪೋಷಿಸು 
ವುದು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಭೂಸವೆತ ಹೆಚ್ಚಾಗಿ ನಡೆಯುವುದು 

` ರಭಸದ ಮಳೆಯಿಂದಾಗಿ ನೇರವಾಗಿ ಮಳೆಯು ಭೂಮಿಯ ಮೇಲೆ ಬೀಳುವುದರಿಂದ 
ಭೂಸವೆಶಕ್ಕೆ ಹೆಚ್ಚು ಅವಕಾಶವಾಗುವುದು. ದಟ್ಟವಾದ ಅರಣ್ಯದ ಗಿಡಮರಗಳು 
ಮಳೆಯ ಈ ರಭಸವನ್ನು ಎಲೆ, ಕಾಂಡಗಳಿಂದ ತಡೆದು ನೀರು ಬಸಿದು, ನಿಧಾನವಾಗಿ 
ಫೆಳಗಿಳಿಯುವಂತೆ ಮಾಡುವುವು. ಇದರಿಂದ ಮಣ್ಣಿಗೆ ಧಕ್ಕೆಯಾಗದೆ ನೀರು ನೆಲದಲ್ಲಿ 
ಇಂಗುತ್ತದೆ. ಅಧಿಕವಾದ ನೀರು ನಿಧಾನವಾಗಿ ಹರಿದು ಹೋಗುತ್ತದೆ. ಎತ್ತರ 
ಪ್ರದೇಶದಲ್ಲಿ ಹಿಂಗಿದ ನೀರು ಒರತೆಯಾಗಿ ಕೆಳಪ್ರದೇಶಗಳಲ್ಲಿಯ ಕೆರೆ ಹೊಳೆ, ಹಳ್ಳ 


೧೪ ಮಾನವಿಕ ಕರ್ಣಾಟಕ 


ಗಳಲ್ಲಿ ಸೆರೆಯಾಗಿ ಹೊರಸೂಸುವುಡು, ಇದರಿಂದಾಗಿ ಅವುಗಳಲ್ಲಿ ಸತತವಾಗಿ ನೀರು. 


ಇರುವಂಶಾಗುವುದು. ಅಂತರ್ಜಲದ ಸೆಲೆಗಳಿಗಾಗಿ ಇದೇ ಒರತೆ ನೀರಿನ ಪೂರೈಕೆ 
ಮಾಡುವುದು. ಒಂದು ವೇಳೆ ಎತ್ತರ ಪ್ರದೇಶದಲ್ಲಿಯ ನೀರು ಇಂಗದೆ ಇರುವ 
ಮಣ್ಣನ್ನು ಕೊಚ್ಚಿ ಕೊಂಡು ಸಮುದ್ರ ಸೇರಿಬಿಟ್ಟರೆ ಮುಂದೆ ನೀರಿನ ಒರತೆ ಇಲ್ಲದೆ 


ಕೆರೆ ಕೊಳ್ಳ, ಹೊಳೆ, ಹಳ್ಳಗಳು ಬತ್ತಿ ಹೋದರೆ ಆಶ್ಚರ್ಯವಿಲ್ಲ. ಆದ್ದರಿಂದ : 


ಅರಣ್ಯಗಳನ್ನು ಪೋಶಿಸುತ್ತ, ವರ್ಧಿಸುತ್ತ ಹೋಗುವದರಿಂದ ಫಲವಶ್ತಾದ ಮಣ್ಣಿನ 
ರಕ್ಷಣೆಯೂ ಆಗುವುದಲ್ಲದೆ ನೀರಿನ ಸಂವರ್ಧನೆಯೂ ಆಗುವುದು. 

ಮೇಲಿನ ಉಪಾಯವಲ್ಲದೆ ಇನ್ನೂ ಕೆಲವು ಕ್ರಮಗಳನ್ನು ಮಣ್ಣಿನ ರಕ್ಷಣೆ 
ಗೋಸ್ಕರ ಯೋಜಿಸಲಾಗುತ್ತದೆ. ಇವುಗಳಲ್ಲಿ ಮುಖ್ಯವಾಗಿ ಕಾಂಟೂರ್‌ ಟ್ರೈಂಚೆಂಗ್‌ 
(Contour trenching), ಬಂಡಿಂಗ” (0076178), ಬೆರೇಸಿಂಗ್‌ (terracing) 
ಗಲ್ಲೀ ಪ್ಲಗ್ಗಿಂಗ್‌ (gully plugging), ಚೆಕ್‌ಡ್ಯಾಮಿಂಗ್‌ (check damning, 
ಸ್ತೀವರ್‌ ಟ್ರ್ಮೀನಿಂಗಳ (stream training), ಲೆಜಿಸ್ಲೇಷನ್‌ ಮತ್ತು ಟ್ರೇನಿಂಗ್‌ 
(legislation and training) ಮುಂತಾದವು. ಸ್ಥಳೀಯ ಸ್ಥಿತಿಗತಿಗಳಿಗನುಸಾರ 
ವಾಗಿ ಮತ್ತು ಆವಶ್ಯಕತೆಗನುಸಾರವಾಗಿ ಈ ವಿವಿಧ ಕ್ರಮಗಳನ್ನು ಕೈಗೊಳ್ಳ 
ಬೇಕಾಗುವುದು, 


ಎತ್ತರ ಪ್ರದೇಶಗಳಲ್ಲಿ ದಪ್ಪ ಮರಗಳುಳ್ಳ ಅರಣ್ಯಗಳಿದ್ದರೆ ಅವು ಭೂಮಿ 
ಯಲ್ಲಿ ನೀರನ್ನು ಹಿಂಗಿಸಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯವಾಗುವುದು, 
ಇಲ್ಲದಿದ್ದರೆ ಕೆಳಪ್ರದೇಶದಲ್ಲಿ ಹರಿಯುವ ನದಿಗಳಲ್ಲಿ ಮಹಾಪೊರ ಬರುವುದು 
ಸ್ವಾಭಾವಿಕವಾಗಿದೆ. ಆದ್ದರಿಂದ ಮಹಾಪೂರಗಳ ತಡೆಗೂ ಈ ಅರಣ್ಯಗಳು ಸಹೆಕಾರಿ 


ಯಾಗಬಲ್ಲವು. 


ಅರಣ್ಯ ಮತ್ತು ಪರಿಸರ 

ಪ್ರಸಂಚದ ಪರಿಸರ ವ್ಯವಸ್ಥೆ ಒಂದು ಅತ್ಯಂತ ವಿಶಿಷ್ಠವಾದ, ಪ್ರಮುಖವಾದ 
ನೈಸರ್ಗಿಕ ಸಮತೋಲನದ ವ್ಯವಸ್ಥೆ. ಸಸ್ಯಜೀವನ ಮತ್ತು ಪ್ರಾ ಣಿಜೀವನಗಳೆರಡೂ 
ಬೇಕೆ ಬೇಕೆಯಾಗಿ ನಡೆದುಕೊಂಡು ಹೋಗುತ್ತಿದ್ದರೂ ಅವೆರಡರ ನಡುವೆ ಗಾಢವಾದ 
ಸಂಬಂಧವಿದೆ. ಅವೆರಡನ್ನೂ ಬೇರೆ ಬೇರೆಯಾಗಿ ಪರಿಗಣಿಸುವಹಾಗಿಲ್ಲ. ಒಬ್ಬರ 
ಮೇಲೊಬ್ಬರ ಅವಲಂಬನೆಯು ಪರಿಸರ ವ್ಯವಸ್ಥೆಯ ಗುಟ್ಟು. ಇದೀಗ ಈ ಪರಿಸರ 
ವ್ಯವಸ್ಥೆಯ ಭಯಂಕರ ಒತ್ತಡ ಉಂಟಾಗಿರುವ ಚಿಹ್ನೆಗಳು ಕಂಡುಬರುತ್ತವೆ. 
ಮನುಷ್ಯ ತನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಸುಖದ ಗುಂಗಿನಲ್ಲಿ ಸಸ್ಯಜೀವನದ 
ಮೂಲವನ್ನೇ ಅಳಿದುಹಾಕಲು ಮುಂದಾಗಿದ್ದಾನೆ. ಔದ್ಯೋಗೀಕರಣ ಆಹಾರ, 
ವಸತಿ ಮತ್ತು ಅನೇಕ ಕಾರಣಗಳಿಗಾಗಿ ಈ ಪರಿಸರದ ಸಮತೋಲನವನ್ನೇ ಹಾಳು 
ಮಾಡುವ ದಿಕ್ಕಿನಲ್ಲಿ ರಾಕ್ಷಸ ಹೆಜ್ಜೆಗಳನ್ನು ಇಡುತ್ತಿದ್ದಾನೆ. ನಿಧಾನವಾಗಿ ಕರಗು 


* 
ಶಿ 
ತ 


ಅರಣ್ಯ ಸಂವರ್ಧನೆ ೧೫ 


ತಿರುವ ಅರಣ್ಯಗಳಿಂದಾಗಿ, ವನ್ಯ ಪ್ರಾಣಿಗಳ ಅಳಿಯುವಿಕೆಯಿಂದಾಗಿ ನೀರಾವರಿ, 


ವಿದ್ಯುತ್‌ ಉತ್ಪಾದನೆಗಳಿಗಾಗಿ ನದೀನೀರಿನ ಅಸಮರ್ಪಕ ಬಳಕೆಯಿಂದಾಗಿ, ಔಡ್ಯೋಗೀ 


. ಕರಣದಿಂದಾಗಿ, ತೀವ್ರ ವೇಗದಲ್ಲಿ ಹೆಚ್ಚಾಗುತ್ತಿರುವ ಸಂಚಾರ ವ್ಯವಸ್ಥೆ ಯಿಂದಾಗಿ 


(ಇವೆಲ್ಲ ಅಭಿವೃದ್ಧಿಯ ಸಂಕೇತಗಳಾದರೂ) ಪರಿಸರದಲ್ಲಿ ಅನೇಕ ದುಷ್ಪರಿಣಾಮಗಳು 
ಕಂಡುಬರುತ್ತಿವೆ. ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದಮಾಲಿನ್ಯ ಮುಂತಾ 
ದವುಗಳು ದಿನೇದಿನೇ ಹೆಚ್ಚುತ್ತಿ ವೆ. 

ನಾವು ಉಸಿರಾಡುತ್ತಿರುವ ಗಾಳಿ ಇದೀಗ ಅನೇಕ ವಿಷಯುಕ್ತ ಘಟಕ 
ಗಳಿಂದ ತುಂಬಿಕೊಂಡಿದೆ. ಒಂದೆಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಹೆಚ್ಚುತ್ತಿರುವ 


: ಕಾರಾನೆಗಳ ಹೊಗೆಯೂ ಹಾಗೂ ಮೋಟಾರು ವಾಹನಗಳ ಹೊಗೆಯೂ ಗಾಳಿ 
ಯನ್ನು ದೂಸಿಸುತ್ತ ನಡೆದಿದ್ದರೆ, ಇನ್ನೊಂದೆಡೆ ಅರಣ್ಯಗಳ ನಾಶ. ಇದರಿಂದಾಗಿ 


ದಿನೇದಿನೇ ವಾಯುಮಾಲಿನ್ಯ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. 
ವಾಯು ಹರಿಸರದ ಶುದ್ಧಿಗೆ ಅರಣ್ಯಗಳ ಅವಶ್ಯಕತೆ ಹೇಳಲಾರದಷ್ಟಿದೆ. ವಾಯುವನ್ನು 
ನಮಗಾಗಿ ಶುದ್ಧಿ ಗೊಳಿಸಿ ನಮ್ಮ ಜೀವನವನ್ನು ಅರೋಗ್ಯಕರವನ್ನಾಗಿ ಮಾಡಿ ಪರಿಸರ 
ಸಮತೋಲನವನ್ನುಂಟುಮಾಡುವ ಸಸ್ಯಗಳ ನಾಶ ನಮ್ಮ ನಾಶಕ್ಕೇ ನಾಂದಿಯಲ್ಲದೆ 
ಮತ್ತೇನು? 

ಇದೀಗ ನಾವು ಕುಡಿಯುತ್ತಿರುವ ನೀರು ದೂಷಿತವಾಗಿರುವುದಕ್ಕೆ ಅರಣ್ಯ 
ವಿನಾಶವೂ ಒಂದು ಅಪ್ರತ್ಯಕ್ಷ ಕಾರಣ, ಅನೇಕ ವಿಜ್ಞಾನಿಗಳು ನಡೆಸಿದ ಪ್ರಯೋಗ 


 ಗಳಿಂದೆ ಅರಣ್ಯನಾಶದ ದುಷ್ಪರಿಣಾಮಗಳು ಹೇಗೆ ಅರಣ್ಯದಿಂದ ಹರಿಯುವ ರುರಿ 


ನೀರಿನ ಮೇಲೆ ಉಂಟಾಗುತ್ತಿದೆ ಎಂಬುದು ಸಿದ್ಧವಾಗಿದೆ. ಎತ್ತರದ ಸ್ಥಳದಲ್ಲಿರುವ 
ಅರಣ್ಯವು ನಾಶವಾದರೆ ಮಳೆನೀರಿನಿಂದಾಗಿ ಆಲ್ಲಿ ಹುಟ್ಟಿಕೊಂಡ ನೀರಿನ ಒರತೆಯ 
ಗುಣಮಟ್ಟದಲ್ಲಿ ವ್ಯತ್ಯಾಸವಾಗುವುದನ್ನು ಕಂಡು ಜಡಿಯಲಾಗಿದೆ. ಸಸ್ಯರಾಶಿಯ 
ನಾಶದಿಂದ ಆ ಪ್ರದೇಶದಲ್ಲಿ ಉಂಟಾಗುವ ಒಟ್ಟು ಭಾಷ್ಪ ವಿಸರ್ಜನೆ ಕಡಿಮೆಯಾಗಿ 
ರಾಸಾಯನಿಕ ದ್ರವ್ಯಗಳು ಹೆಚ್ಚು ಹೆಚ್ಚಾಗಿ ನೀರಿಗೆ ನೀರು ಸೇರಿ ಅಂಥ ನೀರು ನದಿ 
ಗಳನ್ನು ಕೂಡುತ್ತದೆ. ಈ ರಾಸಾಯನಿಕ ಸಾರಭಾಗವನ್ನು ಹೀರುವ ಬೇರುಗಳೆ 
ಇಲ್ಲವಾದಾಗ ನೀರಿನ ಒರತೆಗೆ ತಡೆಇಲ್ಲದಂತಾಗಿ ಅಂಥ ರಾಸಾಯನಿಕ ದ್ರವ್ಯಗಳು 
ನೀರಿಗೆ ಸೇರಿ ಕೆಳಗಿನ ನದಿಗಳಿಗೆ ಕೂಡುತ್ತವೆ, ಕಾಡನ್ನು ನಾಶಮಾಡುವುದರಿಂದ 


ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬಿದ್ದು ಕೊಳೆಯುವ ಕ್ರಿಯೆ 


(litter decomposition); ಲವಣಾಂಶಗಳ ವಿಸರ್ಜನಾ ಕ್ರಿ ಯೆ (mineralisation), 
ಸಾರಜನಕೀಕರಣ (nitriಗಂation)ಗಳು ತೀವ್ರಗತಿಯಲ್ಲಿ ನಡೆದು ಆ ಸಾರವೆಲ್ಲ 
ನೀರಿನಲ್ಲಿ ಸೇರಿ ಇಳಿಜಾರಿನಲ್ಲಿ ಹರಿದುಹೋಗುತ್ತದೆ, 

ಈ ಕಾರಣಗಳಿಂದಾಗಿ ನಾವು ಕುಡಿಯುವ ನೀರಿನಲ್ಲಿ ಅನವಶ್ಯಕವಾದ 
ಲವಣಾಂಶಗಳು, ಸಾರಜನಕ ಸಂಯುಕ್ತಗಳು, ಫಾಸ್ಸೇಟಗಳು ಹೆಚ್ಚಾಗಿ ಅನೇಕ 


೧೬ ಮಾನವಿಕ ಕರ್ಣಾಟಕ 


ದುಷ್ಪರಿಣಾಮಗಳನ್ನುಂಟು ಮಾಡಬಹುದಾಗಿದೆ. ಅದೇ ರೀತಿ ನೀರಿನಲ್ಲಿ ವಾಸಿಸುವ : 
ಜಲಚರ ಪ್ರಾಣಿಗಳ ವಿನಾಶಕ್ಟೂ ಕಾರಣವಾಗಬಹುದು. ಭೂಸವಕಳಿಯಿಂದಾಗಿ ' 
ನದಿಗಳಲ್ಲಿ ಹೂಳು ತುಂಬುವುದರಿಂದ ಅಂಥ ನೀರು ಕಲಕಾಗಿ ಸೂರ್ಯಕಿರಣ ಪ್ರವೇಶ . 
ಕಷ್ಟವಾಗುವುದರಿಂದ ನಡೆಯಬೇಕಾದ ರಾಸಾಯನಿಕ, ಜೈವಿಕ ಕ್ರಿಯೆಗಳಿಗೆ ತಡೆ 
ಯುಂಟಾಗುವುದು. ಇದರಿಂದ ಆಹಾರೋತ್ಸಾದನೆಯ ಮೇಲೆ ಪರಿಣಾಮ ಉಂಟಾಗಿ 
ಅಲ್ಲಿಯ ಕ್ರಿಮಿಕೀಟಗಳ ನಾಶ, ಹಾಗೂ ಅವುಗಳನ್ನವಲಂಬಿಸಿದ ಮೀನು ಮುಂಶಾದ 
ಜೀವಿಗಳ ನಾಶಕ್ಕೂ ಕಾರಣವಾಗುತ್ತದೆ. ಅರಣ್ಯಭಾಗಗಳಲ್ಲಿ ಹರಿಯುವ ನೀರಿನ 
ಉಷ್ಣಾಂಶ ಸಾಮಾನ್ಯವಾಗಿ 19°C ಇರುತ್ತದೆ ಎಂದು ಅಂದಾಜು. ಆದರೆ ಅರಣ್ಯಗಳ 
ನಾಶದಿಂದ ಈ ಉಷ್ಣಾಂಶ ಗಣನೀಯವಾಗಿ (23°C 280) ಹೆಚ್ಚಾ ಗುವುದರಿಂದ 
ಲವಣಾಂಶಗಳ ಬಿಡುಗಡೆಗೆ ಹೆಚ್ಚು ಆಸ್ಪದವಾಗುವುದಲ್ಲದೆ ನೀರಿನಲ್ಲಿಯ ಆಮ್ಲ ಜನಕದ 
ಪ್ರಮಾಣವು ಕಡಿಮೆಯಾಗುತ್ತದೆ, ಇದರಿಂದಾಗಿ ಸ್ವಾಭಾವಿಕವಾಗಿಯೇ ಜಲಚರ 
ಪ್ರಾಣಿಗಳ ಸಂಖ್ಯೆಯೂ ಕುಗ್ಗುವುದರಲ್ಲಿ ಸಂದೇಹವಿಲ್ಲ. ಕಾಡಿನ ನಾಶದಿಂದ ಈ 
ವಿಧವಾದ ಪರಿಸರ ವ್ಯತ್ಯಾಸ ಉಂಟಾಗುವುದು ಇದರಿಂದ ತೀರ ಸ್ಪಷ್ಟ. ಪರಿಸರದ 
ಈ ಅಸಮತೋಲನ ನಿಧಾನವಾಗಿ ಪ್ರಪಂಚದ ಜೀವಜಂತುಗಳ ಮೇಲೆ, ಸಸ್ಯವರ್ಗದ 
ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರಲ್ಲಿ ಸಂದೇಹವಿಲ್ಲ. ಈ ಪ್ರಕ್ರಿಯೆ 
ಈಗಾಗಲೇ ಆರಂಭವಾಗಿದೆ, ಇನ್ನು ನಾವು ಎಚ್ಚತ್ತುಕೊಳ್ಳದಿದ್ದಲ್ಲಿ ಸನ್ನಿವೇಶ 
ತೀವ್ರ ವಿಷಮಯವಾಗುವ ದಿನಗಳು ದೂರವಿಲ್ಲ, ಗಿಡಮರಗಳ ಬೆಳವಣಿಗೆ ಆರಣ್ಯ 
ವಿನಾಶಕ್ಕೆ ತಡೆ, ಅವುಗಳ ಸಂವರ್ಧನೆಯೇ ಈಗ ಮಾಡಬೇಕಾಗಿರುವ ತುರ್ತು 
ಕಾರ್ಯ. ; 

ವನ್ಯಪ್ರಾಣಿಗಳು ನಿಸರ್ಗದ ಇನ್ನೊಂದು ಮಹತ್ವದ ಅಂಗ. ನಿಸರ್ಗದ : 
ಪರಿಸರ ಸಮತೋಲನವನ್ನು ಕಾಪಾಡುವುದರಲ್ಲಿ ಅವುಗಳ ಪಾತ್ರವೂ ಇದೆ. ನಮ್ಮ ' 
ನಿಸರ್ಗ ಅನೇಕ ಕೊಂಡಿಗಳ ಜೋಡಣೆಯಿಂದಾದ ಒಂದು ಸರಪಳಿ. ಇದರ ಪ್ರತಿ 
ಯೊಂದು ಸಜೀವ, ನಿರ್ಜೀವ ವಸ್ತುಗಳು ಈ ಸರಪಳಿಯ ಕೊಂಡಿಗಳಾಗಿವೆ. ಈ 
ವಸ್ತುಗಳ ಪರಸ್ಪರ ಸಹಕಾರದಿಂದ ಮಾತ್ರ ತಮ್ಮ ಅಸ್ತಿ ತ್ವವನ್ನು ಉಳಿಸಿಕೊಂಡು 
ಬರಬಲ್ಲವು. ಒಂದು ಕೊಂಡಿ ಕಳಚಿಕೊಂಡರೆ ಸಾಕು ನಿಸರ್ಗದ ಈ ಸರಪಳಿಯಲ್ಲಿ 
ಕುಂದು ಬರುತ್ತಡೆ, ಪರಿಸರದ ಸಂತುಲತೆ ಇಲ್ಲವಾಗುತ್ತದೆ. ಆದ್ದರಿಂದ ಪ್ರಪಂಚದ 
ಯಾವ ಜೀವಿಯೂ, ಕೀಟವೂ ಕ್ಷುಲ್ಬಕವಲ್ಲ, ನಿರುಪಯುಕ್ತವಲ್ಲ. ಈ ಜಗತ್ತಿನ 
ಕೋಟ್ಯಾನುಕೋಟಿ ಜೀವಿಗಳು ಚಿಕ್ಕದಿರಲಿ-ದೊಡ್ಡ ದಿರಲಿ, ತಮ್ಮ ಕರ್ತವ್ಯವನ್ನು 
ನಿರ್ವಹಿಸದಿದ್ದರೆ ನಿಸರ್ಗದ ಬಾಳ್ವೆಗೆ ಕುತ್ತು ಬಂದಂತೆ. ಆದಕ್ಕೆ ಎಲ್ಲಕ್ಕೂ ಅವವುಗಳ 
ಸ್ಥಾನವಿದ್ದೇ ಇದೆ. ಒಬ್ಬ ಆಂಗ್ಲ ಕವಿ ಹೇಳಿದ್ದಾನೆ. 


God in his wisdom made the fly 
But forgot to tell us why. 


ಚ ಟಕ ತಟ ಭಟಟ ಳು ಇಟ್ಟು ಇರಲ ಜೆ ತ್ಟು] NN ; 
2 ಷಿ ದ Rs ತ p” 
ಬ ಅರಣ್ಯ ಸಂವರ್ಧನೆ ಒಟ ( 


ಡಾ 


ಸ 


ಸಸ್ಯವರ್ಗ, ಪ್ರಾಣಿವರ್ಗ, ಪಕ್ಷಿವರ್ಗ ಮತ್ತು ಕೀಟವರ್ಗಗಳ ಪರಸ್ಸ ರ 
' ಅವಲಂಬನೆ, ಸಹಕಾರ ಸ್ನೇಹೆಸಂಬಂಧ ಮಾತ್ರ ಮಾನವನ ಏಳ್ಗೆಗೆ ತಾರಕ, ಪ್ರ ಡೆ 
ಪಕ್ಷಿತಜ್ಞ ಡಾ|| ಸಲೀಂ ಅಲಿ ಹೇ ಳುತ್ತಾರೆ- 


But for the trees the insect would 

Perish : but for the insects the birds 
Would perish ; but for the birds the trees 
Would perish ; and but for the trees 
World would perish. 


ಸಸ್ಯ ಗಳಿರುವುದರಿಂದ ಕ್ರಿಮಿಕೀಟಗಳು. ಬದುಕಿವೆ. ಕ್ರಿಮಿಕೀಟಗಳ 
ಮೇಲೆಯೇ ಪಕ್ಷಿಗಳ ಜೀವನ ; ಪ್ರ್ತೌಗಳಿಂಡೆ ಸ ಸಸ್ಯಗಳ ಅಭಿವೃದ್ಧಿ ; ಸ ಸಸ್ಯವರ್ಗದಿಂದಲೇ 


ಪ್ರ ಸಂಚದ ಉಳಿವು, ಇಲ್ಲದಿದ್ದರೆ ಸ 


ಪ್ರಪಂಚದಲ್ಲಿಯ ಮೂಲದ್ರವ್ಯವನ್ನುಪಯೋಗಿಸಿ ಹಸಿರು ಸಸ್ಯಗಳು ಆಹಾರ 


ತಯಾರಿಸುತ್ತವೆ, ಈ ಆಹಾರಯುತ ಸಸ್ಯಗಳನ್ನು ತಿಂದೇ ಸಸ್ಯಾಹಾರಿ ಪ್ರಾಣಿಗಳ 
ಬದುಕು. ಈ ಪ್ರಾಣಿಗಳ ಮಾಂಸ ಭಕ್ಷಣೆಯಿಂದ ಮಾಂಸಾಹಾರಿ ಪ್ರಾಣಿಗಳ 
. ಜೀವನ, ' ಇವೆರಡೂ ಸತ್ತಾಗ ಅವನ್ನು ಕೊಳೆಸಿ, ತಿಂದು ಮಣ್ಣಲ್ಲಿ ಸೇರಿಸಿ ಮತ್ತೆ 
ಸಸ್ಯಗಳಿಗೆ ಆಹಾರ ಒದಗಿಸುವುದರಲ್ಲಿ ಸಹಾಯ ಮಾಡುವುವು ಕ್ರಿಮಿಕೀಟಗಳು. ಈ 


ರೀತಿಯ ಒಂದು ನೈಸರ್ಗಿಕ ಚಕ್ರವೇ ನಿಸರ್ಗದ ಬದುಕು. 
ಹುಲಿಸಿಂಹಗಳೆಂತಹೆ ಮಾಂಸಾಹಾರಿ ಪ್ರಾಣಿಗಳನ್ನು ಬೇಟಿಯಲ್ಲಿ ಹೆಚ್ಚು 


ಹೆಚ್ಚಾಗಿ ಕೊಲ್ಲುವುದೆರಿಂದ ಸಸ್ಯಾಹಾರಿ ಪ್ರಾಣಿಗಳಾದ ಚಿಗರೆ, ಕಡನೆ, ಹಂದಿ 


ಮುಂತಾದವು ಹೊಲ- ಗದ್ದೆ ಗಳಲ್ಲಿ ನುಗ್ಗಿ ಹಾಳು ಮಾಡುವುವು. ಇಂಥ ಸಸ್ಯಾಹಾರಿ 
ಪ್ರಾಣಿಗಳ ಸಂಖ್ಯೆ ಕಡಮೆಯಾದರೆ ಮಾಂಸಾಹಾರಿ ಕ್ರೂರ ಪ್ರಾಣಿಗಳು ಊರಿನ 


ದನಕರು, ಕೋಳಿ ಮುಂತಾದವನ್ನು ಹಿಡಿದು ಜೀವಿಸಬೇಕಾಗುತ್ತದೆ. ಇಂದಿಗೂ 
' ಈಸ್ಥಿತಿ ವಾಸ್ತವವೇ, ಇದಕ್ಕೆ ಮೂಲಕಾರಣ ಮನುಷ್ಯನೇ ಹೊರತು ಮತ್ತಾರೂ ಅಲ್ಲ. 


ನಮ್ಮ ದೇಶದಲ್ಲಿ ಅಹಾರ ಉತ್ಪಾದನೆಗೆ ಕೊರತೆ ಇಲ್ಲ, ಆದರೆ ಬೆಳೆದಿದ್ದ ರಲ್ಲಿ 
ಹಲವಂಶ ಇಲಿ ಹೆಗ್ಗಣಗಳ ಹೊಟ್ಟಿಗೆ ಹೋಗುತ್ತಿದೆ. 1967ರ ಒಂದು ವರದಿಯಂತೆ 


' ಪ್ರತಿವರ್ಷ ನಮ್ಮ ದೇಶದಲ್ಲಿ ಸುಮಾರು 33 ದಶಲಕ್ಷ ಟನ್‌ಗಳಷ್ಟು ದವಸಧಾನ್ಯ 
ಗಳನ್ನು ಈ ಇಲಿ ಹೆಗ್ಗಣಗಳು ತಿಂದ ಹಾಕುತ್ತವೆ ! ಇವುಗಳ ಸಂಖ್ಯೆ ಸುಮಾರು 
8000 ದಶಲಕ್ಷ ಎಂದು ಅಂದಾಜು ಮಾಡಲಾಗಿದೆ. ಇದಕ್ಕೆ ಕಾರಣ ಮೂಲತಃ 


ಹಾವುಗಳ ಕಗ್ಗೊಲೆ, ನಮ್ಮ ದೇಶದ ನೂರಾರು ವಿಧದ ಹಾವುಗಳಲ್ಲಿ ಕೇವಲ 4-5 
ಜಾತಿಯ ಹಾವುಗಳು ಮಾತ್ರ ವಿಷಯುಕ್ಕ-ಜೀವಕ್ಕೆ ಅಪಾಯಕರ, ಆದರೆ ಹಾವು 


ಕಂಡಲ್ಲಿ ನಾವು ಕೊಲ್ಲುತ್ತೇವೆ. ಹಾನಿನ ಚರ್ಮಕ್ಕಾಗಿಯೂ ಅವುಗಳ ಕೊಲೆ ನಡೆಯು 
'ತ್ರಜಿ. ಹಾವುಗಳಿದ್ದರೆ ಇರಿ ಹೆಗ್ಗಣಗಳ ನಿಯಂತ್ರಣ. ಅವುಗಳ ನಿಯಂತ್ರ ಇದಿಂದ 


ತೆ ಹೆ EN ಗ 11 
ತೆ ೆ ಕೆ p 


651 ಮಾನವಿಕ ಕರ್ಣಾಟಕ 


ಆಹಾರ ಧಾನ್ಯಗಳ ರಕ್ಷಣೆ. ಆಹಾರ ಧಾನ್ಯಗಳನ್ನು ನಾಶಮಾಡುವ ಹಲವಾರು ವಿಧದ 
ಕೀಟಿಗಳನ್ನು ಪಕ್ಷಿಗಳು ಆಹಾರವಾಗಿ ಕಬಳಿಸುತ್ತವೆ. ಆಂಥ ಪಕ್ಷಿಗಳ ಬೇಟೆಯಾಡು. * 


ತ್ತೇವೆ, ಸೊಳ್ಳೆಗಳ ವಿಸರೀತ ವೃದ್ಧಿಗೆ ಕಪ್ಪೆಗಳ (ಅವುಗಳ ಕಾಲಿಗಾಗಿ) ನಾಶವೇ 
ಕಾರಣ ಈ ರೀತಿ ನೈಸರ್ಗಿಕವಾಗಿ ನಡೆಯುತ್ತಿರುವ ಪ್ರಕ್ರಿಯೆಯಲ್ಲಿ ಭಂಗವನ್ನುಂಟು 
ಮಾಡಿದರೆ ಮಾನವ ತನ್ನ ಮುಳುವಿಗೆ ತಾನೇ ಕಾರಣನಾಗುತ್ತಿದ್ದಾನೆ ಎಂಬುದರಲ್ಲಿ 
ಬೇರೆ ಉದಾಹರಣೆಗಳೇಕೆ? 


ಅರಣ್ಯ ಮತ್ತು ನನ್ಯಜೀನಿಗಳು 

ವನ್ಯಪ್ರಾಣಿಗಳು ನಿಸರ್ಗದ ಮತ್ತೊಂದು ವಿಶಿಷ್ಠ ಅಂಗ. ಅವುಗಳ ಅಂದ 
ಚಂದ, ಬೆಡಗು-ಬಿನ್ನಾಣ ಅಸ್ಟೇ ಮನೋಲ್ಲಾ ಸಕರ, ಹುಲಿ ಸಿಂಹಗಳ ಗರ್ಜನೆ, 
ಕೋಗಿಲೆಯ ನಿನಾದ, ನವಿಲಿನ ಲಾಸ್ಯ, ಚಿಗರೆಯ ಜಿಗಿತ್ಕ ಆನೆಯ ಗಾಂಭೀರ್ಯ 
ಗಳಿಂದ ಮನಸ್ಸು ಮುಗ್ಧ ವಾಗುವುದಿಲ್ಲವೇ, ಅರಳುವುದಿಲ್ಲವೇ ? ವನ್ಯಪ್ರಾಣಿ ಸಂಕುಲ 
ವನ್ನು ನೋಡಲೆಂದೇ ವಿದೇಶೀ ಪ್ರವಾಸಿಗರು ಬರುತ್ತಾರೆ, ವಿದೇಶೀ ವಿನಿಮಯವನ್ನು 
ತರುಶ್ತಾರೆ, ಸತ್ತ ಪ್ರಾಣಿಗಳ ಚರ್ಮ, ಕೊಂಬು, ತುಪ್ಪಟಗಳೂ ಆರ್ಥಿಕವಾಗಿ 
ಸಾಕಷ್ಟು ಆದಾಯವನ್ನು ತರಬಲ್ಲವು. ಜೀವಶಾಸ್ತ್ರ ಹಾಗೂ ಇನ್ನಿತರ ವೈಜ್ಞಾನಿಕ 
ಸಂಶೋಧನೆಯಲ್ಲಿ ಈ ವನ್ಯಪ್ರಾಣಿಗಳು ಉಪಯುಕ್ತ. 

ವನ್ಯಪ್ರಾಣಿಗಳಿಗೆ ಒಂದೆ ಪೂಜನೀಯ ಸ್ಕಾ ನವಿತ್ತು. ವೇದ ಪುರಾಣಗಳಲ್ಲಿ 
ಪ್ರಾಣಿಗಳಿಗೆ ದೈವೀ ರೂಪ ಕೊಟ್ಟಿ ರುವುದು ಕಂಡುಬರುತ್ತದೆ. ಸಿಂಹ, ಹುಲಿಗಳನ್ನು 
ದೇವತೆಗಳ ವಾಹನವನ್ನಾಗಿ ಮಾಡಿದ್ದಾರೆ, ಶಿವನನ್ನು ಪಶುಪತಿ ಎಂದು ಕರೆದಿದ್ದಾರೆ. 
ಲಕ್ಷ್ಮಿ, ಇಂದ್ರರಿಗೆ ಆನೆ, ಸರಸ್ವತಿಗೆ ನವಿಲು, ವಿಷ್ಣುವಿಗೆ ಗರುಡ ವಾಹನವಾಗಿದ್ದಾರೆ. 
ವಾನರನಿಗೆ ಆಂಜನೇಯನ ರೂಪ ಕೊಟ್ಟು ಪೂಜಿಸಲಾಗಿದೆ. ಐತಿಹಾಸಿಕವಾಗಿಯೂ 
ವನ್ಯ ಜೀವಿಗಳಿಗೆ ಸಾಕಷ್ಟು ಮಹತ್ವ ಕೊಟ್ಟಿರುವ ಸನ್ನಿವೇಶಗಳಿಲ್ಲದಿಲ್ಲ. ಹೀಗಿರುವಾಗ 
ವನ್ಯ ಪ್ರಾಣಿಗಳಿಗೆ ಯುಕ್ತಸ್ಥಾನ ಕಲ್ಪಿಸುವುದು, ಅವನ್ನು ಉಳಿಸಿ, ಬೆಳೆಸುವುದು 
ನಮ್ಮ ಕರ್ತವ್ಯವಲ್ಲವೆ? ವನಗಳಿದ್ದರೆ ವನ್ಯ ಪ್ರಾಣಿಗಳು. ಈ ಪ್ರಾಣಿಗಳ ರಕ್ಷಣೆಗೆ, 


ಬೆಳವಣಿಗೆಗೆ ಸರಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ, ಯೋಜನೆಗಳನ್ನು . 


ಹಮ್ಮಿಕೊಂಡಿದೆ. 


ನಮ್ಮ ದೇಶದಲ್ಲಿ ಸುಮಾರು 350 ವಿಧ ಸಸ್ತನಿ ಪ್ರಾಣಿಗಳು, 1250 ವಿಧ 
ಪಕ್ಷಿಗಳು, ಸುಮಾರು 20,000 ಜಾತಿಯ ಕ್ರಿಮಿ-ಕೀಟಿಗಳಿವೆಯೆಂದು ಹೇಳಲಾಗಿದೆ. 
ನಮ್ಮಲ್ಲಿ ೀಗ 59 ರಾಷ್ಟ್ರೀಯ ಉದ್ಯಾನಗಳು, 254 ವನ್ಯ ಧಾಮಗಳು, 15 ಹುಲಿ 
ಮೀಸಲುಗಳು ಇದೆ. ದೇಶದ ಒಟ್ಟು ಕಾಡಿನ ಶೇಕಡಾ 15ರಷ್ಟು ಕಾಡನ್ನು ಈ 
ಉದ್ದೇಶಗಳಿಗಾಗಿಯೇ ಮೀಸಲಾಗಿಡಲಾಗಿದೆ. ವಿಶಿಷ್ಟ ಯೋಜನೆಗಳಿಂದಾಗಿ ಹುಲಿ 
ಮುಂತಾದ ಪ್ರಾಣಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ಹಲವಾರು ವಿಧದ ಪ್ರಾ.ಜೆ-ಪಕ್ಷಿಗಳ 


ಇ 
ಸ 
| ಸ 


ಅರಣ್ಯ ಸಂವರ್ಧನೆ ೧೯ 


ಸಂಖ್ಯೆ ತೀವ್ರವಾಗಿ ಇಳಿಯುತ್ತಿದೆ. ಕೆಲವು ಜಾತಿಯ ಪಶು- ಪಕ್ಷಿಗಳ ವಂಶವೇ 
ಧ್ಯ ನಿಸರ್ಗದ ಮೇಲಿನ ಈ ವ ವ್ಯಭಿಚಾರ ನಿಲ್ಲಬೇಕು. ನಿಸರ್ಗದ 
ಒಂದು ಮುಖ್ಯವಾದ ಕೊಂಡಿಯಾಗಿರುವ ಈ ಪ್ರಾ ಸ ಪಕ್ಷಿಸಂಕುಃದ ಅಭಿವೃದ್ಧಿಗಾಗಿ 
ವನ ಶ್ರೇಣಿಗಳನ್ನು ಪೋಷಿಸುವುದು ಅಗತ್ಯ. 
ಅರಣ್ಯ ಮತ್ತು ಸೌಂದರ್ಯ ಪ್ರಜ್ಞೆ 

ಇಂದಿನ ಅಣುಯುಗದಲ್ಲಿ ಮನುಷ್ಯ ಯಂತ್ರಗಳ ಸಂತೆಯಲ್ಲಿ ಮುಳುಗಿ 
ಹೋಗಿದ್ದಾನೆ. ಅವನ ಪರಿಸರ ಒಂದು ಜಂಜಾಟವಾಗಿದೆ. ಜೀವನ ಯಾಂತ್ರಿಕವಾಗಿ 
ಬಿಟ್ಟಿದೆ. ನಗರ ಜೀವನ ಬೇಸರವನ್ನುಂಟುಮಾಡುತ್ತಿದೆ. ಮಾನಸಿಕ ಒತ್ತಡದಿಂದ 
ಅವನು ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ನಗರದ ಈ ಜಂಜಾಟದಿಂದ, 
ಯಂತ್ರಗಳ ಕರ್ಕಶ ಶಬ್ದದಿಂದ, ಕಾರ್ಯಾನೆ-ವಾಹನಗಳ ಹೊಗೆಯಿಂದ ಅವನು 
ಕೆಲ ಹೊತ್ತಾದರೂ ದೂರವಿರಲು ಬಯಸುವುದು ಸ್ವಾಭಾವಿಕ. ಅಂಥ ಸಮಯದಲ್ಲಿ 
ಕಾಡು ಅವನನ್ನು ಕೈಮಾಡಿ ಕರೆಯುವ, ಮುದಕೊಟ್ಟು ಮಾನಸಿಕ ಕೋಟಲೆಯನ್ನು 
ಕಳೆಯುವ ಸಂಜೀವಿನಿಯಾಗಬಲ್ಲದು. ವನಸಿರಿಯ ಸೊಬಗು ಹೊಸ ಚೇತನ 
ನೀಡಬಲ್ಲದು. 


ನಿಸರ್ಗದ ಚೆಲುವಿಗೆ ಮಾರು ಹೋಗದವರಾರು? ನಿಸರ್ಗ ಅನೇಕ ಕಾವ್ಯ, ಕತ್ತೆ 
ಕಾದಂಬರಿಗಳ ಸ ಕೈ ಜನ ಶಕ್ತಿಯ ಮೂಲ. ಮನುಷ್ಯನ ನ ಸಹೆ ನೈ ದಯತೆಯನ್ನು ಬೆಳೆಸುವ 
ಓತಪ್ರೋತಧಾರೆ` ಆಕಾಶದೆತ ಕ್ರರಕ್ಕೆ ಹರಡಿದ ರಗ ಹೊತ್ತುನಿಂತ ಗಗನ 
ಚುಂಬಿ ಮರಗಳು, ಅವುಗಳ ತುಂಬ ಆವರಿಸಿಕೊಂಡಿರುವ ಹೂ ಹೆಣ್ಣು ; ನಳನಳಿಸುವ 
ಹಸಿರೆಲೆಗಳ ಮಧ್ಯದಿಂದ ನುಸುಳಿ ಆಟವಾಡುತ್ತಿರುವ ಸೂರ್ಯ ಕಿರಣಗಳು, ಹಕ್ಕಿ- 
ಪಕ್ಷಿಗಾನ ಸುಮಧುರ ಕಲರವ್ಕ ಜುಳು ಜುಳುನೆ ಹರಿಯುವ ಹಳ್ಳೆ-ತೊರೆಗಳು, ವಿಧ 
ವಿಧ ವಿಚಿತ್ರ, ಆಹ್ಲಾದಕರ ವಾಸನೆ ಬೀರುವ ತರುಲತೆಗಳು- ಹೃದಯ ಕೊಲೆಗಾರನ 
ದಾಗಿರಲಿ, ಕ್ರೂರಿಯದಾಗಿರಲಿ ಆ ಕ್ಷಣದಲ್ಲಿ ಅದು ಕವಿ ಹೃದೆಯವಾಗಲಾರದೆ? 
ಜಗತ್ತೆಲ್ಲ ಸುಂದರವಾಗಿ ಅಮಾಯಕವಾಗಲಾರದೆ? ನಮ್ಮ ವನಸಿರಿಗೆ ಮಾತ್ರ ಸಾಧ್ಯ 
ಈ ಮಾಂತ್ರಿಕತೆಯ ಮೋಡಿ. ಅಂಥ ಅರಣ್ಯರಾಜಿ ನಮಗೆ ಬೇಡವೆ? 


ಅರಣ್ಯನಾಶ ಮತ್ತು ಕೃಷಿ 

ಕೃ ಸಿ ಮಾನವನ ಮೂಲ ಉದ್ಯೋಗ. ತನ್ನ ಹೊಟ್ಟಿ ಹೊರೆದುಕೊಳ್ಳೆ ಲು 
ನೆಲ ಹಸನುಗೊಳಿಸಿ ಉತ್ತಿ ಬಿತ್ತಿ ಬೆಳೆ ತೆಗೆಯುವ ಪದ್ಮ ತ ಅತಿ IAN. 
ಸುಮಾರು 10 ಸಾವಿರ ವರ್ಷಗಳ ಒಂದಿನ ನಮ್ಮ ಪುರಾತನ ಮಾನವ ಈ ಗುಟ್ಟ ನ್ನು 
ಕಂಡುಹಿಡಿದು ತಾನಿದ್ದ ಕಾಡಿನ ಭಾಗದಲ್ಲೇ ಸದರಿ ಕೃಷಿಗೆ ಆರಂಭಿಸಿದ, ಹೀಗೆ 
ನಮ್ಮ ಆದಿಮಾನವರಿಂದಲೇ ಕೃಷಿಗಾಗಿ ಅರಣ್ಯನಾಶ ಆರಂಭವಾಗಿ ಇಂದಿನವರೆಗೂ 


೨೦ ಮಾನವಿಕ ಕರ್ಣಾಟಕ 


ಅವ್ಯಾಹತವಾಗಿ ನಡೆದು ಬರುತ್ತಿದೆ. ಒಂದು ಕಾಡಿನ ಭಾಗ ಬಂಜರಾನಾಗ ಇನ್ನೊ ಂದು 
ಕಾಡಿಗೆ ಗುಳೆ ಹೋಗುವ ಸರಿಪಾಠದಿಂದಾಗಿ ಕಾಡು ಸವೆಯುತ್ತ ಬಂತು. ಆದರೆ 
ಆಗ ನಾಡೆಲ್ಲ ಕಾಡೇ ಆಗಿದ್ದ ದಿನಗಳು, ತಿನ್ನುವ ಬಾಯಿಗಳೂ ಕಡಿಮೆ, ಅದರಿಂದಾಗಿ 
ಅರಣ್ಯನಾಶದ ಪರಿಣಾಮ ತೀವ್ರವಾಗಿ ಕಾಣಲಿಲ್ಲ, ಆದರೆ ಜನಸಂಖ್ಯೆ ಅಳತೆ ಮೀರಿ 
ಬೆಳೆಯುತ್ತಿದ್ದಾಗ ಕೋಟಗಟ್ಟಲೆ 5 ಬಾಯಿಗಳು ಆಹಾರಕ್ಕಾಗಿ ಒರಲುವಾಗ ಹೆಚ್ಚು 
ಹೆಚ್ಚು ಆಹಾರ ಬೇಕಾಗುತ್ತಿತ್ತು. ಅದಕ್ಕಾಗಿ ಹೆಚ್ಚು ಹೆಚ್ಚು ಭೂಮಿ ಸಾಗುವಳಿಗೆ 
ಡ್‌  6ಯಿತು. So ಎಕರೆ ಕಾಡುಪ್ರ ದೇಶ ತೆ ರದ ಆದೇಶದಿಂದಾಗಿ, 
ಅನೇಕ ಬಾರಿ ಅಕ್ರವ:ವಾಗಿ ಕಡಿಯಲ್ಲ ಟ್ಟು ಕೃಷಿಯೋಗ್ಯವಾಗಬೇಕಯಿತು. ಒಂದು 
ಅಂದಾಜಿನ ಪ್ರಕಾರ ಕಳೆದ 30 ವರ್ಷಗಳಲ್ಲಿ ಸುಮಾರು 4 ದಶಲಕ್ಷ ಹೆಕ್ಟೇರುಗಳಷ್ಟು 
ಕಾಡನ್ನು ನೆಲಸವ:ಗೊಳಿಸಿ ಬೇರಿ ಬೇರೆ ಕಾರ್ಯಗಳಿಗೆ ಮುಖ್ಯವಾಗಿ ಕೃಷಿಗೆ 
ಉಪಯೋಗಿಸಲಾಗಿದೆ, ಇದರಿಂದ ಕೃಷಿಗೆ ಭೂಮಿಯೇನೋ ದೊರೆಯಿತು; ಆದರೆ 
ಕಾಡಿನ ವಿನಾಶದಿಂದ ಅಂಥ ಭೂಮಿಯೂ ಬಂಜರಾಗಹತ್ತಿತ್ತು. ಇದೀಗ ಕಾಡನ್ನು 
ಕಡಿದು ಕೃಷಿ ಮಾಡುವುದಕ್ಕೆ ಸರಕಾರ ತೀವ್ರ ನಿರ್ಬಂಧಗಳನ್ನು ಒಡ್ಡಿದೆ. 


ಅರಣ್ಯನಾಶ ಮತ್ತು ಅಕ್ರಮ ವ್ಯವಹಾರ 

ಕಾಡು ಕಾಮಧೇನು. ಅದರ ಉತ್ಪನ್ನಗಳನ್ನು ಹಿತಮಿತವಾಗಿ ಬಳಸಿದರೆ ಆದು 
ಕಲ್ಪವೃ ಕ್ಷವಾಗಬಲ್ಲದು ಮರಮಟ್ಟು ಗಳಿಗೆ, ಇಂಧನಕ್ಕಾಗಿ ಮತ್ತು ಇನ್ನು ಕ್‌ಲವಾರು 
ರೀತಿಯ ಉಪಯೋಗಕ್ಕಾಗಿ ಕಾಡುಗಳನ್ನು ಕಡಿಯಲೇ ಬೇಕು. ಆದು ನಮಗಾಗಿಯೇ 
ಇರುವ ಸಂಪನ್ಮೂಲ. ಆದರೆ ಮರ ಕಡಿಯುವುದರಲ್ಲೂ ಒಂದು ವ್ಯವಸ್ಥೆ, ಕ್ರಮ ಇದೆ. 
ಕಾಡಿನ ಸಮತೋಲನ ನಾಶವಾಗದಂತೆ ಅದರ ಉಪಯೋಗ ಮಾಡಿಕೊಳ್ಳ ಬೇಕು. 
ಆದರೆ ದುಡ್ಡಿ ನಾಸೆಯಿಂದ ಅಕ್ರ ಮವಾಗಿ ಬೇಕುಬೇಕಾದ ಹಾಗೆ ಕಾಡನ್ನು ಕಡಿಯುವ 
ಒಂದು ದಂಥೆಯೇ ನಮ್ಮ ಸೇಶಡಲ್ಲ ಬೆಳೆದು ನಿಂತಿದೆ. ಬೆಲೆಬಾಳುವ ಸಾಗವಾನಿ, 
ಶ್ರೀಗಂಧ, ರೋಜವುಡ್‌ ಮುಂತಾದ ಮರಮಟ್ಟುಗಳಿಂದ ಆರಂಭಿಸಿ ಉರುವಲು ಸೌಜಿ, 
ದನಗಳ ಮೇವು (ಎಲೆ-ಎಳೆಕಾಂಡಗ, ಹಣ್ಣು ಹಂಪಲು, ಬೀಜ, ಸಸೌ ;ಸಧಿಗಳು 
ಮುಂತಾಗಿ ಎಲ್ಲ ವಿಧದ ಆರಣ್ಣೊ ತ್ರಾ ದನೆಗಳು & ಅರಣ್ಯ ಗಳ್ಳರ ಕೈಸೇರುವುವು. 
ಈ ಅಕ್ರಮ ಅರಣ್ಯನಾಶದಿಂದ ಸಟ ಕಾಡು ಸವೆಯುತ್ತ ಹೋಗುತ್ತದೆ. 
ಇದನ್ನು, ತಡೆಯುವುದಂತೂ ಬಹಳ ಕಷ್ಟ. ಎಷ್ಟೇ ಕಾವಲುಗಾರರಿರಲ್ಲಿ, ಆಕಣ್ಯ 
ರಕ್ಷಕರಿರಲಿ ಈ ಅಕ್ರಮ ವ್ಯವಹಾರ ನಡದೇ ನಡೆಯುತ್ತ ದೆ ಕೇವಲ ಈ ರೀತಿಯ 
ಅರಣ್ಯನಾಶದ ದುಷ ರಿಹಾಮಗಳನ್ನು ಮನಕ್ಕೆ ತಿಳಿಯುವಂತೆ ಮನವೊಲಿಸುವುದೊಂದೇ 

"ಬಹುಶಃ ಒಳ್ಳೆ ಯ ES ಎಂದು ತೋರುತ್ತದೆ. 

ಅರಣ್ಯನಾಶ ಮತ್ತು ಮೇವು 


ನಮ್ಮ ದೇಶದಲ್ಲಿ ದನಕರು, ಕುರಿ ಕೋಣಗಳ ಸಂಖ್ಯೆ ಅಪಾರ. ಅವುಗಳ 


Mo we Bp ಸ 


K 


SAGES SMG iA Sa AE hata 


ಸ್‌ - ಗ Tg 2 ಜ್‌” 
vy ತ ಸ ಕ ಜಿ ಫ್‌ ತ al ಸೆ ನನ್ನ್ನ 
Ks Ne § ಲ © * eo 8 ಗ bp ಲ್ಸ 
We RP ನಸ 1 ಡೇ 
ಲ UN Ves py Ep ಸ SNe ಜು 
ಇಟ ಶೆ ಗ ಸಾ, Rr ಸ ದ್‌ CAM ರಜ ಪ್ರಾಸ TS ಜ ಇ ಲ ಚ್‌ 


ಅರಣ್ಯ ಸಂವರ್ಧನೆ ೨೧ 


ಹೊಟ್ಟಿ ತುಂಬಿದರೆ ಅವು ಹಾಲು ಕರಿದಾವು, ಉಣ್ಣಲು ಮಾಂಸ ನೀಡಿಯಾವು, 
ಕೆಂಟಿ-ಕುಂಟಿ ಎಳೆದಾವು. ಆದರೆ ಮನುಷ್ಯನಿಗೆ ಉಣ್ಣಲು ಸರಿಯಾದ ಆಹಾರ 
ವಿಲ್ಲದಿರುವಾಗ ಅದಕ್ಕೇನು ಹಾಕುವುದು? ಹೀಗಾಗಿ ಲಕ್ಷಗಟ್ಟಲೆ ದನಕರುಗಳು 
ಬಡಕಲಾಗಿ ಒಣಗಿಕೊಂಡಿರುವ ದೃಶ್ಯ ಸರ್ವೇಸಾಮಾನ್ಯ. ಅವುಗಳಿಗಾಗಿಯೇ ಹಸಿರು 
ಹುಲ್ಲು-ಮೇವು ಬೆಳೆಯಲು ಅಶಕ್ಕ್ಯವಾದಾಗ ಅಂಥ ದನಕರುಗಳನ್ನು ಕಾಡಿಗೆ ಅಟ್ಟಿ 
ಲಾಗುತ್ತದೆ. ಇಂಥ ದನಕರುಗಳು ನಿಧಾನವಾಗಿ ಕಾಡನ್ನು-ಎಲೆಕಾಂಡಗಳನ್ನುು 
ತಿಂದು ತಿಂದು ಕಾಡು ತರಿದು ಹೋಗಿ ಬೋಳು ಬೋಳಾಗಿ ಪರಿವರ್ತಿತವಾಗುವುದು. 
ಭಾರತ ದೇಶದಲ್ಲಿ " ಕಾಡಿನಲ್ಲಿ ಮೇಯುವ ಕ್ರಮ ದಿಂದಾಗಿ ಕಾಡಿನ ವಿಶಾಲವಾದ 
ಪ್ರದೇಶವು ನಾಶವಾಗುತ್ತದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿರುವ 
ಎಲ್ಲ ಸಾಕು ದನಕರುಗಳ ಹೆತ್ತರಲ್ಲೊಂದು ಭಾಗ ಪಶುಗಳು ಇಡಿನಲ್ಲೆ € ಮೇಯು 
ತ್ತವೆ. ನಿಜ ಹೇಳಬೇಕೆಂದರೆ ಗೋಶಾಲೆಯಲ್ಲಿ ಕ್ರಮಬದ್ಧವಾಗಿ ದೊರೆಯುವ 
ಮೇವಿಗಿಂತ ಕಾಡಿನಮೇವು ಕಡಿಮೆ ಪುಸ್ಪಿದಾಯಕನಿರುವುದರಿಂದ ಕಾಡಿನಲ್ಲಿ 
ಮೇಯುವ ಕ್ರಮವು ಉಪಯುಕ್ತವೂ ಅಲ್ಲ, ಲಾಭದಾಯಕವೂ ಅಲ್ಲ 


ಕಾಡಿನಲ್ಲಿ ಮೇಯುವ ಪದ್ಧತಿ ಪೂರ್ತಿ ತಪ್ಪಿಲ್ಲ ಆದರೆ ಯಾವಾಗ ಕಾಡಿನ 
ನಾಶಕ್ಕೆ ಕಾರಣವಾಗುವುದೋ ಅಗ ಮಾತ್ರ ಈ ಕ್ರಮದ ಕಟ್ಟುನಿಟ್ಟಾದ ನಿಯಂತ್ರಣ 


ಸ ಅವಶ್ಯಕ. ಮೊದಲಿನಂತೆ ಅನಿಯಂತ್ರಿತ, ನಿರಂತರ ಕಾಡು ಮೇಯಲು ಬಿಡುವುದಕ್ಕಿಂತ 


ನಿಯಂತ್ರಿತ, ನಿರ್ದಿಷ್ಟ ಪಡಿಸಿದೆ ಸ್ಥಳ-ವೇಳೆಯಲ್ಲಿ ದನಕರುಗಳನ್ನು ಮೇಯಲು ಬಿಡುವ 
ಕ್ರಮವನ್ನು ಅನುಸರಿಸಬೇಕು, ಇದರಿಂದ ಸ್ವಲ್ಪಮಟ್ಟಿಗೆ ದನಕರುಗಳಿಗೆ ಮೇವನ್ನು 
ಒದೆಗಿಸಿದಂತಾಗುವುದಲ್ಲದೆ ಕಾಡಿನ ನಾಶವನ್ನು ತಡೆಗಟ್ಟ ದಂತಾಗುತ್ತದೆ. ಕೆಲವು ಸಾರಿ 


ಕಾಡಿನ ಭೂಪದರದ ಮೇಲೆ ಬೆಳೆದ ಹುಲ್ಲು ಕಾಡಿನ ಬೆಳವಣಿಗೆಗೆ ಅಡ್ಡಿಯಾಗುವುದರಿಂದ 


ಅಂಥ ಹುಲ್ಲು ಮೇಯಲು ಬಿಡುವುದರಲ್ಲಿ ತಪ್ಪಿಲ್ಲ. ನಮ್ಮ ದೇಶದ ಆರ್ಥಿಕ ಸ್ಥಿತಿ | 
ಸಮಾಧಾನಕರವಾಗಿಲ್ಲವಾದ್ದರಿಂದೆ ಎಲ್ಲ ದನಕರುಗಳಿಗೆ ಗೋಶಾಲೆಗಳಲ್ಲಿಯೇ ಮೇವು 
ಹಾಕುವುದು ಅಸಾಧ್ಯ. ಹೀಗೆಂದು ಅವನ್ನು ಆಹಾರವಿಲ್ಲದೆ ಸಾಯಿಸುವ ಹಾಗೂ ಇಲ್ಲ. 
ಹೀಗಿರುವಾಗ ಮೇವಿಗೆಂದೇ ಕೆಲ ಅರಣ್ಯಗಳನ್ನು ಪೋಸಷಿಸದೇ ವಿಧಿಯಿಲ್ಲ. ಇದರಿಂದ 
ದೊಡ್ಡ ಗಿಡ-ಮರಗಳಿರುವ ಕಾಡಿನ ನಾಶವನ್ನು ತಡೆದಂತಾಗುವುದಲ್ಲದೆ ದನಕರುಗಳಿಗೂ 
ಕೆಲಮಟ್ಟಿಗೆ ಆಹಾರ ದೊರಕಿಸಿದಂಶಾಗುವುದು. ಕಾಡುಮೇವಿನ ಕ್ರಮದಲ್ಲಿ ಪಶುಗಳ 
ಮಾಲೀಕರ ಮೇಲೆ ಅಲ್ಪಪ್ರಮಾಣದ ತೆರಿಗೆಯನ್ನು ವಿಧಿಸುವ ಸದ್ಧತಿಯೂ ಉಂಟು. 
ಹೀಗೆ ಸಂಗ್ರಹಿಸಿದ ಹಾಗೂ ಅಂಥ ಕಾಡುಗಳ ಪೋಷಣೆಗೆ ಉಪಯುಕ್ತವಾಗಬಲ್ಲದು. 


| 


ಅರಣ್ಯನಾಶ ಮತ್ತು ಕಾಡುಪ್ರಾಣಿಗಳು 
ಕಾಡನ್ನೇ ಮನೆಯನ್ನಾಗಿ ಮಾಡಿಕೊಂಡ ವನ್ಯ ಜೀವಿಗಳೇ ಕೆಲವು ಸಲ 
ಗಿಡಮರಗಳ ನಾಶಕ್ಕೆ ಕಾರಣವಾಗಬಲ್ಲವು, ಬೆಳವಣಿಗೆಗೆ ಅಡ್ಡಿ ಯಾಗಬಲ್ಲವು, 


೨೨ ಮಾನವಿಕ ಕರ್ಣಾಟಕ 


ಕಾಡಾನೆಗಳ ಹಾವಳಿಗೆ ಸಿಕ್ಕು ಎಳಸಾದ ಗಿಡಗಳು ಸತ್ತು ಹೋಗುತ್ತಿವೆ. ಆನೆಗಳಿಗೆ 
ಬೊಂಬಿನ ಮೇಲಂತೂ ಪ್ರಾಣ, ಕಾಡೆಮ್ಮೆಗಳೂ ಈ ಎಳೆ ಬೊಂಬು ಮತ್ತು ಸಾಗವಾನಿ 
ಸಸಿಗಳನ್ನು ತಿನ್ನುವುವು, ಚಿಗರೆ ಕಾರವು ಮರಗಳ ಸಸಿಗಳನ್ನು ಆ. ನಾಶ 
da. ಹೆಂದಿಗಳು ಬೇರು-ಗೆಡ್ಡೆ ಗಳನ್ನು ಕಿತ್ತು ಹಾಕುವವು. ಇಲಿ-ಹೆಗ್ಗಣ 
ಗಳಿಂದ ಬೀಜ-ಕಾಯಿಗಳ ವಿನಾಶ ನಡೆಯುವುದು. ಕೋತಿಗಳೂ ಈ ಕಾರ್ಯದಲ್ಲಿ 
ಸಹಕಾರಿ. ಆದರೆ ಇಂಥ ವನ್ಯಪ್ರಾ ಣಿಗಳ ಚಟುವಟಕೆಯನ್ನು ತಡೆಯುವುದು ಕಷ್ಟ. 
ಏನಾದರೂ ನೈ ಸರ್ಗಿಕವಾಗಿಯೇ ನಿಯಂತ್ರಣ ನಡೆಯಬೇಕು. ಹೆಲವುಸಲ ತಂತ್ರ 
ಜಾತಿಯ ಕೀಟಿಗಳು ಗಿಡ-ಮರಗಳ ನಾಶಕ್ಕೆ ಕಾರಣವಾಗುವುವು. ಉದಾ: ಮಿಡತೆಗಳು. 
ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳ ಉಪಯೋಗ, ಕೀಟ ಭಕ್ಷಕಗಳ ಪೋಷಣೆ 
ಯಾಜ ವಿವಿಧ ಕ್ರಮಗಳಿಂದ ಇವನ್ನು ನಿಯಂತ್ರಿಸಬಹುದು. 


ಕೆಲವು ಜಾತಿಯ ಗಿಡ-ಮರಗಳ ಮೇಲೆ ಪರಾವಲಂಬಿ ಸಸ್ಯಗಳು ಬೆಳೆದು 
ಅಂಥ ಗಿಡ-ಮರಗಳ ಆಹಾರವನ್ನು ಕಬಳಿಸಿ ಅವನ್ನು ಸೊರಗಿಸಿಬಿಡುತ್ತವೆ. ಕ್ರಮೇಣ 
ಆ ಗಿಡ-ಮರಗಳು ಸಾಯಲೂಬಹುದು. ಅಂಥ ಪರಾವಲಂಬಿ ಸಸ್ಯಗಳ ನಾಶ ಅವಶ್ಯಕ. 


ರೋಗರುಜಿನ ಯಾರನ್ನೂ ಬಿಟ್ಟಿದ್ದಿಲ್ಲ ಸಸ್ಯಗಳನ್ನು ಸಹ, ಅನೇಕ ವಿಧದ ರೋಗ 
ಗಳಿಂದಾಗಿ ಸಸ್ಯಗಳು ಕೊಳೆತು ಕ್ರಮೇಣ ಸೊರಗಿ ಸಾಯುತ್ತವೆ. ಇಂಥ ರೋಗಗಳನ್ನು 
ಬಲಿಯುವ ಮೊದಲೇ ಗುರುತಿಸಿ ಅವನ್ನು ನಿವಾರಿಸಲು ಕ್ರಮಕ್ಕೆ ಕೊಳ್ಳಬೇಕು. 
ಈ ರೋಗದಿಂದ ಮರಗಳು ಸಾಯದೇ ಉಳಿದರೂ ಅವು ಮುಂದಿ ನಿರುಪಯುಕ್ತ 
ವಾಗಬಹುದು ಅಥವಾ ಪೂರ್ಣ ಲಾಭದಾಯಕವಾಗದಿರಬಹುದು. ಸರಿಯಾದ 
ಚಿಕಿತ್ಸೆ, ಪೋಷಣೆ, ಆಸರಕೆಗಳು ಇಂಥ ಮರಗಳನ್ನು ಉಳಿಸಬಲ್ಲವು. ಅನೇಕ ವೈಜ್ಞಾನಿಕ 
ಸಂಶೋಧನೆಗಳು, ಆರೋಗ್ಯಕರ ತಳಿ ಅಭಿವೃದ್ಧಿ, ರೋಗ ನಿಯಂತ್ರಣ ಕ್ರಮ ಮತ್ತು 
ಚಿಕಿತ್ಸಾ ಕ್ರಮಗಳು ಈ ದಿಕೆಯಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬಹುದು. 


ಅರಣ್ಯನಾಶ ಮತ್ತು ಕಾಳ್ಗಿಚ್ಚು 

ಕಾಳ್ಗಿಚ್ಚು ಕಾಡಿನ ಒಂದು ಪರಮ ವೈರಿ, ನೈಸರ್ಗಿಕವಾಗಿ ಸಿಡಿಲಿನಿಂದಾಗಿ 
ಅಥವಾ Re ಒಂದನ್ನೊಂದು ಮಸೆಯುವುದರಿಂದ ಈ ಕಾಳ್ಗಿ ಚ್ಚು ಉಂಟಾಗ 
ಬಹುದು. ಕೆಲವು ಸಲ ಕಾಡಿನ ಪಕ್ಕದಲ್ಲಿ ಸಾಗುವ ಕೈಲು ಇಂಜನ್ನಿನ ಬೆಂಕಿ 
ಕೆಡಿಯಿಂದಲೂ ಕಾಡಿಗೇ ಬೆಂಕಿ ತಾಗಬಹುದು, ಕೆಲವೊಮ್ಮೆ ಈ ಬೆಂಕಿಯಲ್ಲಿ ಮಾನ 
ವನ ಕೈವಾಡವೂ ಇರುತ್ತದೆ. ಕಾಡುಪ್ರಾಣಿಗಳ ಕಾಟದಿಂದ ದೂರವಾಗಲು, ಬೆಳೆ 
ಗಳನ್ನು ತಿನ್ನುವ ಹಂದಿ, ಕಡವೆಗಳನ್ನು ಓಡಿಸಲು ಜನರೇ ಕಾಡಿಗೆ ಬೆಂಕಿ 
ಇಕ್ಕು ವುದೂ ಜು ಕಾಳ್ಗಿಚ್ಚು ಸಾಮಾನ್ಯವಾಗಿ ಉಂಟಾಗುವುದು ಬೇಸಿಗೆಯಲ್ಲಿ. 
ನಮ್ಮ ದೇಶದ ತೀವ್ರ ಉಷ್ಣ ತೆ ಮತ್ತು, ರಭಸದ ಗಾಳಿಗಳು ಈ ಕಾಳಿ ಚ್ಚಿಗೆ ಒಳ್ಳೆಯ 
ಸ್ನೇಹಿತರು, ಒಣಗಿದ ಭೂಮಿಯ ಮೇಲೆ ಹರಡಿದ ಎಲೆಗಳುಳ್ಳ ಗೀ. ಅಥವಾ 


\ bE ee ತಾ 
ಸ Ka ke 
YR Ra TAR 


ಈ. (ಇರ ಟ್‌ ಬ ಟ್ಯೀ 4 x 
ಕ ಸ p> 1 


ಅರಣ್ಯ ಸಂವರ್ಧನೆ ೨೩ 


ಒಣ ಮುಳ್ಳುಗಳನ್ನು ಹೊಂದಿದ ಪೈನ್‌ ಕಾಡುಗಳು ಈ ಕಿಚ್ಚಿಗೆ ಹೆಚ್ಚಿನ ಗುರಿ. 


ಕೆಲವೇ ಕೆಲ ಸಂದರ್ಭದಲ್ಲಿ ಈ ಕಾಳ್ಗಿಚ್ಚು ಉಪಕಾರಿಯೂ ಅಗುವುದೆಂದರೆ ಆಶ್ಚರ್ಯ 
ವಾದೀತು. ಕಾಡಿನ ತುಂಬ ಹರಡಿದ ಅನೇಕ ವರ್ಷಗಳ ಹಸಿರೆಲೆ ಮತ್ತಿತರ 
ಕೊಳೆಯ ಹಾಸಿಗೆ ಇರುವಾಗ ಕಾಳ್ಗಿಚ್ಚು ಉಂಟಾದರೆ ಆದು ಹೊಸ ಸಸ್ಯಗಳ 
ಉತ್ಪತ್ತಿಗೆ ಸಹಾಯವಾಗಬಲ್ಲದು. ಏನಿದ್ದರೂ ಕಾಳ್ಗಿಚ್ಚಿ ನಿಂದ ಕಾಡು ಉರಿದು 
ನಾಶವಾಗುವುದರಿಂದ ಇಂಥ ಕಾಳ್ಗಿಚ್ಚು ಉಂಟಾಗದಂತೆ ಮುಂಜಾಗ್ರತೆಗಳ್ಳು 
ಉಂಟಾದರೆ ಶೀಘ್ರ ನಂದಿಸುವ ಉಪಾಯಗಳು, ಉರಿದು ಹೋದ ಕಾಡಿನಲ್ಲಿ ನಡೆಸ 
ಬೇಕಾದ ಕ್ರಮಗಳ ಬಗೆಗೆ ಯೋಚನೆ ಅಗತ್ಯ. 


ಭಾರತದಲ್ಲಿ ಒಂದು ವರ್ಷದಲ್ಲಿ ಸುಮಾರು 2000 ಕಾಳ್ಗಿಚ್ಚುಗಳು ಅರಣ್ಯ 
ನಾಶಕ್ಕೆ ಕಾರಣವಾಗುತ್ತವೆಂದು ಅಂದಾಜು ಮಾಡಲಾಗಿದೆ. ಮುಂಜಾಗ್ರತೆಯ 
ಕ್ರಮವಾಗಿ ಹಸಿರುಪಟ್ಟಿ ಬೆಳವಣಿಗೆ, ಉರಿಯುವ ವಸ್ತುಗಳನ್ನು ದೂರಗೊಳಿಸುವಿಕೆ 
ಸೇರುತ್ತವೆ. ಕಾಳ್ಗಿಚ್ಚು ಉಂಟಾದಾಗ ಶಕ್ಷಣ ವರದಿ ಮಾಡುವ ವ್ಯವಸ್ಥೆ, ಕಾಡಿನ 
ಮಧ್ಯೆ ಸಾಗಾಟ, ಎತ್ತರದ ಕಾವಲು ಗೋಪುರಗಳು, ವಿಮಾನ, ಹೆಲಿಕ್ಯಾಪ್ಟರುಗಳ 
ವ್ಯವಸ್ಥೆ, ಸಂಪರ್ಕ ವ್ಯವಸ್ಥೆ, ನಂದಿಸುವ ಸಿಬ್ಬಂದಿ, ಸರಿಯಾದ ಉಪಕರಣಗಳು 
ಮತ್ತು ರಾಸಾಯನಿಕ ಮುಂತಾದವುಗಳು ಈ ದಿಶೆಯಲ್ಲಿ ಹೆಚ್ಚು ಫಲಪ್ರದವಾಗುತ್ತವೆ. 


ಅರಣ್ಯಸಂವರ್ಥನೆ-ಅರಣ್ಮಶಾಸ್ತ್ರ 

ಯಾವುದೇ ವಿಧವಾದ ಅರಣ್ಯನಾಶ ಪರಿಸರ ಅಸಮತೋಲನಕ್ಕೆ ಕಾರಣವಾಗು 
ವುದರಿಂದ ಆಂಥ ಕಾರಣಗಳನ್ನು ಅಧ್ಯಯನ ಮಾಡಿ ಈ ಅರಣ್ಯನಾಶವನ್ನು ಪ್ರತಿ 
ಬಂಧಿಸುವ ಉಪಾಯಗಳನ್ನು ಕೈಕೊಳ್ಳ ಬೇಕಾದುದು ಅರಣ್ಯ ಸಂವರ್ಧನೆಯ 


' ಮೊದಲ ಹಂತ. ಒಂದು ವೇಳೆ ಅರಣ್ಯನಾಶವಾಗಿ ಕಾಡು ಬೆಂಗಾಡಾಗಿದ್ದರೆ ಅಂತಹ 


ಬೆಂಗಾಡು ಪ್ರದೇಶದಲ್ಲಿ ಗಿಡಮರಗಳನ್ನು ಬೆಳೆಸುವ ಕಾರ್ಯ ನಡೆಸುವುದು ಅರಣ್ಯ 
ಸಂವರ್ಧನೆಯ ಎರಡನೆಯ ಹಂತ. 

ಅರಣ್ಯನಾಶ ಯಾವ ಯಾವ ಕಾರಣಗಳಿಂದ ನಡೆಯಬಹುದು ಎಂಬುದನ್ನು 
ಈ ಮೊದಲು ಚರ್ಚಿಸಲಾಗಿದೆ. ಇಂತಹ ಅರಣ್ಯನಾಶವನ್ನು ತಡೆದು ಅರಣ್ಯಾಭಿವೃದ್ಧಿ 
ಮಾಡಲು ಒಂದು ಶಾಸ್ತ್ರವೇ ಬೆಳೆದು ಬಂದಿದೆ, ಅದಕ್ಕೆ ಅರಣ್ಯಶಾಸ್ತ್ರ (Forestry) 
ಎಂದು ಹೆಸರು. ಅರಣ್ಗಶಾಸ್ಸ ಈಗ ಆಗಾಧವಾಗಿ ಬೆಳೆದಿರುವ ಒಂದು ವೈಜ್ಞಾನಿಕ 
ಶಾಸ್ತ್ರವಾಗಿದೆ. ವೈಜ್ಞ್ಯಾನಿಕ ಆರಣ್ಯಗಳ ನಿರ್ವಹಣೆಯ ಸಿದ್ಧಾಂತ (1000) ಮತ್ತು 
ಪ್ರಾಯೋಗಿಕ (೧೩೦೦೩) ಆಧ್ಯಯನಕ್ಕೆ ಅರಣ್ಯಶಾಸ್ತ್ರ ಎಂದು ಕರೆಯಬಹುದು. 
ಇದರಲ್ಲಿ ಸಸಿಗಳ ಬೆಳವಣಿಗೆ, ಅರಣ್ಯೋತ್ಪಾದನೆಗಳ ನಿರಂತರ ಪೂಕ್ಕಿಕೆ ಮತ್ತು ಇನ್ನಿತರ 
ಸಂಬಂಧಿಸಿದ ಸೇವೆಗಳು ಒಳಗೊಳ್ಳುತ್ತವೆ. 

ಆರಣ್ಯನಿರ್ವಹಣೆ ಒಂದು ಶಾಸ್ತ್ರನಿದ್ದಂತೆ ಕಲೆಯೂ ಹೌದು. ನಿಸರ್ಗದ 


LT ಎ ಸಜಜ ಜ್‌ 


NS 


೨೪ ಮಾನವಿಕ ಕರ್ಣಾಟಕ ' ತ ತ್ರ 


ಸೇವಕನಾಗಿ, ಸ್ನೇಹಿತನಾಗಿ, ಒಡೆಯನಾಗಿ ಅರಣ್ಯನಿರ್ವಾಹಕರು ಕಾರ್ಯಥಿರ್ವಹಿಸ : 


ಬೇಕಾಗುವುದು. ಅರಣ್ಯಶಾಸ್ತ್ರದ ಸಿದ್ಧಾ ಂತಗಳನ್ನು ಪ್ರತ್ಯಕ್ಷವಾಗಿ ಕಾರ್ಯರೂಪ ' 
ದಲ್ಲಿ ತರುವುಜೀ ಅರಣ ನಿರ್ವಹಣೆ. ಇದರಲ್ಲಿ ಮುಖ್ಯವಾಗಿ ಹೆಚ್ಚು ಹೆಚ್ಚು 3 


ಅರಣ್ಯೋತ್ಪಾದನೆಗಳನ್ನು ಆರು ಆರ್ಥಿಕವಾಗಿ ಲಾಭದಾಯಕವಾಗಿ ಮಾಡುವುದು. 
ಅರಣ್ಯದ ರಚನಾತ್ಮ' ಕ್ಯ ಘಟಕಗಳನ್ನು ಕಾಯ್ದಿರಿಸಿಕೊಂಡು ಮಣ್ಣಿನ ಸಂರಕ್ಷಣೆ 


ಮತ್ತು ನೀರಿನ ಒರತೆಯ ನಿರಂತರತೆಯನ್ನು ವರು ಮುಂತಾದವು ಸೇರು 


ತ್ತವೆ. ಅರಣ್ಯದ ಕಲಾತ್ಮಕತೆ ಮತ್ತು ದ್ದ ಶ್ಯಮಯತೆಯನ್ನು ಉಳಿಸಿಕೊಳ್ಳುವುದು, 


ಬೆಳೆಸುವುದು, ಅರಣ್ಯದ ಅಂಗಗಳಾದ. ಸಸ್ಯ ಮತ್ತು ಪ್ರಾಣಿವರ್ಗಗಳ “ಕ್ಷೆ 
: ಪೋಷಣೆ ಇವೇ ಮುಂತಾದ ಅಂಶಗಳೂ ಒಳಗೊಳ್ಳುತ್ತವೆ, 


ಕೃಷಿಕಾರ್ಯಕ್ಕೂ ಅರಣ್ಯನಿರ್ವಹಣೆಗೂ ವ್ಯತ್ಯಾಸವಿದೆ. ಕೃಷಿಯಲ್ಲಿ ಬೆಳೆ 
ಹಾಳಾದರೆ ಅದು ಆ ಖತುವಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಒಂದು 
ಸಲ ಅರಣ್ಯದ ಗಿಡಮರಗಳು ನಾಶವಾದರೆ ಹೊಸ ಸಸ್ಯವರ್ಗವನ್ನು ಬೆಳೆಸುವುದಕ್ಕೆ 
ವರ್ಷಗಳೇ ಬೇಕು. ಈ ನಾಶದಿಂದ ಭವಿಷ್ಯತ್ತಿನ ಮೇಲೆ ಆಗುವ ಪರಿಣಾಮಗಳೂ 
ಘೋರವೇ. ಖನಿಜಗಳನ್ನು RR ಹೊರತೆಗೆದರೆ ಒಂದು ನಿರ್ದಿಷ್ಟ 
ಸಮಯದ ನಂತರ ಅವುಗಳ ದಾಸ್ತಾನು ಮುಗಿದಂತೆಯೇ, ಆದರೆ ಅರಣ್ಯ ಹಾ 
ಬರಿದಾಗದ ಅಕ್ಷಯ ಪಾತ್ರೆ. ಅದೇ ಅರಣ್ಯ ನಿರ್ವ ಹಣೆಯ ಮೂಲತತ್ವ. 


ನೈಸರ್ಗಿಕವಾಗಿ ಬೆಳೆದ ಆರಣ್ಯವನ್ನು ಒಂದು ಕಟ್ಟು ಿ-ಸಿಟ್ಟಿಗೆ ತಂದು ಸಂರಕ್ಷಣೆ 
ಮಾಡುತ್ತ ಅದರಿಂದ ಹೆಚ್ಚು ಹೆಚ್ಚು ಉತ್ಪನ್ನಗಳು ಡಾಗಿ ದೊರೆಯುವಂತೆ 
ಮಾಡುವುದು ಆರಣ್ಯನಿರ್ವ ಹಹಾಧಿಕಾರಿಗಳ ಕರ್ತವ್ಯ. ಅವಶ್ಯಕತೆ ಇದ್ದಾಗ ಕಾಡು 
ಕಡಿದು ಮತ್ತೆ ಬೆಳವಣಿಗೆಗೆ ಅನುಕೂಲ ಮಾಡಿಕೊ. ಆರಣ್ಯ ಶಾಸ್ತ್ರದ 
ಸಿದಾ ್ಲಂತಕ್ಸುನುಗುಣವಾಗಿ ಆರಣ್ಯದ ಯಾವ ಯಾವ ವಿಭಾಗದಲ್ಲಿ ಎಷ್ಟೆ ಷ್ಟು ಮರ 
ಗಳು, ಎಷ್ಟೆಷ್ಟು ಪರಿಮಾಣದಲ್ಲಿರಬೇಕು, ಅವುಗಳ ಬೆಳವಣಿಗೆ ಸಹಜಸ್ಥಿತಿ 
ಯಲ್ಲಿದೆಯೇ, ಉತ್ಪನ್ನ ಹೆಚ್ಚಿ ದೆಯೇ ಕಡಿಮೆಯಾಗಿಡೆಯೇ ಮುಂತಾದ ಅಂಶಗಳನ್ನು 
ಗಮನಿಸುತ್ತಿ ನಹ: ಮರಗಳ ಬೆಳವಣಿಗೆಗೂ ಪರಿಸರದ ಪ್ರಾ ಣಿ-ಪಕ್ಷಿ 
ಸಂಕುಲಕ್ಕ್ಯೂ, ಸೌಂದರ್ಯವರ್ಧನೆಗೂ ಇರುವ ಸಂಬಂಧವನ್ನು ಗಮನದಲ್ಲಿರಿಸಿ. 
ಕೊಂಡು ಆರ್ಥಿಕ ಆದಾಯವನ್ನು ಗಣಿಸುತ್ತ ಮುಂದುವರೆಯಬೇಕಾಗುವುದು. 


ಅರಣ್ಯಸೆಂನರ್ಧನೆ- ಅರಣ್ಯ ಕೃಸಿ 


ಅರಣ್ಯ ಬೆಳವಣಿಗೆ ಒಂದು ಶಾಸ ಸ್ತ್ರವೆಂದು ಮೊದಲೇ ಹೇಳಲಾಗಿದೆ. ಶಾಸ್ತ್ರೀಯ, 
ವೈಜ್ಞಾನಿಕ" ಮರಗಳ ಬೆಳವಣಿಗೆಯ ಕ ಶಾಸ್ತ್ರಕ್ಸೈೆ ಅರಣ್ಯ ಕೃಷಿ (51400027 ಎಂದೆ: 


ತ್‌ 


ಕರೆಯಲಾಗುತ್ತದೆ, ಮರಗಳನ್ನು ಹುಟ್ಟಿಸಿ ಜಾ ರೀತಿ ಅವನ್ನು ಬೆಳೆಸಿ 


ಸಂರಕ್ಷಿಸಬೇಕೆಂಬುದೇ ಈ ಅರಣ್ಯಕ ಸಿಯ ಮಾ ಉದ್ದೇಶ. 


' 
| 


% 
y- 
ಹ 


ನಡ ಣ್ಣ 4 | ತು ಸ k Ne ye 4 | 
ಅರಣ್ಯ ಸಂವರ್ಧನೆ ೨೫ 


ಪರಿಸರದ ಅಧ್ಯಯನ ಮಾಡಿ ನೈಸರ್ಗಿಕವಾಗಿ ಬೆಳೆದ ಅರಣ್ಯದಲ್ಲಿಯ : ಮರಗಳ 
ಸಂಖ್ಯೆ, ಪ್ರಮಾಣ, ಒತ್ತು, ಜಾತಿ ಮುಂತಾದವನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ 


' ಅವುಗಳನ್ನು ವೃದ್ಧಿ ದ್ಧಿ ಗೊಳಿಸುವ (ಇಲ್ಲವೆ ಕಡಿಯುವ) ಕಾರ್ಯ ಕೈ ಕೊಳ್ಳ ಬೇಕಾಗು 


ವುದು. ನ ನೈಸರ್ಗಿಕ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ಸಾಗವಾನಿ, ಸಾಲ, 
ದೇವದಾರು ಮುಂತಾದ ಮರಗಳು ಸೇರುತ್ತವೆ. 

ಅರಣ್ಯದ ಕೃತಕ ಬೆಳವಣಿಗೆಯೂ ನೈಸರ್ಗಿಕ ಅಭಿವೃದ್ಧಿ ಯಷ್ಟೇ ಮಹತ್ವ 
ವನ್ನು ಪಡೆದಿದೆ. ಅರಣ್ಯದಲ್ಲಿ ಗಿಡಮರಗಳ ಸಂಖ್ಯೆ ಕಡಮೆಯಿದ್ದರೆ, ಬೆಳೆದ ಮರೆ 
ಳು” ಪುಷ್ಪ ವಾಗಿಲ್ಲದಿದ್ದರೆ, ಬೆಳವಣಿಗೆ ತುಂಬಾ ನಿಧಾನವಾಗಿದ್ದರೆ ಮರಗಳನ್ನು 


*ಡನಾದನೇಲೆ ಮರಗಳನ್ನು ಹೊಸದಾಗಿ ಹುಟ್ಟು ಹಾಕಿ ಬೆಳೆಸುವ ಕ್ರಮಕೆ ಕೊಳ್ಳ 


ಲು 


' ಬೇಕಾಗುವದು, ಅದೇ ಅರಣ್ಯಕೃಷಿ. ಯಾವುದೇ ಸಸ್ಯವನ್ನು ಚಕಿಸಬೆ ಕಾದರ 


ಬೀಜ ಅತ್ಯಂತ ಮಹತ್ವದ ಅಂಶ, ಆಯಾ ಜಾತಿಯ ಮರಗಳ ಉತ್ತಮ ಬೀಜ 
ಗಳನ್ನು “ಆಯ್ದು ಸಂಗ್ರಹಿಸಬೇಕಾಗುವುದು. ಸರಿಯಾದ ಸಮಯದಲ್ಲಿ ಅವನ್ನು 
ನರ್ಸರಿಯಲ್ಲಿ ಬೆಳೆಸುವುದು, ನೀರುಣ್ಣಿ ಸುವುದು, ಬಿಸಿಲು-ಗಾಳಿಯಿಂದ ರಕ್ಷಿಸುವುದು, 
ಬ್ಬ ರ ಹಾಕುವುದು, ಔಸಧಿ ಸಿಂಪಡಿಸುವುದು, ಕಳೆ ಕೀಳುವುದು ಇವೇ ಮುಂತಾದ 

ಕ್ರಿಯೆಗಳು ಅರಣ್ಯಕೃ ಸಿಯಲ್ಲಿಯೇ ಅಡಕವಾಗುವವು. ನಂತರ ಬೆಳೆದ ಸಸಿಗಳನ್ನು 


Ee ಚೀಲಗಳಲ್ಲಿ ಅಥವಾ ಅವಶ್ಯಕವಾದ ಬೇರಿ ಜಾಗಗಳಲ್ಲಿ ನೆಡಬೇಕು 


ಇಂತಹ ಸಸಿಗಳನ್ನು ಮತ್ತೆ ಸರಿಯಾದ ಖುತುವನ್ನು ಆಯ್ಕೆ ಮಾಡಿ ಅರಣ್ಯದಲ್ಲಿ ನೆಡು 
ಬೇಕು. ಇದಕ್ಕಾಗಿ ಅರಣ್ಯಭಾಗವನ್ನು ಸ್ವಚ್ಛ ಗೊಳಿಸಿ ಗುಂಡಿ ತೋಡಿ ಸರಿಯಾದ. 

ಕ್ರಮವನ್ನು ಅನುಸರಿಸುವುದು ಅವಶ್ಯಕ. ಬೀಜಹಾಕಿ ಸಸಿಬೆಳೆಸುವ ನರ್ಸರಿ 
ಘಟ್ಟ ದಲ್ಲಿದೆ: ಸಸಿಗಳು ಆರೋಗ್ಯಕರವಾಗಿದ್ದ ಕಿ ಮುಂದೆ ಮರಗಳೂ ಪುಷ್ಟಿಯಾಗಿ 


ಬೆಳೆಯುತ್ತವೆ. ಅನೇಕ ಸಾರಿ ಪುಸ್ತ್ರಿಯಾದ ಟೊಂಗೆಯನ್ನೇ ಹ ಮರ 


ಗಳೆ ಜಾತಿ ಅವುಗಳ ಎತ್ತರ, ಶತ ಹಸಿರು ಛಾವಣಿ aN ಶಿಖರಗಳನ್ನು 
ಅನುಸರಿಸಿ ಅವುಗಳ ಮಧ್ಯೆ ಬಿಡಬೇಕಾದ ಅಂತರ, ನೀರಿನ ಪ್ರಮಾಣ, ಗೊಬ್ಬ ರಗಳ 
ಪ್ರಕಾರ ಪ್ರ ಮಾಣ ಮುಂತಾದ ಅಂಶಗಳನ್ನು ಸೂಸರೇಕಾಗುವುದು 

ನೆಟಿ, ಸಸಿಗಳ ಸುತ್ತ ಹುಲ್ಲು ಮತ್ತಿತರ ಕಳೆ ಬೆಳೆಯಲು ಅವಕಾಶ ಕೊಡ 


» 
' ಬಾರದು, ಒಂದು ವೇಳೆ ಬೆಳೆದಿದ್ದರೆ ಆಗಾಗ ಕಿತ್ತು ಸ್ವಚ್ಛ ಗೊಳಿಸುವುದು ಆವಶ್ಯಕ. 


ಆಗಾಗ ಮಣ್ಣ ನ್ನು ಸಡಿಲಿಸಿ, sats ಬೆಳಕು, ಬ ಸರಿಯಾಗಿ PRR 


ನೋಡಿಕೊಳ್ಳುತ್ತಿ ರಜೇಕು. ಅನೇಕ ಬಾರಿ ಒಂದಕ್ಕೊಂದು ಹತ್ತಿರವಿದ್ದ ಗಿಡಗಳು 

ಪರಸ್ಪರರ ಬೆಳವಣಿಗೆಗೆ ಅಡ್ಡಿ ಯನ್ನು ಂಟುಮಾಡುವುವು. ಆಗ ಅನವಶ್ಯಕವಾದ ರೆಂಬೆ 
ಗಳನ್ನು ಕಡಿದು ಹಾಕಬೇಕಾಗುತ್ತ ಜಿ. ಪುಸ್ಟಿಕರವಾಗಿ ಬೆಳೆಯ:ವ ಮರಕ್ಕೆ ಸಹಕಾರಿ 
ಯಾಗುವಂತೆ ಮಾಡುವ ಈ ಕ್ರಿಯೆಗೆ ಥಿನ್ನಿಂಗ (Thinning) ಎಂದು ಹೆಸರು. 
ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಯಾವ ರೀತಿ, ಎಷ್ಟು ಧಿನ್ನಿಂಗ್‌ ಮಾಡ 


೨೬ ಮಾನವಿಕ ಕರ್ಣಾಟಕ 


ಬೇಕೆಂಬುದನ್ನು ನಿರ್ಧರಿಸುವಾಗ ಅರಣ್ಯ ಕೃಷಿತಜ್ಞರ ಸಿದ್ಧಾಂತಗಳು ಮತ್ತು 
ಪ್ರತ್ಯಕ್ಷಿತ ಅನುಭವಗಳ ಸಹಾಯ ಪಡೆಯಬೇಕು. 

ಅರಣ್ಯ ಇಲಾಖೆ ಕೇವಲ ಇರುವ ಅರಣ್ಯಗಳನ್ನು ಮಾತ್ರ ವೃದ್ಧಿ ಪಡಿಸುವುದಲ್ಲದೆ 
ಇನ್ನಿತರ ಸೂಕ್ತ ಗಿಡ-ಮರಗಳನ್ನು ನೆಟ್ಟು ಅಭಿವೃದ್ಧಿ ಪಡಿಸಬೇಕಾಗುವುದು. ಹಿಂದ, 
ಅರಣ್ಯಗಳನ್ನು ಜಮೀನ್ದಾರರು, ಪಾಳೆಯಗಾರರು, ದೊಡ್ಡ ದೊಡ್ಡ ಕಂಟ್ರಾಕ್ಟರು ' 
ಗಳಿಗೆ ಪೂರ್ತಿ ವಹಿಸಿಕೊಡುವ ಪರಿಪಾಠವಿತ್ತು. ಆದರೆ ಬರಬರುತ್ತ ಇಂಥ ಖಾಸಗಿ ' 
ಒಡೆತನದ ಅರಣ್ಯಗಳನ್ನು ಬೇಕಾಬಿಟ್ಟಿಯಾಗಿ ಕಡಿದು ನಾಶಮಾಡಿ ಅಂಥ ಅರಣ್ಯ 
ಪ್ರದೇಶಗಳು ಬೆಂಗಾಡಾಗಿ ಉಳಿದಿವೆ. ಇಂಥ ಬೆಂಗಾಡುಗಳನ್ನು ಇಲಾಖೆಯು ತನ್ನ 
ಸುಪರ್ದಿಗೆ ತೆಗೆದುಕೊಂಡು ಅವುಗಳ ಅಭಿವೃದ್ಧಿ ಮಾಡಲು ಅವಕಾಶವಿದೆ. ಆದೇ 
ರೀತಿ ಬೇರಾವುದೇ ಕಾರಣಗಳಿಂದ (ಭೂ ಸವಕಳಿ ಮುಂತಾದ) ಯಾವುದೇ ವಿಶಾಲವಾದ ' 
ಪ್ರದೇಶವು ಬಂಜರಾಗಿದ್ದರೆ ಕೊರಕಲಾಗಿದ್ದರೆ ಅಂಥ ಪ್ರದೇಶವನ್ನು ಅರಣ್ಯವಾಗಿ ' 
ಪರಿವರ್ತಿಸುವುದೂ ಆ ಇಲಾಖೆಯ ಕಾರ್ಯಾಡಳಶಕ್ಕೆ ಒಳಪಡುತ್ತದೆ. 


ಅರಣ್ಯಸಂವರ್ಧನೆ-ಹೊಸ ಬೆಳೆ 
ಬಂಜರು ಭೂಮಿಯನ್ನು ವೃದ್ಧಿ ಗೊಳಿಸಿ ಹೊಸದಾಗಿ ಅರಣ್ಯವನ್ನು ಅಭಿವೃದ್ಧಿ 
ಗೊಳಿಸುವ (ಆಫಾರೆಸ್ಟೇಶನ್‌) ಕಾರ್ಯಕ್ಕೆ ಈಗ ತುಂಬಾ ಮಹತ್ವ ಕೊಡಲಾಗುತ್ತಿದೆ. 
ಅನೇಕ ವರ್ಷಗಳವರೆಗೆ ಗಿಡ1ಮರಗಳನ್ನೇ ಕಾಣದ ಭೂಮಿಃ ರನ್ನು ಇಂಥ ಕಾರ್ಯಕ್ಕೆ 
ಬಳಸಲಾಗುತ್ತದೆ. ಇದು ತುಂಬ ಹಿಂದೆ ಕೃಷಿಗೆ ಬಳಸಿಬಿಟ್ಟ ಪಡು ಭೂಮಿಯಾಗಿರ 
ಬಹುದು ಇಲ್ಲವೆ ಹವಾಮಾನದ ಏರುಪೇರಿನಿಂದ ಬರಡಾಗಿರಬಹುದು. ಹವಾಮಾನದ 
ವೈಪರೀತ್ಯ ಭೂಮಿಗಳನ್ನು ಬೆಂಗಾಡು ಮಾಡುವ ಉದಾಹರಣೆಗಳನ್ನು ನಾವು 
ಈಗಲೂ ನೋಡಬಹುದು. ತೀವ್ರ ಗಾಳಿಯಿಂದಾಗಿ ಮರಳಿನ ಹೇರುವಿಕೆಯಿಂದ 
ರಾಜಸ್ಥಾ ನದಲ್ಲಿ ಮರುಭೂಮಿ ಉಂಟಾಗಿರುವುದು ; ಕುದುರೆಮುಖ, ಕೆಮ್ಮಣ್ಣು ಗುಂಡಿ 
ಸಂಡೂರು ಮುಂತಾದ ಪ್ರದೇಶದಲ್ಲಿ ಖನಿಗಳ ಹತ್ತಿರ ತೆಗೆದು ಬಿಸಾಕಿದ ನಿರುಪ 
ಯುಕ್ತ ಮಿಶ್ರ ಣದಿಂದಲೂ ಭೂಮಿ ಬರಡಾಗಿದೆ. ಹಾಗೆ ನೋಡಿದರೆ ಭಾರತ ದೇಶದ ' 
ತುಂಬೆಲ್ಲ ಕೋಟಿಗಟ್ಟಲೆ ಹೆಕ್ಟೇರು ಭೂಮಿ ಬರಡಾಗಿ ನಿಂತಿಜಿ, ಆದ್ದರಿಂದಲೇ : ' 
ಸರಕಾರವು ಈ ದಿಶೆಯಲ್ಲಿ ರಭಸದ ಕಾರ್ಯ ನಡೆಸುತ್ತಿದೆ. ರಾಷ್ಟ್ರೀಯ “ಬರಡು ಭೂಮಿ 
ಅಭಿವೃದ್ಧಿ ನಿಗಮವನ್ನು ಇದಕ್ಕಾಗಿಯೇ ರಚಿಸಲಾಗಿದ್ದು ವರ್ಷಕ್ಕೆ ಸುಮಾರು 5 
ದಶಲಕ್ಷ ಹೆಕ್ಟೇರು ಬಂಜರು ಭೂಮಿಯನ್ನು ಸಸ್ಮ ಸುಗಮಗೊಳಿಸುವ ಗುರಿ ಇದೆ. 
ಈಗಿರುವ 22% ಕಾಡು 33%ಕೆ ನಿರಬೇಕೆ ಕ 2 
೧ ಕೈ ೦ಬ ಮಹತ್ವಾಕಾಂಕ್ಷೆ ಯೋಜನೆ ಇದೆ. 
7ನೆಯ ಪಂಚವಾರ್ಷಿಕ ಯೋಜನೆಯ ಪ್ರಕಾರ 2000ನೇ ಇಸ್ವಿಯ ಹೊತ್ತಿಗೆ 110: 
ದಶಲಕ್ಷ ಹೆಕ್ಟೇರುಗಳಷ್ಟು ಭೂಮಿಯನ್ನು ಕಾಡಾಗಿ ಪರಿವರ್ತಿಸುವ ಭಾರಿ ಗುರಿಯು 
ಇದೆ. ಆದರೆ ಇನ್ನುಳಿದ 12-13 ವರ್ಷಗಳಲ್ಲಿ 70-75 ದಶಲಕ್ಷ ಹೆಕ್ಟೇರು ಭೂಮಿ 


* PO 
(3 
ಆಕೆ 
| 


ಷ್ಟ ಅರಣ್ಯ ಸಂವರ್ಧನೆ '9೭ 


ಸಸ್ಯಶ್ಯಾಮಲೆಯಾಗುವ ಗುರಿ ಬಹುಶಃ ದೊಡ್ಡ ಸವಾಲೇ ಸರಿ, ಇದನ್ನು ಸಾಧಿಸಲು 
ಎಲ್ಲರ ಸಹಕಾರ ಅಗತ್ಯ. ಜಿಲ್ಲೆಯಮ ಟ್ವದಿಂದಾರಂಭಿಸಿ ರಾಜ್ಯ ಮತ್ತು ರಾಷ 


ಮಟ್ಟಗಳ ಕಾರ್ಯಯೋಜನೆಗಳು ನನ ಚಾಲನೆ ನೀಡುವ ಕ್ರಿ ಯೆ ನಡೆಯ 
dh. 


ಅರಣ್ಯಸಂವರ್ಧನೆ-ನಿನಿಧ ಯೋಜನೆ-ಕಾರ್ಯಕ್ರ ಮಗಳು 
ಅಭಿವೃದ್ಧಿ ನಿಗಮದ ಕೆಲಸ ಅನೇಕ ತಜ್ಞರ ಅಭಿಪ್ರಾ ದಂತೆ ಸರಿಯಾಗಿ 
ನಡೆದಿಲ್ಲ. ಈವರೆಗೆ ಕೇವಲ 15 ಸಾವಿರ ಹೆಕ್ಟೆ (ರನಷ್ಟು ಭೂಮಿಯನ್ನು ಪರಿವರ್ತಿಸಲು 
: ಸಾಧ್ಯವಾಗಿಲ್ಲ. ಇದಕ್ಕೆ ಬಹುಶಃ ತ ತೆ "ಒಂದೆರಡು ಸಂಸ್ಥೆಗಳಲ್ಲಿ ಕೇಂದ್ರೀ 
ಕೃತವಾಗಿರುವುದು ಕಾರಣ ಎಂದು ಹೇಳಲಾಗಿದೆ. ಈ ರೀತಿಯ Mol. (ಕರಣದ 
| Rr ಇಂಥ ಕಾರ್ಯವು ಮೂಲತಃ ರಾಜ್ಯ ಸರಕಾರಗಳಿಂದ, ಜಿಲ್ಲಾ ಪರಿಷತ್ತು, 
ಗ್ರಾಮಸಂಚಾಯತಿಗಳ ಮಟ್ಟಿ ದಲ್ಲಿ ನಡೆಯಬೇಕು, ಜನರೇ ಸಪರ. 
ಇದರಲ್ಲಿ ಭಾಗವಹಿಸುವಂತಾಗಬೇಕು. 


ಒಂದೊಂದು ಗ್ರಾಮವನ್ನು ಒಂದೊಂದು ಚಿಕ್ಕ ಕಾರ್ಯಕ್ಷೇತ್ರವನ್ನಾಗಿ ಮಾಡಿ 
ಗ್ರಾಮ ಪಂಚಾಯತಿಯ ಮೂಲಕ es ಪಂಚವಾರ್ಷಿಕ ಯೋಜನೆಗಳನ್ನು 
ಕೊಂಡು ಗಿಡ-ಮರಗಳನ್ನು ಬೆಳೆಸುವ ಕಾರ್ಯ ಪಾ 9)ರಂಭವಾಗಬೇಕು. ಈ 
ಯೋಜನೆಗಳ Ce ಲರ ಆಯಾ ಹಂತದಲ್ಲಿ. ಮಂಡಲ ಹಂಚಾಯತೀ 
ಜಿಲ್ಲಾ ಪರಿಷತ್ತು ಮತ್ತು ರಾಜ್ಯ ಸರಕಾರಗಳು ನಡೆಸುತ್ತಿರಬೇಕು. ಅಂದರೇನ್ಕೆ : 
ರಾಷಿ ಸೀಯ ಗುರಿ ಸಾಧನೆಯಲ್ಲಿ ಯಶಸ್ವಿಯಾಗಬಹುದು. 


| ಈ ಸಂವರ್ಧನಕಾರ್ಯ ಕೇವಲ ಅರಣ್ಯ ಇಲಾಖೆಯ ಕೆಲಸ ಮಾತ್ರ ವಾಗಿರ 
ಕೂಡದು. ಸರಕಾರಿ, ಅರೆಸರಕಾರಿ ಹಾಗೂ ಖಾಸಗಿ ಸಂಸ್ಥೆ ಗಳು ಮತ್ತು ಕರು 
ಇದರಲ್ಲಿ ಭಾಗವಟಸಬೇಕು. ಸರಕಾರಿ ನೌಕರರು, ಶೆ ಕ್ಷಣಿಕ ಕೇಂದ, ಗಳು, 
ವಿದ್ಯಾರ್ಥಿಗಳು, ಸಾರ್ವಜನಿಕ ಸಂಸ್ಥೆಗಳು ಈ ಕಾರ್ಯಕ ಕ್ರಮಕ್ಕೆ ವಿಶೇಷ ಕೊಡುಗೆ 
ನೀಡಬಲ್ಲರು. ಗ್ರಾಮೀಣ ಹೆಂಗಸರು ಮತ್ತು ಮಕ್ಕಳಲ್ಲಿ ಅರಣ್ಯ ರಕ್ಷಣೆಯ ಮತ್ತು 
ವೃ ದಿಯ ಮಹತ್ವವನ್ನು ವಿಶದಪಡಿಸಬೇಕು. ಪ್ರಾಥಮಿಕ ಶಿಕ್ಷ ದಲ್ಲಿಯೇ ಅರಣ್ಯಗಳ 
] ಬಿಗೆ ಮಕ್ತುಳಲ್ಲಿ ಆಸಕ್ತಿ ಕುದುರುವಂತೆ ಪಠ್ಯಕ್ರ ಮಗಳಲ್ಲಿಯೇ ಅಂಧ ವಿಷಯಗಳನ್ನು 
ಅಳವಡಿಸಬೇಕು. ಎಲ್ಲ ಭೂ ಮಾಲೀಕರು ಹಾಗೂ ರೈತರು ತಮ್ಮ ಭೂಮಿಯ 
ಶೇಕಡಾ ಹತ್ತರಷ್ಟು "ಭಾಗವನ್ನು ಗಿಡಮರ ಬೆಳೆಸಲು ಅವರ ಮನ ಒಲಿಸಬೇಕು. 
ಅಗತ್ಯವಾದರೆ ಇ ಕಾನೂನನ್ನು ತರುವ ಪ್ರ ಯತ್ನ ಮಾಡಬಹುದು. ಚಿಕ್ಕು. ಪುಟ್ಟ 
ಕೈಶರು ಮತ್ತು ಬಡ ಬೇಸ ಇಯಗಾರರು ತಮ್ಮ ಬಂಜರು ಭೂಮಿಯಲ್ಲಿ ಅಥವಾ ಬೇಡ 
ಬೆಂಗಾಡುಗಳಲ್ಲಿ ಮರ ಬೆಳೆಸುವುದನ್ನು ಪ್ರೋತ್ಸಾಹಿಸಿ ಅಂಥ ಕಾರ್ಯವನ್ನು ಸ್ವಯಂ- 
ಉದ್ಯೋಗ ಅಥವಾ ಗ್ರಾಮೀಣ ಉದ್ಯೋಗಾವಕಾಶಗಳೆಂದು ಪರಿಗಣಿಸಿದರೆ ಅವರೆ 


೨೮ ಮಾನವಿಕ ಕರ್ಣಾಟಕ . 


ಜೀವನಕ್ಕೂ ಅನುಕೂಲವಾಗುವುದಲ್ಲದೆ ಸಸ್ಯಸಂಪದ ಹೆಚ್ಚ ಲೂ ದಾರಿಯಾಗುವುದು. 
ಈ ಕಾರ್ಯಗಳಿಗೆ ಅವರಿಗೆ ಸಾಲವನ್ನು ಒದಗಿಸುವುದು ಸರಕಾರದ ಕರ್ತವ್ಯ ವಾಗಿದೆ. 

ಅರಣ್ಯ ಮೂಲ ಉದ್ದಿ ಮೆಗಳ. ಸಂಖ್ಯೆ ಈಗ ಅಪಾರವಾಗಿ ಬೆಳೆದೆ. ಆರಣ್ಯ 
ಉತ್ಪಾದಕಗಳನ್ನು (ಮುಖ್ಯವಾಗಿ ಮರ) ನೊಡ ಪ್ರಮಾಣದಲ್ಲಿ ಉಪಯೋಗಿಸುವ 
ಈ ಉದ್ದಿಮೆಗಳು ಅರಣ್ಯ ಸಂವರ್ಧನೆಗೂ ಸಹಾಯ ಮಾಡುವುದಗತ್ಯ. ತಮ್ಮ 
ಲಾಭದ ಹಲವಂಶವನ್ನು ತು ಅರಣ್ಯ ಸ್ಥಾಪನೆ, ಅರಣ್ಯ ಸಂವರ್ಧನೆ, ಸಂರಕ್ಷಣೆಗೆ 
ಮೀಸಲಿಡುವುದಕ್ಕೆ ಹೊಸ ಕಾನೂನುಗಳು RBS ೫ ಬಿ ಟಿನ್‌ ನಂತಹ | 
ರಾಷ್ಟ್ರಗಳಲ್ಲಿ ಅರ್ಯಾ ಸಂವರ್ಧನೆಗೆ ಅನೇಕ ಅನು ಕೂಲತೆಗಳನ್ನು ne | 
ಈ ಕಾರ್ಯದಲ್ಲಿ ಆಸಕ್ತಿ ತೋರಿಸುವ ವ್ಯಕ್ತಿ, ಸಂಸ್ಥೆ, ಉದ್ದಿ ಮೆಗಳಿಗೆ ಧನಸಹಾಯ, 
ಸಾಲಗಳನ್ನು ಸುಲಭದಲ್ಲಿ Mads 4 ತೆರಿಗೆಯಲ್ಲಿ ರಿಯಾಯಿತಿ ಕೊಡಲಾಗು 
ತ್ತಿದೆ. ಅಂಥವೇ ಕ್ರಮಗಳನ್ನು ನಮ್ಮಲ್ಲೂ ಅಳವಡಿಸಿಕೊಳ್ಳಬಹುದು, 


ಅರಣ್ಯ ಸಂವರ್ಧನೆ-ಸಾಮಾಜಿಕ ಅರಣ್ಯಯೋಜನೆ 

ಸಾಮಾಜಿಕ ಅರಣ್ಯ ಯೋಜನೆ ಭಾರತದ ಅರಣಾ  ಭಿವೃದ್ಧಿಯ ಒಂದು. 
ಮಹತ್ವದ ಮತ್ತು ಮಹತಶ್ವಾಕಾ ಂಕ್ಷೆಯ ಹಂತ, ಸಾಮಾಜಿಕ ಆರಣ್ಯ ಯೋಜಕ 
ಬೆಳೆಸುವ ಅರಣ್ಯಗಳು ಮುಖ್ಯವಾಗಿ ಚಿಕ್ಕ ಮರಮಟ್ಟು, ಸೌಜಿ, ಮೇವು, ಔಷಧಿಯ 
ಮೂಲಿಕೆಗಳಿಗಾಗಿ ಉಪಯುಕ್ತವಾಗಿವೆ, ಅಲ್ಲದೆ ಅರಣ್ಯದ ಇನ್ನು ಳಿದ ಪ ಶ್ರಯೋಜನ 
ಗಳಾದ ಪರಿಸರ ಸಮತೋಲನ, ಮಣ್ಣಿನ ರಕ್ಷಣೆ, ಮಹಾಪೂರ ನಿಯಂತ್ರ ಣ, ನೀರಿನ 
ಒರತೆ, ಸೌಂದರ್ಯವರ್ಧನೆ ಮುಂತಾದವುಗಳನ್ನೂ ಇವುಗಳಿಂದ ಸಜಿಯಾಹು. 


ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಯೋಜನೆಯೆಂದರೆ, ಸಾಂಪ್ರದಾಯಿಕ 
ವಾದ ದೊಡ್ಡ ಕಾಡುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅರ್ಹ ಭೂಮಿಯಲ್ಲ ಜನ 
ಸಾಮಾನ್ಯರ “ನಿಕಟ ಸಹಕಾರದಿಂದ ಗಿಡ- ಮರಗಳನ್ನು ಬೆಳೆಸಿ ಅಂಥ We | 
ಸದುಪಯೋಗಸಡಿಸಿಕೊಳು ವುದು ಎಂದರ್ಥ. ಇಂಥ ಗಿಡ-ಮರಗಳನ್ನು ಸಿಯ 
ಪಕ್ಕದಲ್ಲಿ ರೈಲು ಯಾ ಬದಿಗೆ, ಹಳ್ಳಿ ಗಳ ಬರಡು ಭೂಮಿಯಲ್ಲಿ, ನ 
ಕಾಲೇಜುಗಳ, ದೇವಸ್ಥಾನದ ಆವರಣಗಳಲ್ಲಿ ಬೆಳೆಸುವುದರಿಂದ ಸಾಕಷ್ಟು ನೆಲವು 
ಹಸಿರಾಗಿ ಕಂಗೊಳಿಸುವುದರಲ್ಲಿ ಸಂದೇಹವಿಲ್ಲ. 


ಇತ್ತೀಚಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಅರಣ್ಯ ಇಲಾಖೆಗೆ ನಿಗದಿಪಡಿಸಿದ 
ಒಟ್ಟು ಮೌಲ್ಯದ ಅರ್ಧದಷ್ಟ ನ್ನ್ನ ಈ ಸಾಮಾಜಿಕ ಅರಣ್ಯ ಯೋಜನೆಗೇ ಮೀಸ | 
ಜಾನ ಒಂದು ಅಂದಾಜ್‌ ಕ ಸ್ರಕಾರ ಈ ಯೋಜನೆಯಡಿಯಲ್ಲಿಯೇ 1985s : 
ಸ್ಟೊತ್ತಿಗೆ ಸುಮಾರು $ ಲಕ್ಷ ಹೆಕ್ಟೆ ಸ ಪ್ರದೇಶದಲ್ಲಿ ಗಿಡ-ಮರಗಳನ್ನು ನೆಡಲಾಗಿಜಿ 


ದು ಯೋಜನೆಗೆ ಜಾಗತಿಕ ಬ್ಯಾಂಕ್‌ "ಮತ್ತು ಸ್ವೀಡನ್ನಿನ ಅಂತರರಾಷ್ಟ್ರೀಯ . 
ಅಭಿವೃ ದ್ಭಿ ಸಂಸ್ಥೆ ಗಳೂ ಧನ ಸಹಾಯ ನೀಡುತ್ತಿ ವೆ. | 


ಕ್ರಾಸ 
4; 


ಅರಣ್ಯ ಸಂವರ್ಧನೆ ಬ ೨೯ 


4 ಸಾಮಾಜಿಕ ಅರಣ್ಯ ಯೋಜನೆಯಿಂದ ಅಲ್ಪ ಪ್ರಮಾಣದ ಮಮ ಟ್ಟು ಮಣ್ಣು 
ರಕ್ಷಣೆ ಮುಂತಾದ ಪ್ರಯೋಗಗಳಷ್ಟೇ ಕಂ ಗ್ರಾ ಸ್‌ ಉದ್ಯೋಗ ರಹಿತರಿಗೆ 
ಉದ್ಯೋಗಾವಕಾಶವನ್ನು ಡೊರಕಿಸಿದಂತಾ ಗುವುದು ದುರ್ಬಲ ವರ್ಗದ ಜನರಿಗೆ ಈ 
ಯೋಜನೆ ವರದಾನವಾಗಬಲ್ಲದು, ಈ ಯೋಜನೆಯ ಪ್ರಗತಿಯಿಂದ ದೊಡ್ಡ ದೊಡ್ಡ 
ನೈಸರ್ಗಿಕ ಅರಣ್ಯಗಳ ಮೇಲಿನ ಒತ್ತಡ ಕಡಿಮೆಯಾಗುವುದಲ್ಲಜಿ ಅಕ್ರಮಕ್ಕ ಷಂಗ 
ತಡೆಹಾಕಿದಂತಾಗುತ್ತದೆ. ಈ ಸಾಮಾಜಿಕ ಅರಣ್ಯ ಉತಾ ತೃದನೆಗಳು ಗ ಹಕ್ಕ ಗಾರಿ 

ಗಳಿಗೆ ಹೆಜ್ಜೆ ಚ್ಚು ದೊರೆಯುವುದರಿಂದ ಗ್ರಾಮೀಣ ಉತ್ಪನ್ನ ಮ 
ಸಂದೇಹವಿಲ್ಲ. ನಮ್ಮ ಹಳ್ಳಿಗಳು ಹಸಿರಿನಿಂದ ಕಂಗೊಳಿಸಿ, ಸುಂದರವಾಗಲು ಇಂಥ 
ಸಾಮಾಜಿಕ ಅರಣ್ಯಗಳು ಹೆಚ್ಚು ಸಹಕಾರಿಯಾಗುತ್ತವೆ. ನಗರಗಳ ವಿಕೃತವಾಯ್ಕು 
ಕೃತಕ ಪರಿಸರಗಳಿಂದ ದೂರವಾಗಲು ನಗರವಾಸಿಗಳಿಗೆ ಇಂಥ ತಾಣಗಳು ಕೃಮಾಡಿ 
ಕರೆಯುವ ದಿನಗಳು ದೂರವಿಲ್ಲ. ಇಜಸ್ಥಾನದಂತಹ ಮರಭೂಮಿಯಲ್ಲಿ ಈ 
ಸಾಮಾಜಿಕ ಅರಣ ಣ್ಯ ಯೋಜನೆಯಿಂದ ಮರಳು ಸಂಯುವಿಕೆಯ ಡುಪ್ಪ ರಿಣಾಮಗಳನ್ನು 
ಫಲಪ್ರದವಾಗಿ ತಡೆಗಟ್ಟ ಲಾಗಿದೆ, ಬೆಳೆ, ದನಕರುಗಳನ್ನು ಹೀನ, ಬಿಸಿ ಮತ್ತು 
ಚಳಿ ಗಾಳಿಗಳಿಂದ ಈ ಸಾಮಾಜಿಕ ಅರಣ್ಯ ಯೋಜನೆಯಡಿ ಬೆಳೆದ ಗಿಡ-ಮರಗಳು 
ಯಶಸ್ವಿಯಾಗಿ ರಕ್ಷಿಸಬಲ್ಲವೆಂಬುದಕ್ಕೆ ಅನೀಕ ಉದಾಹರಣೆಗಳು ದೊರಕುತ್ತವೆ 

ಸಾಮಾಜಿಕ ಅರಣ್ಯ ಯೋಜನೆ ಸಮಾಜದ ಎಲ್ಲರನ್ನು ಒಳಗೊಂಡಿರುವ 
ಯೋಜನೆ. ಪ್ರತಿಯೊಬ್ಬ ಪ್ರಜಿಯೂ ಅದರಲ್ಲಿ ಭಾಗವಹಿಸುವುದು ಅವಶ್ಯಕ. 
ಈ ಕಾರ್ಯ ಯೋಜನೆಯಿಂದ ಉಂಟಾಗುವ ಸದುಪಯೋಗಗಳನ್ನು ಜನರ ಮನಸ್ಸಿ 
ನಲ್ಲಿ ಮೂಡಿಸಲು ಸರಕಾರ ಮತ್ತು ಸಾಮಾಜಿಕ ಸಂಸ್ಥೆ ಗಳು ಸಾಕಷ್ಟು ಪ್ರಯತ್ನ 
ಮಾಡಬೇಕು. ರೇಡಿಯೋ, ಓ.ವಿ.ಗಳ ಮುಖಾಂತರ ಕರಪತ್ರಗಳನ್ನು ಹಂಚು 
ವುದರಿಂದ ವೃ ಶ್ರ ಪತ್ರಿಕೆಗಳಲ್ಲಿ ನಿಯತಕಾಲಿಕಗಳಲ್ಲಿ ಬರೆಯುವುದರಿಂದ ಈ 
'ಯೋಜನೆಯ ಚ ಶವವನ್ನು ಒತ್ತಿ ಒತ್ತಿ ಹೇಳಬೇಕು. ಆಸಕ್ಕ ಜನರಿಗೆ ಸರಕಾರವು 
ಹಣದ ಸಹಾಯವಷ್ಟ ತೆ € ಅಲ್ಲದೆ ಮರಗಳ ಬೀಜ, ಗೊಬ್ಬರ, ರಾಸಾಯನಿಕಗಳು, 
ಉನಕರಣ ಮುಂತಾದವನ್ನು ಪುಕ್ಕಟಿಯಾಗಿ ಇಲ್ಲವೆ ಕಡವೆ: ಜಿರೆಯಲ್ಲಿ ಒದಗಿಸಬೇಕು. 
ತಾಂತ್ರಿಕ ಸಹಾಯವನ್ನೂ ನೀಡಬೇಕು. ಅನೀಕ ಸಾರ್ವಜನಿಕ ಮತ್ತು ಖಾಸಗಿ 
ಕಾರ್ಯಾನೆಗಳ ಸುತ್ತ ಶಾಲೆ ಕಾಲೇಜುಗಳ ಸುತ್ತ ಸಾಕಷ್ಟು ಭೂಮಿ ಖಾಲಿ 
ಇರುವಾಗ ಅಂಥವನ್ನು ಉಸಯೋಗಿ : ಗಿಡ-ಮರಗಳನ್ನು ನೆಡಲು ಟೆ ಹಿಸಬೇಕು. 
ಕೈ ಹಿ ಸಹಕಾರಿ ಯೋಜನೆಯಂತೆಯೇ ಅರಣ್ಯ ಸಹಕಾರಿ ನಿಗಮಗಳನ್ನು ಸ್ಥಾಪಿಸು 
ವುದರಿಂದ ಈ ದಿಶೆಯಲ್ಲಿ 'ಸಾಕಷ್ಟು ಪ್ರಗತಿ ಸಾಧಿಸಬಹುದಾಗಿದೆ, ಕೆಲವೇ ಜನರು 
ಕಲೆತ: ಸ ಸ್ಥಳೀಯ ಬರಡು ಭೂಮಿಯಲ್ಲಿ ಪರಸ್ಪರರ ಸಹಕಾರದಿಂದ ಗಿಡ- ಮ 
ಬೆಳೆಸಿ ಫಲವುಣ್ಣುವ ಯೋಜನೆ ನಮ್ಮ ಜೀಶದಲ್ಲಿ ಪ್ರ ಚಲಿತವಾಗಬೇಕು. ವ್ಯವಸಾ 

ಮತ್ತು ಅರಣ್ಯವೃ ದ್ರಿ ಿಗಳನ್ನೆರಡನ್ನು ಜೊತೆ ಜೊತೆಯಲ್ಲಿ ಮಾಡುವ ಮ 


೩೦ ಮಾನವಿಕ ಕರ್ಣಾಟಕ 


ಸಾಮಾಜಿಕ ಅರಣ್ಯ ಯೋಜನೆಯಲ್ಲಿಯೇ ಸೇರ್ಪಡೆಯಾಗುತ್ತ ಜೆ, ಇದರಿಂದ ರೈತರು 
ಹೆಚ್ಚು ಹೆಚ್ಚು ಲಾಭಗಳಿಸಲು ಅವಕಾಶವಾಗುತ್ತದೆ. ಬರ್ಮಾ ದೇಶದಲ್ಲಿ ಬಳಕೆಗೆ 
ಚ ತೆಗ್ಯಾ ಪದ್ಧತಿಯು ಅರಣ್ಯ ಸಂವರ್ಧನೆಗೆ ಹೊಸ ಬಲ ನೀಡಬಲ್ಲದು. ಈ 
ಪದ್ಧತಿಯಂತೆ ಬಡಬೇಸಾಯಗಾರರಿಗೆ ನಾಲ್ಕೈದು ವರ್ಷಗಳವರೆಗೆ ಒಂದಷ್ಟು ಭೂಮಿ 
ಯನ್ನು ಬಿಟ್ಟು ಕೊಡಲಾಗುವುದು, ಅವರು ಅದರಲ್ಲಿ ತಮಗೆ ಬೇಕಾದ ಧಾನ್ಯಗಳನ್ನು 
ಬೆಳೆಯಬೇಕಲ್ಲದೆ ಗಿಡ-ಮರಗಳನ್ನು ನೆಡಲು ಉಪಯುಕ್ತವಾಗುವಂತೆ ಭೂಮಿಯನ್ನು 
ಸಿದ್ಧಪಡಿಸಿ ಸಸಿಗಳನ್ನು ನೆಡಬೇಕು. ಈ ಪದ್ಧತಿ ನಮ್ಮಲ್ಲೂ ಫಲಪ್ರದವಾಗಬಲ್ಲದು. 
ಅನಿರೀಕ್ಷಿತವಾಗಿ ಉಂಟಾಗುವ ಘಟನೆಗಳಿಂದ, ಬೆಳೆದ ಕಾಡು ಹಾಳಾಗುವ ಸಂಭವ 
ವಿರುತ್ತದೆ. ಆದ್ದರಿಂದ ಸಾಮಾಜಿಕ ಅರಣ್ಯಗಳ ಮೇಲೆ ವಿಮೆ ಇಳಿಸುವ ಪದ್ಧತಿ 
ಬಳಕೆಗೆ ಬಂದರೆ ಜನರಿಗೆ ಸಾಕಷ್ಟು ಅನುಕೂಲವಾಗುವುದಲ್ಲದೆ, ಮುಂದುವರೆಯುವ 
ಧೈರ್ಯವೂ ಉಂಟಾಗುತ್ತದೆ. 


ಹಳ್ಳಿ ಗಳ ಹತ್ತಿರ, ರಸ್ತೆಬದಿ, ಶಾಲೆ-ಕಾಲೇಜುಗಳ ಸುತ್ತ ಹಾಗೂ ಇನ್ನಿತರ 
ಖಾಲಿ ಭೂಮಿಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ಮತ್ತು ಸ್ಥಳೀಯ ಸ್ಥಿತಿ-ಗಕಿಗಳಿಗನು 
ಸಾರವಾಗಿ ಜಾಲಿ, ಮಾವು, ನೇರಳೆ, ಹೊಂಗೆ, ಬೇವು, ಬೋರೆ, ಹುಣಿಸೆ, ನೀಲಗಿರಿ, 
ಕ್ಯಾಸರಿನಾ ಮುಂತಾದ ಗಿಡಗಳನ್ನು ಬೆಳೆಸಬಹುದು. ಬೇಲಿಗಳಿಗೆ ಉಪಯುಕ್ತ 
ವಾಗುವ ಆಡುಸೋಗೆ, ವಿಷಮದಾರಿ, ಚಿತ್ರಕ, ಅಮೃ ತಬಳ್ಳಿ ಗಳನ್ನು ಬೆಳೆಸಬಹು 
ದಾಗಿದೆ. 
ಯುದ್ಧ ಕಾಲದಲ್ಲಿ ಅಲ್ಲದೆ ಬೇಕೆ ಸಮಯದಲ್ಲಿ ಕಾರ್ಯದ ಒತ್ತಡ ಹೆಚ್ಚಿ ರದ 
ಸೇನೆ ಮತ್ತಿ ತರ ರಕ್ಷಣಾ ವ್ಯವಸ್ಥೆ ಯ ಉಪಯೋಗವನ್ನು ಸಾಮಾಜಕ ಆರಣ್ಯ 
ಯೋಜನೆಗೆ ಪಡೆದುಕೊಳ್ಳ ಬಹುದು. 


ಸಾಮಾಜಿಕ ಅರಣ್ಯ ಯೋಜನೆಗೆ 6ನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ 
ಕೇವಲ 600 ಕೋಟ ರೂಪಾಯಿಗಳನ್ನು ನೀಡಲಾಗಿದ್ದ, 7ನೆಯ ಯೋಜನೆಯಲ್ಲಿ 
7,000 ಕೋಟ ರೂಪಾಯಿಗೇರಿದೆ. ಅಪಾರ ಸಂಪತ್ತನ್ನು ಸದುಪಯೋಗಪಡಿಸಿ 
ಕೊಳು ವುದು ಜನರಿಗೇ ಸೇರಿದ್ದು, 


Sg Peds A NS US 


ಅರಣ್ಯ-ನಮ್ಮ ಕರ್ತವ್ಯ 

ನಿಸರ್ಗ ನಮಗೆ ಎಲ್ಲವನ್ನು ಕೊಟ್ಟಿದೆ. ಅದರಲ್ಲಿ ಅರಣ್ಯ ಸಂಪತ್ತು ಆಗಾಧ 
ವಾದುದು, ಅತ್ಯಂತ ಮಹತ್ತರವಾದ: ಜ್ನ ಸಸ್ಯವರ್ಗ ಮಾನವನಿಗೆ ವರಾಡುವ 
ಉಪಕಾರಕ್ಕಿಂತ ದೊಡ್ಡ ಉಪಕಾರವನ್ನು ಯಾರೂ ಬೇರಾರಿಗೂ ಮಾಡುವುದು : 
ಅಸಾಧ್ಯ, ಹೀಗಿರುವಾಗ ಮನುಷ್ಯ ಅರಣ ವನ್ನು ಬೆಳೆಸ್ಕಿ ಪೋಷಿಸುವುದು ಬೇರೇನಲ್ಲ, 
ತನ್ನನ್ನೇ ತನ್ನ ಕುಲವನ್ನೆ ೯ ಪೋಷಿಸಿದಂತೆ. ಒಂದಟ! ಸಸಿಯನ್ನು ಒಂದೊಂದು 
ಕೂಸಿನಂತ, ಹಕೊಂದು ಗಿಡವನ್ನು ಒಂದು ಮಗುವಿನಂತೆ, ಕು ಮರವನ್ನು 


ತ | ಅರಣ್ಯ ಸಂವರ್ಧನೆ ೩೦: 


ತನ್ನ ತಂದೆ-ತಾಯಿಯಂತೆ ಸಾಕಬೇಕು, ಸಲುಹಬೇಕಿಡೆ ಇಂದಿನ ಸ್ಥಿತಿಯಲ್ಲಿ. ನಮ್ಮ 
ಅರಣ್ಯಗಳ ದುಸ್ಥಿತಿ ದೇಶವನ್ನೇ ಹಾಳು ಮಾಡುವುದರಲ್ಲಿದೆ. 10 ವರ್ಷಗಳ ಒಂದೆ 
ಕೇವಲ ಬರಿಗಣ್ಣಿಗೆ ಬೀಳುತ್ತಿದ್ದ ಹಸಿರು ಈಗ ಕಾಣದಾಗಿದೆ ಎಂದು ವಿದೇಶೀತಜ್ಞ 
ರೊಬ್ಬರು ಬಣ್ಣಿಸಿದ್ದಾರೆ. ಕಾಡಿನ ಒಂಡೊಂದು ಕೆಂಬೆಯ ಕಡಿತ ಒಂದೊಂದು ಗಿಡದ 
ಸಾವು, ನಮ್ಮ ದೇಶವನ್ನು ವಿನಾಶದತ್ತ ಮುನ್ನಡೆಸುವ ಹೆಜ್ಜೆ ಗಳಾಗಿವೆ, 

ಮರ ಒಂದು ದೇವತೆ ಎಂದು ಪೂಜಿಸುವ ಕಾಲ ಒಂದಿತ್ತು. ಈಗ ಮತ್ತೆ ಆ 

ವಾತಾವರಣ ನಿರ್ಮಾಣವಾಗಬೇಕಾಗಿದೆ. ಒಂದು ಮಗು ಹುಟ್ಟಿ ದಾಗ ಎರಡು ಗಿಡ 
ನೆಡುವ ಪ ಪ್ರತಿಜ್ಞೆ ಮಾಡಬೇಕಾಗಿದೆ. ಪ್ರತಿಯೊಬ್ಬ ತಂದೆ ತಾ ಹ ಮಕ್ಕಳಿಗೆ ಗಿಡ 

| ಮರಗಳಲ್ಲಿ ಆಸಕ್ತಿ ಬೆಳೆಸುವ ಶಿಕ್ಷಣವು ಮನೆಯಿಂದಲೇ ಪ್ರಾ ತ್ರಾ ರಂಭವಾಗಬೇಕಿದೆ, 
ಅವು ನಮ್ಮ ಪ್ರಾಣದಾಯಕ ವೃಕ್ಷಗಳಷ್ಟೇ ಅಲ್ಲ ನಮ್ಮ ಜೀವನವನ್ನು ಸುಖಮಯ 
ಗೊಳಿಸುವ 'ಲ್ಪಷೆ ೈಕ್ಷಗಳೆಂದು ಮಕ್ಕಳ ಮನಸ್ಸಿನಲ್ಲಿ Heder 

ಅರಣ್ಯ ರ ನೆಗೆ, ಬೆಳವಣಿಗೆಗೆ ಎಲ್ಲರ ಕೊಡುಗೆಯೂ ತ್ಯಾವಶ್ಯಕ, 

ಬಡವ ಬಲ್ಲಿದರೂ, ಚಿಕ್ಕ -—ಡೊಡ ಸವರು, ಸ್ತ್ರೀಪುರುಷರೂ ಈ ಕಾರ್ಯದಲ್ಲಿ ಒಂದಲ್ಲ 
ಒಂದು ರೀತಿ ಸಹಾಯಹಸ್ತ, ಚಾಚಿದರೆ ಮತ್ತೆ ನಾವು ಉಳಿದು ಬಾಳಬಹುದು: 
ಇಲ್ಲವಾದರೆ ಬಹುಶಃ ಇನ್ನೊಂದು ಕತಮಾನಡಿೊಳಗೆ ಜಗವೆಲ್ಲ ಬರಡಾಗಿ, ಬೆಂಗಾಡಾಗಿ 

. ಹುರುಭೂನಿಿಯಾಗಿ ನಿತೇಡವುಟಕಲೆ ಸಂದೇಹವಿಲ್ಲ... ಅಪಾಯದ ಗಂಟಿ 
ಮೊಳಗುವುದಕ್ಕಾರಂಭಿಸಿ ಬಹುಕಾಲ ಸಂದುಹೋಗಿದೆ. ನಾವಿನ್ನು ಎಚ್ಚೆತ್ತುಕೊಳ್ಳಿ 
ದಿದ್ದರಿ ಬಹುಶಃ ನಾವು ಏಳುವುದೇ ಇಲ್ಲವೇನೋ, ಆದ್ದರಿಂದ ಗಿಡಮರಗಳ 
ಬೆಳವಣಿಗೆ, ಪೋಷಣೆ, ಅರಣ್ಯ ಸಂವರ್ಧನೆ ನಮ್ಮ ಈ ಕ್ಷಣದ ಪಣವಾಗಲಿ, ಗುರಿ 
ಯಾಗಲಿ, ನಮ್ಮ ಯುನ? ಅದೊಂದೇ ದಾರಿ ಈಗ, 


ಮಧುನಾತಾ ಖುತಾಯತಶೇ 
ಮಧುಲಕ್ಷರಂತಿ ಸಿಂದವಃ 
ಮಾಧ್ವೀನಃ ಸಂತೋಷದೀಃ | 
ಮಧುನಕ್ಕಂ ಉತೋಷನಿ 
'ಮಧುವತ್ಪಾರ್ಥಿವಂ ರಜಃ 
ಮಧುದ್ಯೌರಸ್ತು ನಃ ಪಿತಾ 
ಮಧುಮಾನ್ನೋ ವನಸ್ಪತಿಃ 
ಮಧುಮಾನಸ್ತು ಸೂರ್ಯಃ 


ಮಾಧ್ವೀರ್ಗಾವೋ ಭವಂತು ನಃ 


ಹತರ ಫ್‌ ಯ್‌ 
ಪ್‌ 


ಡಾ. ಎಸ್‌. ಟಿ, ನಾಯ್ಡು, ತೀರ್ಥಹಳ್ಳಿ 
ಐತಿಹಾಸಿಕ ನಗರ ಶ್ರೀರಂಗಪಟ್ಟಣ 


ಇಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಚಿಕ್ಕ ತಾಲ್ಲೂಕು ಕೇಂದ್ರವಾಗಿರುವ 
| ಶ್ರೀರಂಗಸಟ್ಟಣ ಮಧ್ಯ ಕಾಲೀನ ಯುಗದಲ್ಲಿ ಬೇರೆ ಬೇರೆ ರಾಜ ವಂಶಸ್ಥರ ರಾಜಧಾನಿ 
ಯಾಗಿ ಮೆರೆದ ಮಹಾನಗರ, ಸುಮಾರು ನಾಲ್ಕು ಶತಮಾನಗಳ ಕಾಲದ ಭವ್ಯ 
ವಾದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆ ಹೊಂದಿದ್ದ ಈ ನಗರ ವಿಜಯ 
ನಗರ ಸಾಮ್ರಾಟರ ಸಾಮಂತರಿಗೆ, ವೈಸ್ರಾಯಿಗಳಿಗೆ, ಮೈಸೂರಿನ ಒಡೆಯರಿಗೆ 
ತರುವಾಯ ಹೈದರಾಲಿ-ಓಪ್ಪು ಸುಲ್ತಾನರಿಗೆ ರಾಜಧಾನಿಯಾಗಿ ಅಂತರರಾಷ್ಟ್ರೀಯ 
. ಖ್ಯಾತಿ ಹೊಂದಿದ್ದಿತು, ನಾಗಮಂಗಲದ ನಾಯಕನಾಗಿದ್ದ ತಿಮ್ಮಣ್ಣ ನು ವಿಜಯ 
ನಗರ ಸಾಮ್ರಾಟರ ಅನುಮತಿ ಪಡೆದು ಶ್ರೀರಂಗಪಟ್ಟಣದಲ್ಲಿ ಕೋಟಿಯನ್ನು ಕಟ್ಟ 
ಕೊಂಡು ಕ್ರಿ.ಶ. 1454 ರಿಂದ ಅವರ ಸಾಮಂತನಾಗಿ ಆಳತೊಡಗಿದನು ಹದಿನೈದನೇ 
ಶತಮಾನದ ಕೊನೆಯವರೆಗೂ ಅವನ ವಂಶಸ್ಥರ ಸ್ವಾಧೀನದಲ್ಲಿ ಇದ್ದ ಶ್ರೀರಂಗಪಟ್ಟಣ 
ತರುವಾಯ ವಿಜಯನಗರ ಸಾಮ್ರಾಟರ ಆಡಳಿತಕ್ಕೆ ನೇರವಾಗಿ ಒಳಪಟ್ಟು ಅವರ 
ಪ್ರಾಂತೀಯ ರಾಜಧಾನಿಗಳಲ್ಲಿ ಒಂದಾಯಿತು, ವಿಜಯನಗರ ಸಾಮ್ರಾಟರ ವಂಶಕ್ಕೆ 
ಸೇರಿದ ವೆಂಕಟ್ಕಿ ರಾಮರಾಜಯ್ಯ, ತಿರುಮಲ ಮುಂತಾದವರು ಶ್ರೀರಂಗಪಟ್ಟಣದ 
ವೈಸ್ರಾಯಿಗಳಾಗಿ ಹದಿನೇಳನೇ ಶತಮಾನದ ಪ್ರಾರಂಭದವರೆಗೂ ಆಡಳಿತ ನದೆಸಿದರು. 
ದಕ್ಷಿಣ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಲಿಷ್ಟ ಕೇಂದ್ರಗಳಲ್ಲಿ 
ಒಂದಾಗಿದ್ದ ಶ್ರೀರಂಗಪಟ್ಟಣ ಕ್ರಿ.ಶ 1610ರಲ್ಲಿ? ಮೈ ಸೂರಿನ ರಾಜನಾದ ರಾಜ 
ಒಡೆಯರ ವಶವಾಯಿತು. ಮೈಸೂರು ರಾಜ್ಯದ ನಿಜವಾದ ಸ್ಥಾಪಕನಾದ ರಾಜ 
' ಒಡೆಯರ್‌ ತನ್ನ ರಾಜಕೀಯ ಅಶೆಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ವಿಜಯ 
ನಗರದ ವೈಸ್ರಾಯಿ ತಿರುಮಲನನ್ನು ಸೋಲಿಸಿ ಶ್ರೀರಂಗಪಟ್ಟ ಇವನ್ನು ತನ್ನ ವಶಕ್ಕೆ 
ತೆಗೆದುಕೊಂಡು ಅದನ್ನು” ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಅಂದಿ 
ನಿಂದ 1799ರಲ್ಲಿ ನಡೆದ ನಾಲ್ಕನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಟಪ್ರು 
ಸುಲ್ತಾನ್‌ ಪತನ ಹೊಂದುವವರೆಗೂ ಇದು ಮೈಸೂರು ರಾಜ್ಯದ ರಾಜಧಾನಿ 
: ಯಾಗಿದ್ದಿತು. 
3 


+r ತ y Pp A « ಬಾ 


೫. ್ಯಾಗೆ ರ SS MEET FE Fr ಭಷ ವದ ಗ್‌ ಲ ಲ ಚಟ್‌ 
ಲ ಲಬ ಭಟ ಅಟ್‌ ಮ್ರು ಸ 3 NA ಳೆ ಡಿ ತ 
ಜಾರೆ ES, ೯ 3 3 Paes. ಬಾಲ್‌ 3 WN ps 7 ೫. 


ಷ್‌ x ತ 
೩೪ ಮಾನವಿಕ ಕರ್ಣಾಟಕ 


ದೀರ್ಫಕಾಲದವರೆಗೆ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣ ಕೇವಲ. | 
ರಾಜಕೀಯ ಚಟುವಟಿಕೆಗಳಿಗೆ ಕೇಂದ್ರವಾಗಿರದೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ 
ಕೇಂದ್ರವಾಗಿದ್ದಿತು. ಹದಿನೇಳನೇ ಶತಮಾನದಲ್ಲಿ ರಚಿತವಾದ ಗೋವಿಂದ ವೈದ್ಯನ : 
ಕಂಠೀರವ ನರಸರಾಜ ವಿಜಯಂ, ತಿರುಮಲಾರ್ಯನ ಚಿಕ್ಕದೇವರಾಜ ವಂಶಾವಳಿ ' 
ಹಾಗು ಚಿಕ್ಕದೇವರಾಜ ವಿಜಯಂ, ಚಿಕ್ಕುಪಾಧ್ಯಾಯನ ಕಾಮಂಧಕ ನೀತಿ, ದಿವ್ಯ 
ಸೂರಿಚರಿಕೆ ಹಾಗು ಶ್ರೀರಂಗ ಮಹಾತ್ಮೆ, ತಿಮ್ಮ ಕವಿಯ ಶ್ರೀರಂಗ ಮಹಾತ್ಮೆ," 
ಚಿದಾನಂದ ಕವಿಯ ಮುನಿವಂಶಾಭ್ಯುದಯಂ, ಕ್ರೈಸ್ತ ಪಾದ್ರಿ ಫಾದರ್‌ ಸಿನ್ನಾಮಿ ' 
ಹಾಗೂ ಇತರ ಯರೋಪಿಯನ್ನರ ಲೇಖನಗಳು ಹಾಗು ಶಿಲಾಶಾಸನಗಳು ಕಾವೇರಿ 
ನದಿಯಿಂದ ಸುತ್ತುವರಿಯಲ್ಪಟ್ಟ ಈ ಸುಂದರ ದ್ವೀಪನಗರ ಹಾಗೂ ಅಲ್ಲಿಯ ಜನರ 
ರಾಜಕೀಯ, ಸಾಮಾಜಿಕ, ಆರ್ಥಿಕ್ಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನದ 
ಬಗ್ಗೆ ಮಾಹಿತಿ ನೀಡುತ್ತವೆ. 

ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯಂ ಗ್ರಂಥದಲ್ಲಿ ಕಂಡು 
ಬರುವ ವರ್ಣನೆಯಂತೆ ಶ್ರೀರಂಗಸಟ್ಟಣ ಒಂದು ವಿಶಾಲವಾದ ಹಾಗೂ ಸುಂದರವಾದ 
ಪಟ್ಟಣ. ಬಲಿಸ್ಮ ಪ್ರಾಕಾರ, ಗೋಡೆ, ಕಂದಕ, ಕೊತ್ತಳ ಹಾಗೂ ಮೊನಚುಗಳಿಂದ 
ಕೂಡಿರುವ ಇಲ್ಲಿಯ ಕೋಟಿ ಕಣ್ಮನಗಳನ್ನು ಸೆಳೆಯುತ್ತದೆ. ಕೋಟಿಯ ಗೋಡೆ 
ಗಳು ಹುಲಿ ಮುಖದ ಚಿತ್ರಗಳಿಂದ ಅಲಂಕೃತವಾಗಿವೆ, ನಗರದ ರಕ್ಷಣೆಗಾಗಿ 
ಕೋಟಿಯ ಕೊತ್ತಳಗಳಲ್ಲಿ ಬಲಿಷ್ಠ ಫಿಗಂಗಿಗಳನ್ನಿ ಡಲಾಗಿಜಿ. ನಗರದ ಸುತ್ತ ಇರುವ 
ಕೋಟಿಯ ನಾಲ್ಕು ಸಾಲಿನ ಗೋಡೆಗಳಲ್ಲಿರುವ ಕೊಠಡಿಗಳು ಶಸ್ತ್ರಸಜ್ಜಿತ ಕಾವಲು 
ಗಾರರನ್ನೊಳಗೊಂಡಿವೆ. ಪೂರ್ವದ್ವಾರ, ಮೈಸೂರು ದ್ವಾರ ಮತ್ತು ಬಿಜಾಪುರ 
ದ್ವಾರ ಎಂಬ ಮೂರು ಮುಖ್ಯ ದ್ವಾ ರಗಳನ್ನು ಕೋಟಿ ಹೊಂದಿದೆ. ಪೂರ್ವ ದ್ವಾರಕ್ಕೆ 
ಹೊಂದಿಕೊಂಡಂತೆ ಇರುವ ಬೀದಿಯಲ್ಲಿ ಕುದುರೆ ಮತ್ತು ಆನೆಯ ಲಾಯಗಳಿವೆ. 
ನಗರದ ಪ್ರಮುಖ ಬೀದಿಗಳಾದ ಸೂರ್ಯ ಬೀದಿ ಹಾಗೂ ಚಂದ್ರ ಬೀದಿಗಳ ಎರಡೂ 
ಬದಿಯಲ್ಲಿ ಸುಂದರವಾದ ಮಹಡಿ ಮನೆಗಳಿವೆ. ನಗರದ ಮತ್ತೊಂದು ಪ್ರಮುಖ 
ಬೀದಿ ಸಂತೇಪೇಟಿ, ವಿವಿಧ ಮಾರಾಟದ ವಸ್ತುಗಳನ್ನು, ದವಸ ಧಾನ್ಯಗಳನ್ನು ಒಳ 
ಗೊಂಡಿರುವ ಅಂಗಡಿಗಳ ಸಾಲುಗಳಿವೆ. ನಗರದ ಮುಖ್ಯ ಬೀದಿಗಳಿಗೆ ಹೊಂದಿ 
ಕೊಂಡಿರುವಂತೆ ಇರುವ ಉಪಬೀದಿಗಳಲ್ಲಿ ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯಿತರು 
ಗಾಣಿಗರು, ಲೇವಾದೇವಿಗಾರರು, ಅಕ್ಸುಸಾಲಿಗರು, ಕಮ್ಮಾರರು, ಚಿಪ್ಪಿಗರು, 
ಬೆಸ್ತರು, ಗಾಣಿಗರು ಇನ್ನೂ ಮುಂತಾದ ವರ್ಗಗಳಿಗೆ ಕಸುಬುಗಳಿಗೆ ಸೇರಿದ 
ಜನರು ವಾಸಿಸುವ ಮನೆಗಳಿವೆ. ಕೋಟಿಯ ಪೂರ್ವ ದಿಕ್ಕಿನಲ್ಲಿ ಸೈನಿಕರ, ಮಾವುತರ, ' 
ತಮಟೆಗಾರರ, ಕಹಳೆಯವರ ಹಾಗೂ ದೀವಓಗೆಯವರ ಮನೆಗಳಿವೆ. ಶೋಭಾಯ ' 


ಮಾನವಾಗಿರುವ ಶ್ರೀರಂಗನಾಥ ಮತ್ತು ಲಕ್ಷ್ಮೀನರಸಿಂಹ ದೇವಾಲಯಗಳು ಇಲ್ಲಿಯ 
ಪವಿತ್ರ ಸ್ಥಳಗಳಾಗಿವೆ: ' 


ತ 


ಐತಿಹಾಸಿಕ ನಗರ ಶ್ರೀರಂಗಪಟ್ಟಣ ೩೫ 


ಜೂ ಹದಿನೇಳನೆಯ ಶತಮಾನದ ಮಧ್ಯಭಾಗದಲ್ಲಿ ಎರಡು ಸಾರಿ ಶ್ರೀರಂಗಪಟ್ಟಿ ಣಕ್ಕೆ 
ಭೇಟಿ ನೀಡಿದ್ದ ಕ್ರೈಸ್ತ ಪಾದ್ರಿ ಫಾದರ್‌ -ಸಿನ್ನಾಮಿಯ ಲೇಖನಗಳಲ್ಲಿ ಇದೇ ರೀತಿಯ 
ವರ್ಣನೆಯನ್ನು ಕಾಣಬಹುದು. ಇವರ ಲೇಖನಗಳ ಪ್ರಕಾರ ಶ್ರೀರಂಗಪಟ್ಟಣ 
ಬಲಿಸ್ಮ ಕೋಟಿಯನ್ನು, ಎತ್ತರದ ಗೋಪುರಗಳನ್ನು, ಬೆಲೆಬಾಳುವ ಆಭರಣಗಳಿಂದ 
ಅಲುಕೃತವಾಗಿರುವ ದೇವಾಲಯಗಳನ್ನು, ವಿಶಾಲವಾದ ರಸ್ತೆಗಳನ್ನು, ಮಾರುಕಟ್ಟೆ 
ಯನ್ನು, ಉದ್ಯಾನವನಗಳನ್ನು, ಹಣ್ಣಿನ ತೋಟಗಳನ್ನು ಕಲ್ಲನ ನಾಲ್ಕು ಸೇತುವೆ 
ಗಳನ್ನು ಒಳಗೊಂಡಿರ.ವ ಅತ್ಯಂತ ಜನಭರಿತವಾದ ನಗರವಾಗಿದ್ದಿತು.3 
4 ಗೋವಿಂದ ವೈದ್ಯ ಮತ್ತು ಫಾ! ಸಿನ್ನಾಮಿ ವರ್ಣಿಸಿರುವಂತೆ ಶ್ರೀರಂಗಪಟ್ಟಣದ 
ಕೋಟಿ ಕಲ್ಲು ಮತ್ತು ಇಟ್ಟಿಗೆಗಳಿಂದ ನಿರ್ಮಿತವಾದ ಭದ್ರನಾದ ಕೋಟಿ, 15ನೇ 
ಶತಮಾನದಲ್ಲಿ ತಿಮ್ಮಣ್ಣ ನಾಯಕನಿಂದ ಪ್ರಾರಂಭವಾದ ಈ ಕೋಟಿಯ ನಿರ್ಮಾಣ, 
ಪುನರ್‌ ನಿರ್ಮಾಣ ಹಾಗೂ ವಿಸ್ತರಣಾ ಕಾರ್ಯ ಹೆದರಾಲಿ, ಓಪ್ಪು ಸುಲ್ತಾನರ 
ಕಾಲದವರೆಗೂ ಮುಂದುವರೆದುಕೊಂಡು ಹೋಗುತ್ತದೆ. ಈ ಕೋಟಿಗಿರುವ ಮೂರು 
ಸುತ್ತುಗಳಲ್ಲಿ ಎರಡು ಸುತ್ತುಗಳು ಇಂದಿಗೂ ಶಿಥಿಲವಾಗಿಲ್ಲ. ಈ ಸುತ್ತುಗಳ ನಡುವೆ 
ಇರುವ ಆಳವಾದ ಕಂದಕಗಳಿಗೆ ಕಾವೇರಿಯ ನೀರು ಹರಿಯುವಂತೆ ಮಾಡಿ ಹೊರಗಿನ 
ಆಕ್ರಮಣಕಾರರು ಕೋಟಿ ಸುನ್ನು ಸುಲಭವಾಗಿ ಪ್ರವೇಶಿಸದಂತೆ ಮಾಡುತ್ತಿದ್ದರು. ಈ 
ಕೋಟಿಯ ಕೊತ್ತಲಗಳಲ್ಲಿ ವಿವಿಧ ಹೆಸರಿನ 42 ಫಿರಂಗಿಗಳನ್ನು ಚಿಕ್ಕದೇವರಾಜ 
ಒಡೆಯರ್‌ ಇರಿಸಿದ್ದರೆಂದು ಶ್ರೀ ಮನ್ಮಹಾರಾಜರ ವಂಶಾವಳಿಯಿಂದ ತಿಳಿದುಬರುತ್ತದೆ.4 
ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪಶ್ಚಿಮ ದಿಕ್ಕಿನಲ್ಲಿರುವ ಕೋಟಿ ಗೋಡೆಗೆ ಹೊಂದಿ 
ಕೊಂಡಂತೆ ನೆಲಮಾಳಿಗೆಯಲ್ಲಿ ಟಪ್ಪ ಸುಲ್ಲಾನನಿಂದ ನಿರ್ಮಿತವಾದ ಸೆರೆಮನೆಯಿದೆ, 
ಬಪ್ಪುವಿನಿಂದ ಬಂದಿಸಲ್ಪಟ್ಟ ವಿಲಿಯಂ ಬೇಲಿ ಎಂಬ ಆಂಗ್ಲ ಆಧಿಕಾರಿ ಇಲ್ಲಿಯೇ 
ಅಸುನೀಗಿದ್ದರಿಂದ ಬ್ರಿಟಿಷರು ಪಟ್ಟಣವನ್ನು ವಶಪಡಿಸಿಕೊಂಡ ಮೇಲೆ ಆ ಸೆರೆಮನೆ 
ಯನ್ನು ಬೇಲಿ ಡಂಜನ್‌ ಎಂದು ಕರೆಯತೊಡಗಿದರು, ಫ್ರೆಂಚರ ನೆರವಿನಿಂದ 
ನಿರ್ಮಿತವಾದ ಈ ಸೆರೆಮನೆ 40 ಅಡಿ ಅಗಲ 100 ೬ಡಿ ಉದ್ದವಿದ್ದು ಒಳಭಾಗದಲ್ಲಿ 
ಕಮಾನಿನಾಕೃತಿಯಲ್ಲಿರುವ ಕಂಬಗಳಿವೆ. ಸೆರೆಯಾಳುಗಳನ್ನು ಗೋಡೆಗೆ ಒರಗಿ 
ನಿಲ್ಲಿಸಿ ಅವರ ಕೈಗಳನ್ನು ಮೇಲೆತ್ತಿ ಸರಪಳಿಯಿಂದ ಕಟ್ಟು ತ್ತಿದ್ದಂತೆ ಭಾಸವಾಗುತ್ತದೆ. 
ಕೋಟಿಯ ಮೇಲಿಂದ ಶತ್ರುಗಳ ಮೇಲೆ ಗುಂಡು ಹೊಡೆಯಲು ಉಪಯೋಗಿಸುತ್ತಿದ್ದ 
ಭಿರಂಗಿಯೊಂದು ನಾಲೃನೇ ಅಂಗ್ಲೂ-ಮೈ ಸೂರು ಯುದ್ಧದಲ್ಲ ಬ್ರಿಟಿಷರ ಗುಂಡಿನ 
ಧಾಳಿಯ ರಭಸಕ್ಕೆ ಸೆರೆಮನೆಯ ಮೇಲ್ಭಾವಣಿಯನ್ನು ಭೇದಿಸಿಕೊಂಡು ಕೆಳಗೆ 
ಬಿದ್ದಿರುವುದನ್ನು ಐತಿಹಾಸಿಕ ಹೆಗ್ಗು ರುತಾಗಿ ಈಗಲೂ ಕಾಣಬಕ್‌ದು. 
ಶ್ರೀರಂಗಪಟ್ಟಣ ದೇವಾಲಯಗಳ ನಗರವೆಂದೇ ಪ್ರಸಿದ್ಧಿಯಾಗಿದೆ. ಕೋಟಿಯ 
ಒಳಗೆ ಮತ್ತು ಹೊರಗೆ ನೂರಾರು ಸಣ್ಣಿ ಮತ್ತು ದೊಡ್ಡ ದೇವಾಲಯಗಳನ್ನು , 
ಮಠಗಳನ್ನು, ಮಂಟಪಗಳನ್ನು ಕಾಣಬಹುದು. ವಾಸ್ತುಶಿಲ್ಪ ಹಾಗೂ ಮೂರ್ತಿ 


rs 

Ke 8 
ನ ಳಿ ಬ 
ಗ 

ಳ್‌ 

x 

7 


ಶು ಮಾನವಿಕ ಕರ್ಣಾಟಕ 


ಶಿಲ್ಪದ ದೃಷ್ಟಿಯಿಂದ ರಂಗನಾಥಸ್ವಾಮಿ ಮತ್ತು ಲಕ್ಷಿ ಕ್ಸ್ಮೀನರಸಿಂಹ ದೇವಾಲಯಗಳ: 
ಪ್ರಸಿದ್ಧ ತೈ ರಂಗನಾಥ ದೇವಾಲಯ ಇಲ್ಲಿನ ಪ್ರಾಚೀನ ದೇವಾಲಯ. ಇದ 
ಹೆಸರಿನ ಮೇಲೆಯೇ ಆ ಊರನ್ನು ಶ್ರೀರಂಗಪಟ್ಟಣ ಎಂದು ಕರೆಯಲಾಗಿದೆ. ಇಲ್ಲಿಯ" 
ಕೋಟಿಗಿಂತಲೂ ಪ್ರಾ ಚೀನವಾದ ಡಾ? ಮ್‌ ” ಕೀವಾಲಯಕ್ಕಿದ. ಗಂಗರ ಕಾಲದಲ್ಲಿ ' 
ಸಾ ಪಣೆಗೊಂಡ ಸವಲು ಮುಂದೆ ಹೊಯ್ಸಳರ, ವಿಜಯನಗರದರಸರ, 
ಮೈ ಸೂರಿನ ಒಡೆಯರ ಹಾಗೂ ಹೈದರಾಲಿಯ ಈಸ ಹಂತಹಂತವಾಗಿ ವಿಸ್ತರಣೆ 
ಗೊಂಡಿತು. ಓಪ್ಪುಸುಲ್ತಾನ್‌ ಈ ದೇವಾಲಯಕ್ಕೆ ನೀಡಿದ ಬೆಳ್ಳಿಯ 37 ಬಟ ಲ 
ಗಳನ್ನು ಈಗಲೂ ಕಾಣಬಹುದು. ದಕ್ಷಿಣ ಕರ್ನಾಟಕದಲ್ಲಿರುವ ಪ ರ್ರಸಿದ್ಧ ವೆ ೈಷ್ಣವ. 
ದೇವಾಲಯಗಳಲ್ಲಿ ಇದು ಒಂದು, ಎತ್ತರವಾದ ಗೋಪುರ, ಗೋಪುರಕ್ಕೆ ಹೊಂದಿ 
ಕೊಂಡಂತೆ ದೇವಾಲಯದ ಸುತ್ತಲೂ ಶ್ರೀ ವೈಷ್ಣವ ಆಚಾರ್ಯರ-ಆಳ್ವಾರರ ಹಾಗೂ 
ವಿವಿಧ ದೇವ ದೇವತೆಗಳ ವಿಗ್ರ ಹಗಳನ್ನೊಳಗೊಂಡಿರುವ ವಿಶಾಲವಾದ ಪ್ರಾಕಾರ, ' 
ದೇವಾಲಯದೊಳಗಿನ ವಿಸ್ತಾ ತಪ್‌ ಸ್ಫಂಭ ಮಂಟಪಗಳು, ಕ್‌ಜಾರಗಳು ಹಾಗೂ 
ಗರ್ಭಗುಡಿಯಲ್ಲಿ ಏಳು ಹೆಡೆ ಸರ್ಪದ ಸುರಳಿಯ ಮೇಲೆ ಪವಡಿಸಿರುವ ರಂಗನಾಥ ' 
ಸ್ವಾಮಿಯ ಭವ್ಯ ಏಕಶಿಲಾ ವಿಗ್ರಹ ಈ ದೇವಾಲಯದಲ್ಲಿನ ಮುಖ್ಯ ಲಕ್ಷಣಗಳು, 
17ನೇ ಕರಕ ಮಧ್ಯಭಾಗದಲ್ಲಿ ಶ್ರೀಕಂಠೀರವ ನರಸರಾಜ ಒಡೆಯರಿಂದ ' 
ನಿರ್ಮಿಸಲ್ಪಟ್ಟ ಲಕ್ಷ್ಮೀನರಸಿಂಹ ದೇವಾಲಯ ಇಲ್ಲಿಯ ಮತ್ತೊಂದು ಪ್ರಸಿದ್ಧ ವೈಷ್ಣವ 
ಕೊಯ” ಗರ್ಭಗೃಹದಲ್ಲಿ ನರಸಿಂಹಸ್ವಾಮಿ ತನ್ನ ತೊಡೆಯ 3. ಕೆ ಕ್ಮ 
ಯನ್ನು ಕೂರಿಸಿಕೊಂಡು ವಿಶೇಷವಾದ ಭಂಗಿಯಲ್ಲಿ ಕುಳಿತಿರುವ ವಿಗ್ರಹವಿದೆ. ' 
ರಂಗನಾಥ ದೇವಾಲಖಯದಲ್ಲಿರುವಂತೆ ಇಲ್ಲಿಯೂ ವಿವಿಧ ದೇವ ದೇವತೆಗಳ “ಹಾ 
ಶ್ರೀವೈಷ್ಣವ ಆಳ್ವಾರರ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಈ ದೇವಾಲಯದಲ್ಲಿರುವ 
ಕಂಠೀರವ ನರಸರಾಜ ಒಡೆಯರ ಭಕ್ತವಿಗ್ರಹ ಜಿ ವಕಳೆಯಿಂದ ತುಂಬಿದ್ದು ಜನರ | 
ಗಮನ ಸೆಳೆಯುತ್ತದೆ. | 
ಕೋಟಿಯೊಳಗಿನ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಜುಮ್ಮಾ 
ಮಸೀದಿಯು ಒಂದು. ಹೆದಿನೆಂಟನೇ ಶತಮಾನದ ಕೊನೆಯಲ್ಲಿ ಬಪ್ಪು ಸುಲ್ತಾನ 
ನಿಂದ ನಿರ್ಮಿಸಲ್ಪಟ್ಟ ಈ ಮಸೀದಿ ಇಂಡೋ-ಪರ್ಷಿಯನ್‌ ಕಲಾಶೈಲಿಗೆ ಒಂದು 
ಉತ್ತಮ ನಿದರ್ಶನ, ಇದರ ಪ್ರಮುಖ ಆಕರ್ಷಣೆಯಾಗಿರುವ ಎತ್ತರದ ಮಿನಾರು ' 
ಗಳು ಕಲ್ಮಾತ ಒಕವಾಗಿದ್ದು ತುದಿಯಲ್ಲಿ ಕಲಶಗಳನ್ನೊ ಳಗೊಂಡಿನೆ. ಮಿನಾರುಗಳ ' 
ಮೆಟ್ಟ 3 ಅಸ್ನೇರಿ ನೇಲಕ್ಕೆ ಹೋದರೆ ಸುತ್ತಲಿನ ರಮ್ಯ ದೃಶ್ಯಗಳನ್ನು ಸವಿಯಬಹುದು, ' 
ರಂಗನಾಥಸ್ವಾಮಿ ಜೀವಾಲಯದಿದುರಿಗೆ ಈ “ಡೊರದಲ್ಲಿ ಪಾಳುಬಿದ್ದಿರುವ ' 
ಅರಮನೆಯ ನಿವೇಶನವಿದೆ. ಮೈಸೂರಿನ ಒಡೆಯರ ವಂಶಸ ರು ವಾಸಿಸು ತ್ರಿ ದ್ದ ಮ 
ಅರಮನೆ ನಾಶವಾಗಿದ್ದರೂ ಅದರೆ ವರ್ಣನೆಯನ್ನು ಗೋವಿಂದ ವೈದ್ಯನ ಕಂಠೀರವ 
ನರಸರಾಜ ವಿಜಯಂ. ನಲ್ಲಿ ಕಾಣಬಹುದು. ಈ ಅರಮನೆ ಸುಂದರವಾದ ಉದ್ಯಾನ | 


ಐತಿಹಾಸಿಕ ನಗರ ಶ್ರೀರಂಗಪಟ್ಟಣ ಸಃ ೩೭ 


 ವನಗಳಿಂದ ಸುತ್ತುವರಿಯಲ್ಪಟ್ಟ ಭವ್ಯ ಕಟ್ಟಡ, ಮನಮೋಹಕವಾದ ಕೆತ್ತನೆ ಕೆಲಸ 
| ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕೃತವಾಗಿರುವ ಅನೇಕ ಕೊಠಡಿಗಳಿವೆ. ಇಲ್ಲಿಯ 
ಮುಖ್ಯ ಆಕ 'ರ್ಷಣೆಯಾಗಿರುವ GR ಸಭಾಂಗಣವನ್ನು ವಿಶೇಷವಾಗಿ ರೇಷ್ಮೆಯ 


ವಸ್ತ್ರಗಳಿಂದ ಅಲಂಕರಿಸಲಾಗಿದೆ. ದರ್ಬಾರ್‌ ಸಭಾಂಗಣಕ್ಕೆ ಹೊಂದಿಕೊಂಡಂತೆ 


ಚಿತ್ರಶಾಲೆ, ಲಕ್ಷ್ಮಿ ವಿಲಾಸ, ಮದನವಿಲಾಸ್ಕ ದುರ್ಗಾಮಂಟಪೃ ಸೌಂದರ್ಯವಿಲಾಸ, 


ಆಯುಧಶಾಲೆ, ಮಜ್ಜನಶಾಲೆ, ಭೋಜನಶಾಲೆ ಮತ್ತು ಬೊಕ್ಕಸ ಭಂಡಾರಗಳವೆ.8 
ಕೋಟಿಯ ಹೊರಗಿರುವ ಸ್ಮಾರಕಗಳಲ್ಲಿ ದರಿಯಾದೌಲತಿ ಪ್ರಮುಖವಾದುದು. 
ಓಪ್ಪುಸುಲ್ತಾನನಿಂದ ನಿರ್ಮಿತವಾದ ಬೇಸಿಗೆ ಅರಮನೆಯೇ ದರಿಯಾದ್‌ಲತ್‌, 


`ಸುತ್ತಲೂ ಸುಂದರವಾದ ಉದ್ಯಾನವನ್ನು ಹೊಂದಿರುವ ಎರಡು ಆಂತಸ್ಥಿನ ಈ 
ಅರಮನೆ ಬಹುಪಾಲು ಮರದಿಂದಲೇ ನಿರ್ಮಾಣವಾಗಿದೆ. ತನ್ನ ಆಸ್ಥಾನಕ್ಕೆ 


ಆಗಮಿಸಿದ್ದ ಗಣ್ಯರನ್ನು ವಿದೇಶಿ ರಾಯಭಾರಿಗಳನ್ನು ಓಪ್ಪು ಇಲ್ಲಿ ಸತ್ಯರಿಸುತ್ತಿದ್ದನು. 
ಬಪ್ಪು ಪತನದ ನಂತರ ಬ್ರಿಟಿಷ್‌ ವೈಸ್ರಾಯ್‌ ಲಾರ್ಡ್‌ ವೆಲ್ಲೆಸ್ಲಿ ಸ್ವಲ್ಪ ಕಾಲ 
ಇಲ್ಲಿ ವಾಸವಾಗಿದ್ದನು, ಇಂದು ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿರುವ ಈ 


ಅರಮನೆಯ ಗೋಡೆಗಳ ಮೇಲೆ ಟಿಪ್ಪು ಬರೆಸಿದ ಬಣ್ಣ ಬಣ್ಣದ ಚಿತ್ರಗಳನ್ನು 


ಈಗಲೂ ಕಾಣಬಹುದು; ಒಂದು ಪಾರ್ಶ್ವದ ಗೋಡೆಯ ಮೇಲೆ ಹೈದರಾಲಿ ಮತ್ತು 
ಟಿಪ್ಪು ಬ್ರಿಟಿಷರ ವಿರುದ್ಧ ನಡೆಸಿದ ಯುದ್ಧಗಳ ದೃಶ್ಯಗಳಿದ್ದರೆ, ಇನ್ನೊಂದು 
ಪಾರ್ಶ್ವದ ಗೋಡೆಯ ಮೇಲೆ ಬಪ್ಪ ಆಸ್ತ್ಯಾನದ ಹಾಗೂ ಸಮಕಾಲೀನ ರಾಜರ 
ದರ್ಬಾರಿನ ದೃಶ್ಯಗಳನ್ನು ಕಾಣಬಹುದು. ಉಪ್ಪರಿಗೆಯ ಮೇಲೆ ಹೈದರಾಲಿ-ಓಪ್ಪು 
ಕಾಲದ ನಾಣ್ಯಗಳನ್ನು, ಆಯುಧಗಳನ್ನು, ವಸ್ತ್ರಗಳನ್ನು ಮತ್ತು ಓಪ್ಪು ಹಾಗೂ 
ಅವನ ಅಧಿಕಾರಿಗಳ ಬಗ್ಗೆ ಬ್ರಿಟಿಷರು ಚಿತ್ರಿಸಿರುವ ಚಿತ್ರಗಳನ್ನು ಸಂಗ್ರ ಹಿಸಿಡ 
ಲಾಗಿದೆ. 

ಶ್ರೀರಂಗಪಟ್ಟಿ ಣ ರಾಜಕೀಯ ಚಟುವಟಕೆಗಳಿಗೆ ಕೇಂದ್ರವಾಗಿರುವಂತೆ ಆರ್ಥಿಕ, 
3 id ಮತ್ತು ಸಾಂಸ್ಕ್ರತಿಕ ಚಟುವಟಕೆಗಳಿಗೂ ಕೇಂದ್ರ 
ವಾಗಿದ್ದಿತು. ಪ್ರಮುಖ ಸಗಟು "ವ್ಯಾಪಾರ ಕೇಂದ್ರವಾಗಿದ್ದ ಶ್ರೀರಂಗಪಟ್ಟಣ ದೇಶ 
ವಿದೇಶಗಳ ವರ್ತಕರನ್ನು ಅಕರ್ಷಿಸಿದ್ದಿ ತು. 17ನೇ ಶತಮಾನದಲ್ಲಿಯೇ ಓತ 


ಮಾರ್ವಾಡಿ ವ್ಯಾಪಾರಸ್ಥ ರು ಇಲ್ಲಿ as ನೆಲೆಸಿದ್ದ ರು, ಹನ್ನೋಜಿ ಎಂಬ ಗುಜರಾತಿ 
`` ಥಿಂದ ಬಂದ ರತ್ನವ್ಯಾಪಾರಿ ಇಲ್ಲಿಯ ಧಾರ್ಮಿಕ “ಸಂಸ್ಥೆ ಗಳಿಗೆ ಉದಾರವಾಗಿ ದಾನ 


ದತ್ತಿ ನೀಡಿದ ಬಗ್ಗೆ ಉಲ್ಲೆ ್ಲೀಖುಗಳಿವೆ.6 

ಶಿಲಾಶಾಸನಗಳು ಹಾಗೂ ಸಾಹಿತ್ಯ ಕೃತಿಗಳು ಶ್ರೀರಂಗಪಟ್ಟಣದಲ್ಲಿ ಆಚರಿ 
ಸುತ್ತಿದ್ದ ಹಬ್ಬ ಉತ್ಸವಗಳ ಬಗ್ಗೆ ಮಾಹತಿ ನೀಡುತ್ತವೆ. ಇಲ್ಲಿ ವಿಶೇಷವಾಗಿ 
Sh NE ಹೆಬ್ಬ ನೆಂದರೆ ಮಹಾನವಮಿ. 7 ಸಾಮಾಜಿಕ, ಧಾರ್ಮಿಕ ಮತ್ತು 


- ರಾಜಕೀಯ ಮಹತ್ವ “ವನ್ನೊ ಳಗೊಂಡಿದ್ದ ಗ್ಯ ನಾಡಹಬ್ಬ ವನ್ನು 9 9 ದಿನಗಳ ಕಾಲ 


A Ga NE 
Re 


೩೮ ಮಾನವಿಕ ಕರ್ಣಾಟಕ 


ವಿಜೃಂಭಣೆಯಿಂದ ಆಚರಿಸುತ್ತಿ ದ್ವರು,* ವಿಜಯನಗರ ಸಾಮ್ರಾಟರ ಸಂಪ್ರದಾ 
ವನ್ನ *ನುಸರಿಸುತ್ತಿದ್ದ ಮೈ ಸೂಕ ಒಡೆಯರು ಈ ಹಬ್ಬಕ್ಕೆ ವಿಶೇಷ ಮಹತ 
ನೀಡಿದ್ದರು, ಪ್ರತಿವರ್ಷ ಅಕ್ಟೋಬರ್‌ ತಿಂಗಳಿನಲ್ಲಿ ಶಕ್ತಿಯ ಸಂಕೇತವಾಗಿದ್ದ 
ದುರ್ಗಾಮಾತೆಯ ವಾತ My ಹಬ್ಬವನ್ನು ಆಚರಿಸುತ್ತಿದ್ದರು. ಈ ಹಬ್ಬ 
ಅಂಗವಾಗಿ ನೆಕೆಹೊರೆಯ ರಾಜರನ್ನು, 'ಗಣ್ಯವ್ಯಕ್ತಿ ಗಳನ್ನು, ಕವಿಗಳನ್ನು ಸಂಗೀತ" 
ಗಾರರನ್ನು ತಮ್ಮ ಆಸ್ಥಾ ನಕ್ಕೆ ಆಹಾ ನಿಸಿ ವಿಶೇಷ ದರ್ಬಾರನ್ನು ಮೈಸೂರಿನ 
ಒಡೆಯರು ನಡೆಸುತ್ತಿದ್ದರು. ಅನೇಕ" ಕ್ರೀಡೆಗಳನ್ನು ಈ ಹಬ್ಬದ ನ ಸಾದರ 
ಏರ್ಪಡಿಕುತ್ತಿ ದ್ಡರು. ಈಡಿ ಸಮು ಖದಲ್ಲಿಯೇ ಬಯಲು ತ ಪಂದಾ ವಿ 
ಗಳನ್ನು ನಡೆಸಿ “ಉತ್ರ ಮ ಕ್ರಿ ಡಾನಟ/ಳನ್ನು ಅಭಿನಂದಿಸಲಾಗುತ್ತಿತ್ತು.30 ಸರಗ 
ನ ೈತ್ಯ್ಯ, ನಾಟಕ, ರಾಮಾಯಣ ಮಹಾಭಾರತಗಳ ವಾಚನ ದಿನನಿತ್ಯ ವೂ ನಡೆಯು 
ತಿದ ವು. 11 ಶ್ರೀರಂಗಸಟ್ಟ ಣದಲ್ಲಿದ್ದ ರಂಗಮಂದಿರದ ಬಗ್ಗೆ ಮಾಹಿತಿಗಳಿವೆ,12 
SE ಭಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸ, 
ಗಳು ಆಗಾಗ ನಡೆಯುತ್ತಿದ್ದುವು ವಿವಿಧ ಧರ್ಮಗಳ, ಪಂಥಗಳ ಪಂಡಿತರು ಈ 
ಗೋಷ್ಠಿಗಳಲ್ಲಿ ಭಾಗವಹಿಸಿ ಚರ್ಚೆ ನಡೆಸುತ್ತಿದ್ದರು. 1632ರಲ್ಲಿ ಇಂತಹ ಒಂದು ' 
ವಿಚಾರಗೋಷ್ಠಿ ಶ್ರವಣಬೆಳಗೊಳದ ಜೈನಮುನಿ ಚಾರುಕೀರ್ತಿ ಪಂಡಿತ ಇವರ ' 
ಅಧ್ಯಕ್ಷತೆಯಲ್ಲಿ ಏರ್ಪಟ್ಟಿತ್ತು. 13 - 
ಶಿ ಶ್ರೀರಂಗಪಟ್ಟಣ ಸಾಹಿತ್ಯ ಚಟುವಟಿಕೆಗಳ ಕೇಂದ್ರವಾಗಿದ್ದು ಅನೇಕ ಸಾಹಿತಿ 
ಗಳನ್ನು ಪಂಡಿತರನ್ನು ಹಾಗೂ ವಿದ್ವಾಂಸರನ್ನು ಆಕರ್ಷಿಸುತ್ತಿ ತ್ತು ಗೋವಿಂದ 
ವೈದ್ಯ ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ, ಹಷಡಕ್ಷರಯ್ಯ, ತಿಮ ಒಕವಿ | 
ಮಲ್ಲಿಕಾರ್ಜುನ, ಮಲ್ಲರಸ್ಕ ಶಿಂಗರಾರ್ಯ, ಚಿದಾನಂದ ಕವಿ, ಸಂಚಿ ಹೊನ್ನಷ್ಟು 
ಮುಂತಾದ ಕವಿ-ಕವಯತ್ರಿಯರು ಪಟ್ಟ ಣದಲ್ಲಿ ಆಶ್ರಯ ಪಡೆದು ಕನ್ನಡ ಹಾಗೂ ' 
ಸಂಸ್ಕೃತ ಭಾಷೆಗಳಲ್ಲಿ ಶ್ರೇಷ್ಠ ಕ ತಿಗಳನ್ನು ರಚಿಸಿದ್ದಾರೆ. 
ನಾಲ್ಕು ಶತಮಾನಗಳ ಕಾಲ ರಾಜಧಾನಿಯಾಗಿ ಮೆಕೆದ ಶ್ರೀರಂಗಪಟ್ಟಣ . 
ಇಂದು ಒಂದು ಸಾಮಾನ್ಯ ಊರು. ಇತಿಹಾಸ ಚಕ್ರದಲ್ಲಿ ಅನೇಕ ನಗರಗಳು, 
ರಾಜ್ಯಗಳು, ಸಾಮ್ಪಾ ್ರಜ್ಯಗಳು ಉದಯಿಸಿ ಅವನತಿ ಹೊಂದಿರುವಂತೆ ಶ್ರೀರಂಗ ' 
ಪಟ್ಟಣವೂ ಕಾಲಕ್ರಮದಲ್ಲಿ ತನ್ನ ಮಹತ ವನ್ನು ಕಳೆದುಕೊಂಡಿತು. 1799ರಲ್ಲಿ ' 
ನಡೆದ ನಿರ್ಣಾಯಕ ನಾಲ್ಕನೆಯ ಆಂಗ್ಲೊ ಮೈಸೂರು ಯುದ್ಧದಲ್ಲಿ ಟಪ್ಸು ಪತನ ' 
ಹೊಂದಿದ ಮೇಲೆ ಶ್ರೀರಂಗಪಟ್ಟ ಣವೂ ಅವನತಿ ಹೊಂದತೊಡಗಿತು. 1800ಕಲ್ಲಿ : | 
ಶ್ರೀರೆಂಗಸಟ್ಟ ಣಕ್ಕೆ ಭೇಟ ನೀಡಿದ್ದ ಬುಖಾನನ್ನ ನ ಪ್ರಕಾರ ಅದರ ಜನಸಂಖ್ಯೆ ಒಂದು . 
ಲಕ್ಷದ ಎನಿ ಸಾನಿರನಿದ್ದಿತು, ಅಂದಿನಿಂದ ಅದರ ಜನಸಂಖ್ಯೆ ಇಳಿಮುಖವಾಗ ' 
ತೊಡಗಿತೇ ಹೊರತು ಏರಲಿಲ್ಲ, ಇಂದು ಅದರ ಜನಸ ಸಂಖ್ಯೆ ಹೆತ್ತು ಹದಿನೈದು ಸಾವಿರ 
ಇರಬಹುದು. ]799ರ ಯುದ್ಧದ ನಂತರ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ' 


ಸ ಸಕ್ಕ. ಟೊ ರಿಂದ. ಮತ್ತು ಬಿ ಬ್ರಟಿಸರಿಂದ ಸ್ವಲ )) ರಾಜ್ಯವನ್ನು 
ಡಿದ ಒಡೆಯರು ಮೈಸೂರನ್ನು. ರಾಜಧಾನಿಯನ್ನಾ. ಗಿ ಮಾಡಿಕೊಂಡಿದ್ದ ರಿಂದ ಅದು 
ಸ ಮಹತ ೈವನ್ನು ಕಳೆದುಕೊಂಡು ಅವನತಿ ಹೊಂದಶೊಡಗಿತು. 

p- ಶ್ರೀಕಿಗಪಟ್ಟಿಣ ಅವನತಿ ಹೊಂದಿದ್ದ ರೂ ಅಲ್ಲಿಯ ಐತಿಹಾಸಿಕ ಸ್ಮಾರಕ 

1 'ಗಳಾಗಿರುವ ಕೋಟೆ" ದೇವಾಲಯಗಳು, ಮಸೀದಿ, ಡಂಜನ್ನುಗಳು, ಅರಮನೆ ಮದ್ದು 
ಗುಂಡಿನ ಉಗ್ರಾಣಗಳು ಅದರ ಗತವೈ ಭವದ ಬಗ್ಗೆ ಸದಾ ಬೆಳಕು ಚೆಲ್ಲುಕ್ತಿವೆ. 


(ಕ 


* 


ಅಡಿಟಿಪ್ಪಣಿಗಳು 


ತಿರುಮಲಾರ್ಯ-. ಚಿಕ್ಕ ದೇವರಾಜ ವಂಶಾವಳಿ, ಪು 


2. ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯಂ, 
ಅಧ್ಯಾಯ 6, ಪ 1-23, ನಾ ೫ ಪ116: 


3. ಫಾ! ಸಿನ್ನಾವಿಯ ವರದಿ ಜೆಸೂಟ್ಸ್‌ ಇನ್‌ ಮೈಸೂರ್‌, ಪು. 26. 
4 4. ಶ್ರೀ ಮನ್ಮಹಾರಾಜರ ವಂಶಾವಳಿ, ಪು. 112. 
3 5. ಗೋವಿಂದ ವೈದ್ಯ ಅಧ್ಯಾಯ 5, 1-50. 
6 
7 


sak 


,: ಎಂ, ಎ. ಆರ್‌.--1934, ನಂ, 39, ಪು. 162, 

. ಎ. ಕಾ. ಸಂಪುಟ-3, ಭಾಗ-1, ಶ್ರೀರಂಗಪಟ್ಟಣ-14. 

ಐ. ಎಂ. ಸಿ. ನಂ. 18-15-20, ಪ್ನು 55-56. 
ಮಲ್ಲಿಕಾರ್ಜುನ ಶ್ರೀರಂಗ ಮಹಾತ್ಮೆ, ಅಧ್ಯಾಯ. 9 ಪದ್ಯ-58, 
10. . ಗೋವಿಂದ ವೈದ್ಯ ಅಧ್ಯಾಯ 21, ಪದ್ಯ 89-92, 

11. ತಿರುಮಲಾರ್ಯ ಚಿಕ್ಕದೇವರಾಜ ವಂಶಾವಳಿ, ಪು 51072 
ಗೋವಿಂದ ವೈದ್ಯ ಅಧ್ಯಾಯ 2, ಪದ್ಯ-26, 96-97, 

13, ಚಿದಾನಂದ ಕವಿ--ಮುನಿವಂಶಾಭ್ಯುದಯಂ, ಪು. 16. 


$0: 


AN. 


CR Cy ಟು 


RE 


ಕ್ಮ 


A 
ತ 


ಗ 
ಡಿ 


(ಭಗಭದ್ರನ ಬೆಸನಗರ್‌ ಶಾಸನ)... '. 


ಚ ಸ 


ತೀನಿ ಅಮೃತಪದಾನಿ 
ಇಅಸು ಅನುರಿಶಾಸಿ 
ನೇಯಂತಿ ಸ್ವಗಂ- ಘ್‌ 
ದಮ ಚಾಗ ಅಸ್ರಮಾದ ಚು 


ಸ್ವರ್ಗ ವನ್ನೇರಲು ಮೂರು 
ಮೆಟ್ಟಿಲುಗಳಿವೆ 


ತ್ಕಾಗ 3 
ಕಿ pe SE 
ಜಾಗರೂಕತೆ ಇನ್‌ 


ಮಾನವ ಉನ್ಹತಸ್ಸಾ ನ 
$ ¥ 
ಕೈೇರಿದಂತೆಲ್ಲ ಅವನ | ಸ 
ಹಕ್ಕುಗಳು ಕಡಿಮೆ ನಜ 
ಯಾಗುತ್ತವೆ ಅವನ ಇ 
ಕರ್ತವ್ಯಗಳು ಅಧಿಕವಾ < 
ಗುತ್ತವೆ. | ಭ್‌ 


ಕ್ಟ 


ಡಾ. ಎಸ್‌. ರಾಢಾಕೃಷ್ಣನ್‌ 


p ಬಿ. ಆರ್‌. ಹಿರೇಮಠ 

ಎಸ್‌. ಪಿ. ಪಾಟೀಲ್‌ 
ಥೆ, ಫಿ. ವೀರಣ 
₹೨ 


ವ ಗೋವೆಯ ಕದಂಬ ಮೂರನೆಯ ಗೂವಲದೇವನ 
ಪ್ರಾಚೀನ ಶಾಸನ 


ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲ್ಲೂಕಿನ ಮುತ್ತಗಿ ಗ್ರಾಮದ ಕಲ್ಮೇಶ್ವರ 
ದೇವಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ನೆಲ ಅಗೆಯುವಾಗ ಎರಡು ಹೊಸ 
- ಶಿಲಾಶಾಸನಗಳು ಲಭಿಸಿದ್ದು, ಇವುಗಳಲ್ಲಿ ಒಂದು ಅತ್ಯಂತ ಸುಸ್ಥಿತಿಯಲ್ಲಿಯೂ 
ಇನ್ನೊಂದು ತ್ರುಓತ ಸ್ಥಿತಿಯಲ್ಲಿಯೂ ಇರುತ್ತವೆ. ಸುಸ್ಥಿತಿಯಲ್ಲಿರುವ ಶಾಸನವನ್ನು 
ಮಾತ್ರ ಇಲ್ಲಿ ಪರಿಚಯಿಸಲಾಗಿದೆ. | 
13-5-1987ರಂದು ಮುಂಜಾನೆ ಮುತ್ತಗಿ ಗ್ರಾಮ ತಲುಪಿದೆ. ನಾವು, ಈ 
ಎರಡೂ ಹೊಸ ಶಿಲಾಶಾಸನಗಳನ್ನು ಕಂಡುಹಿಡಿದು, ಅವುಗಳ ಪಡಿಯಚ್ಚು ತೆಗೆದು 
ಕೊಂಡೆವು. ಸುಸ್ಥಿತಿಯಲ್ಲಿರುವ ಶಾಸನವನ್ನು ಅಲ್ಲಿಯೇ ಓದಿ ಶಾಸನಪಠ್ಯ ಸಿದ್ಧಪಡಿಸಿ 
ಕೊಂಡೆವು. ಅಮೇಲೆ ಪಡಿಯಚ್ಛಿನ ಸಹಾಯದಿಂದ ಶಾಸನ ಪಾಠವನ್ನು ಅಂತಿಮವಾಗಿ 
ತಯಾರಿಸಿದವು. ಈ ಶಾಸನದಲ್ಲಿ ಒಟ್ಟು 37 ಸಾಲುಗಳಿರುತ್ತವೆ. ಶಾಸನದ ಅಕ್ಷರಗಳು 
ಅಂದವಾಗಿದ್ದು, ಸುಸ್ಪಷ್ಟವಾಗಿರುತ್ತವೆ. ಕೆಲವು ಸಾಲುಗಳ ಆರಂಭ, ಅಂತ್ಯಗಳಲ್ಲಿ 
ಆಲಂಕಾರಿಕ ವರ್ತುಳ ವಿನ್ಯಾಸಗಳಿರುತ್ತವೆ. ಒಂದೆರಡು ಕಡೆ ಮಾತ್ರ ಶಾಸನ ತ್ರುಟತ 
ವಾಗಿದೆ. ಶಾಸನದ ಲಿಪಿ ಮತ್ತು ಭಾಷೆ ಕನ್ನ ವಾಗಿರುತ್ತದೆ. 
ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನ ಆಳ್ವಿಕೆಯ 
ಕಾಲದಲ್ಲಿ ಪ್ರಸ್ತುತ ಶ್ರಾಸನ ಹುಟ್ಟಿ ಕೊಂಡಿದೆ. ಆರನೆಯ ವಿಕ್ರಮಾದಿತ್ಯನ ಮಹಾ 
ಮಂಡಳೇಶ್ವರರಲ್ಲಿ ಅಗ್ರಗಣ್ಯರಾದವರು, ಗೋವೆಯ ಕದಂಬರು. ಈ ಗೋವೆಯ 
ಕದಂಬ ಮೂರನೆಯ ಗೂವಲದೇವ ಆರನೆಯ ವಿಕ್ರಮಾದಿತ್ಯನ ಮಹಾಮಂಡಳೇಶ್ವರ 
ನಾಗಿದ್ದನು. ಹೀಗೆ ಆರನೆಯ ವಿಕ್ರಮಾದಿತ್ಯ ಚಕ್ರವರ್ಕಿಯಾಗಿಯೂ ಗೋವೆಯ 
ಕದಂಬ ಮೂರನೆಯ ಗೂವಲದೇವ ಮಹಾಮಂಡಳೇಶ್ವರನಾಗಿಯೂ ಆಳುತ್ತಿದ್ದ 


3 ಮಾನವಿಕ ಕರ್ಣಾಟಕ " Ka 
11 ' 
ಕಾಲದಲ್ಲಿ ಸಿಂಗಗಾವುಂಡ ಹಾಗೂ ಚಾವುಂಡ (ಚವುಂಡ) ಗಾವುಂಡರು ಮುತ್ತಗಿ 
ಗ್ರಾಮದಲ್ಲಿ ಕಲಿಜೀವ ದೇವಾಲಯ ಕಟ್ಟಿಸಿ ಈ ದೇವಾಲಯದ ಅಂಗಭೋಗ-- ' 
ಚೈತ್ರ — ಸವಿಕ್ರಪರ್ವ ಸ ಜೀರ್ಣೋದ್ಧಾರಗಳಿಗಾಗಿ, ಮಲ್ಲೆ ದೇವರ ಪೂಜಾರಿಯ 4 
ಆಹಾರ (ಗ್ರಾಸ) ಬಟ್ಟಿ (ಕಪ್ರಡ) ಗಳಿಗಾಗಿ ಹಾಗೂ ದೇವರ ನೈವೇದ್ಯ ಕ 
ತಯಾರಿಸುವ ಗೊರವಕಬ್ಬೆಯ ಆಹಾರ (= ಕೂಳು) ಬಟ್ಟಿ ಗಳಿಗಾಗಿ ತಟ್ಟಿಯ ' 
ಕೆರೆಯ ಕೆಳಗಿನ ಗದ್ದೆಯನ್ನೂ ಗೋವಿಂದ ಷಣಂಗಿ ಮಾಡುವ ಹಕ್ಕಲು ಭೂಮಿ ಕ 
ಯನ್ನೂ ಮುದ್ರಾಪಣ, ಬೀದಿವಣ ತೆರಿಗೆಗಳನ್ನೂ ದಾನವಾಗಿ ನೀಡಿದುದು ಈ ಶಾಸನದ ತ 
ಪ್ರಮುಖ ವಿಷಯ, ಇದಲ್ಲದೆ ಉಗುರಮೂನೂರ್ವರು (ವೀಳ್ಯದೆಲೆ ಕೊಯ್ಯುವವರು) 2 
ಈ ದೇವಾಲಯದ ನಂದಾದೀವಿಗೆಗಾಗಿ ಎಣ್ಣೆಯನ್ನೂ ಹಣ (ದರ್ಶನ) ವನ್ನೂ [ 
ದಾನವಾಗಿ ಕೊಟ್ಟಿದ್ದಾರೆ. ಹೀಗೆ ಈ ಶಾಸನದಲ್ಲಿ ಎರಡು ದತ್ತಿ ಗಳಿರುತ್ತವೆ. + 
ಸಾಲು 21-22ರಲ್ಲಿ ಬರುವ “ ಚಾಳುಕ್ಯ ವಿಕ್ರಮಾಂಕನ ಕಾಳಂ ಶಶಿಸಂಖ್ಯೆ ] 
ವರ್ತಿಸಲ್ಲೆ ನಳಾಬ್ಬಕ್ಕಾಳಂಬಮೆಫಿಪ್ಪೊಳ್ಳಂ ಪಾಳಿಸುವಾಶ ಶ್ರಯುಜ ಮಾಸದೊಳ್‌ H 
ಪುಣ್ಣಮೆಯೊಳ್‌ ಹಿಮಕರವಾರದೊಳತ್ಯುತ್ತಮ ವ್ಯತೀಪಾತ ಸಂಕ್ರಮಣಮೆಂ 
ಬಿವರೊಳ್‌ ಸಮುಚಿತ ಸೋಮಗ್ರಹೆಣಂ ಸಮನಿಸೆ” ಎಂಬ ಮಿತಿಯು ಕ್ರಿ.ಶ.1077 ' 
ಅಕ್ಟೋಬರ್‌ 4 ಬುಧವಾರಕ್ಕೆ ಸಮಾನವಾಗಿರುತ್ತದೆ. ಇಲ್ಲಿ ವಾರದ ಉಲ್ಲೇಖ | 
ತಪ್ಪಾಗಿ ನಮೂದಿತವಾಗಿದೆ. ಅಂದು ಇದ್ದುದು ಸೋಮವಾರವಲ್ಲ ಬುಧವಾರ. 
ಕಲಘಟಗಿ ತಾಲ್ಲೂಕಿನ ಮುತ್ತಗಿ ಪ್ರದೇಶ ಕಲ್ಯಾಣ ಚಾಲುಕ್ಯ ಹಾಗೂ 
ಗೋವೆಯ ಕದಂಬರ ಆಡಳಿತಕ್ಕೆ ಒಳಪಟ್ಟಿದ್ದಿತು. ಈ ಅರಸರ ಕಾಲದ ರಾಜಕೀಯ ' 
ಆಡಳಿತ ವಿಭಾಗಗಳಲ್ಲಿ ಮಾರಜವಾಡಿಯೂ ಒಂದು, ಈ ಮಾರಜವಾಡಿಯಲ್ಲಿ 
ಹುಲ್ಲಂಬಿ-70 ಒಂದು ರಾಜಕೀಯ ಉಪ ವಿಭಾಗ. ಹುಲ್ಲಂಬಿ-70ರಲ್ಲಿ ಪ್ರಸ್ತುತ 
ಮುತ್ತಗಿ ಗ್ರಾಮ ಸಮಾವೇಶವಾಗಿದ್ದಿ ಶು. 
ಸಿಂಗಗಾವುಂಡ ಹಾಗೂ ಚಾವುಂಡ ಗಾವುಂಡರು ಮುತ್ತಗಿ ಗ್ರಾಮದ ಗಾವುಂಡ 
ಮನೆತನದವರು, ಬಹುಶಃ ಸ್ಥಳೀಯ ಆಡಳಿತಾಧಿಕಾರಿಗಳು, ಈ ಸಿಂಗಗಾಪುಂಡನಿಗೆ 
ಬರ್ಮಗಾವುಂಡನೂ, ಚಾವುಂಡ ಗಾವುಂಡನಿಗೆ ಚಟ್ಟ ಗಾವುಂಡನೂ ಎಂಬ ಮಕ್ಕಳಿದ್ದರು. 
ಶಾಸನದ ಆರಂಭದಲ್ಲಿ “ ನಮಸ್ತುಂಗ ಶಿರಶ್ಚುಂಬಿ ಚನ್ನ ಚಾಮರ ಚಾರವೇ। 1 
ತ್ರೈಳೋಕ್ಯನಗರಾರಂಭ ಮೂಳಸ್ತಂಭಾಯ ಸ(ಶ)ಂಭವೇ” ಎಂಬ ಶಿವಸ್ತುತಿಯೂ 
“ ಜಯತ್ಯಾನಿಷ್ಕತಂ ವಿಷ್ಣೊ ೇರ್ವ್ವರಾಹಂ ಕ್ಷೋಭಿತಾರ್ಣ್ನವಂ । ದಕ್ಷಿಣೋನ್ನತ 
ದಂಷ್ಟ್ರಾಗ್ರ ವಿಶ್ರಾನ್ಸ ಭುವನಂ ವಪುಃ” ಎಂಬ ವಿಷ್ಣು ಸ್ತುತಿಯೂ ಇದ್ದು, ಇವು 
ಅಂದಿನ ಕಾಲದ ಆ ಗ್ರಾಮದ ತೈವ-ವೈಷ್ಣ್ಣವ ಧರ್ಮಗಳ ಸಾಮರಸ್ಯವನ್ನು ಸೂಚಿಸು 
ವಂತಿವೆ.* ಮುತ್ತಗಿ ಗ್ರಾಮದಲ್ಲಿ ಶೈವ, ವೈಷ್ಣವ ಧರ್ಮಗಳಲ್ಲದೆ ಜೈನ ಧರ್ಮವೂ 


* ಈ ಗ್ರಾಮದ ರಾಮಲಿಂಗೇಶ್ವರ ದೇವಾಲಯದಲ್ಲಿರುವ ಶಾಸನದ ಆರಂಭದಲ್ಲಿಯೂ 
ಶಿವ-ವಿಷ್ಣು ಸ್ತುತಿಗಳಿರುತ್ತವೆ. 


; 
ಕ 
| 


ಕ ತೆ 3 Ww ಸ 4 
ತ ಕಟ್‌ Ny W mo Rc NN ಸ iy 
MANE ಸಬು ಗಟ ತ್‌ ಕ ತ y 


೫ 
ಕ 
ky 
ನ 
ಳೆ 


ಮೂರನೆಯ ಗೂವಲದೇವನ ಪ್ರಾಚೀನ ಶಾಸನ ೪೩ 
3 


ಇದ್ದುದಕ್ಕೆ ಈ ಹಿಂದೆ ಇಲ್ಲಿ ದೊರೆತಿರುವ ನೇಮಿನಾಥ, ಪಾರ್ಶ್ವನಾಥ ತೀರ್ಥಂಕರರ 
ವಿಗ್ರಹಗಳೂ ಈ ವಿಗ್ರಹಗಳ ಪಾದ ಪೀಠದ ಮೇಲಿರುವ ಶಾಸನಗಳೂ ಆಧಾರ 
ವನ್ನೊದಗಿಸುತ್ತವೆ. ಹೀಗೆ ಪ್ರಾಚೀನ ಕಾಲದಲ್ಲಿ ಮುತ್ತಗಿ ಗ್ರಾಮ ಶೈವ, ವೈಷ್ಣವ 
ಹಾಗೂ ಜೈನ ಧರ್ಮಗಳ ಸಂಗಮ ಸ್ಥಾ ನವೆನಿಸಿದ್ದಿ ತು. ಇಲ್ಲಿ ಧರ್ಮ ಸಾಮರಸ್ಯ 
ದೊಂದಿಗೆ ಧರ್ಮ ಸಂಘರ್ಷವೂ ನಡೆದಿರುವ ಸಾಧ್ಯತೆಯಿದೆ, ಶಾಸನಾರಂಭದ ಶಿವ, 
ವಿಷ್ಣು ಸ್ತುತಿಗಳು ಧರ್ಮ ಸಾಮರಸ್ಯವನ್ನು ಸಾರಿದರೆ ನೇಮಿನಾಥ-ಪಾರ್ಶ್ವನಾಥ 
ತೀರ್ಥಂಕರರ ವಿಗ್ರಹ, ಜಿನಾಲಯದ ಭಗ್ನಾ ವಶೇಷಗಳೂ ಶಿವಲಿಂಗ, ಶಿವ ದೇವಾಲಯ 
ಗಳ ಭಗ್ನಾವಶೇಷಗಳೂ ಜೈನ-ಶೈವ ಧರ್ಮಗಳ ಸಂಘರ್ಷವನ್ನು ಸೂಚಿಸುತ್ತಿವೆ. 

ಹೀಗೆ ಪ್ರಾಚೀನ ಮುತ್ತಗಿ ಗ್ರಾಮದಲ್ಲಿ ಕಲಿದೇವಸ್ವಾಮಿ, ಮಲ್ಲಿದೇವ, 
ಸೋಮನಾಥ, ಸುಳ್ಳೇಶ್ವರ ಶಿವಾಲಯಗಳೂ ಪಾರ್ಶ್ವನಾಥ ಮತ್ತು ನೇಮಿನಾಥರ 
ಜಿನಾಲಯಗಳೂ ಇದ್ದುದು ಇಲ್ಲಿಯ ಶಾಸನಗಳಿಂದ ಗೊತ್ತಾಗುತ್ತದೆ. ಆದರೆ ಇಂದಿನ 
ಮುತ್ತಗಿಯಲ್ಲಿ ಇವುಗಳ ಅವಶೇಷಗಳು ಮಾತ್ರ ಕಂಡುಬರುತ್ತವೆ. 

ಶೈವ ದೇವಾಲಯದ ಸ್ಥಾನಾಚಾರ್ಯನನ್ನು ಈ ಶಾಸನದಲ್ಲಿ " ಮಠಪಂ' 
ಎಂದು ಕರೆಯಲಾಗಿದೆ. ಈ " ಮಠಪರು' ಗುಣಶೀಲರಾಗಿರಬೇಕೆಂಬ ಕಡ್ಡಾಯ 
ನಿಯಮವಿದ್ದಿತು. ಒಂದು ವೇಳೆ " ಮಠಪರು ' ಗುಣಶೀಲರಾಗಿರದಿದ್ದರೆ, ಅರಸು 


- ಇಲ್ಲವೆ ಗೌಡರು ಇಂಥವರನ್ನು ದೇವಾಲಯದಿಂದ ಹೊರಹಾಕುತ್ತಿದ್ದರೆಂಬ ಮಹತ ದ 


ಅಂಶವನ್ನು ಈ ಶಾಸನ ತಿಳಿಸುತ್ತದೆ. ಅಂದಿನ ಸಮಾಜದ ಧಾರ್ಮಿಕ ಕ್ಲೇತ್ರದಲ್ಲಿ 
ಚಾರಿತ್ರ್ಯ -ನೀತಿಗಳಿಗಿದ್ದ ಪೂಜ್ಯತೆ ಹಾಗೂ ಪುರಸ್ಕಾರಗಳನ್ನು ಇದು ಎತ್ತಿ 
ತೋರಿಸುತ್ತದೆ. ಇವುಗಳ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಆಡಳಿತಗಾರರು 
ವಹಿಸುತ್ತಿದ್ದ ತೀವ್ರ ಕಾಳಜಿಯನ್ನೂ ನಾವಿಲ್ಲಿ ಕಾಣುತ್ತೇವೆ. 
ಚೀನ ಕರ್ನಾಟಕದ ಮೌಲ್ಯಗಳಲ್ಲಿ ದಾನವೂ ಒಂದು. ಸಿಂಗಗಾವುಂಡ, 
ಚಾವುಂಡ ಗಾವುಂಡರು ಹಾಗೂ ಇವರ ಮಕ್ಕಳು ದಾನ ಮೌಲ್ಯವನ್ನು ಬದುಕಿದ 
ಧೀಮಂತ ವ್ಯಕ್ತಿ ಗಳಾಗಿದ್ದಾರೆ. ಸಂಗಗಾನುಂಡನ ವಿವಿಧ ಗುಣಗಳನ್ನು 
ದಯೆಯೊಳ್‌ ಧರ್ಮದೊಳೊಳ್ಬಿನೊಳ್ಚಿನಯದೊಳ್ವಾ ತುಯಣ್ಯದೊಳ್‌ ಧೈರ್ಯದೊಳ್‌ 
ನಯದೊಳ್ಳಿಕ್ರಮದೊಳ್ಳಭುತ್ವಗುಣದೊಳ್ಳತ್ಯೋಕ್ತಿಯೊಳ್ತಾನಶ 
ಕ್ರಿಯೊಳೀತಂ ಮಿಗಿಲೆನ್ಹು ಬಣ್ಣಿಪುದು ಲೋಕಂ ತಾರನಿಹಾರಹಾ 
ರಯಶಸ್ಸಂಗನನೂರ್ಜ್ಛಿತೋಜ್ಜಳೆ ಗುಣಪ್ರೋತ್ತುಂಗನಂ ಸಿಂಗನಂ ॥ 


ಎಂದು ಈ ಶಾಸನ ಕ್ರೀರ್ತಿಸುತ್ತದೆ. ಈಶನ ಮಗ: ಬರ್ಮಗಾವುಂಡನು ವಿನಯ 


ನಿಧಿಯೂ ಸತ್ಯ ವಾಕ್ಯನೂ ಮನೋಮಾರ್ಗನೂ ಶೌರ್ಯಶಾಲಿಯೂ ಆಗಿದ್ದನು. 


ವಿನಯ, ಸರಹಿತ, ಧರ್ಮ ಮತ್ತು ಶೌಚ ಗುಣಗಳು ಚಾವುಂಡ ಗಾವುಂಡನಲ್ಲಿ 
ನೆಲೆನಿಂತಿದ್ದವು. ಈತನ ಮಗ ಚಟ್ಟ ಗಾವುಂಡನು ಏಕವಾಕ್ಯನೂ ಶೌರ್ಯ ನಿಧಿಯೂ 
ಕಾರ್ಯಬ್ಯಹೆಸ್ಪ್ರತಿಯೂ ಆಗಿದ್ದನು. ಹೀಗೆ ಮುತ್ತಗಿಯ ಈ ಗಾವುಂಡ ಮನೆತನ 


೪೪ ಮಾನವಿಕ ಕರ್ಣಾಟಕ 


ದಾನಮಾಲ್ಯಕ್ಕೆ ಹೆಸರಾಗಿದ್ದಿತು. ಇದಲ್ಲದೆ ಮುತ್ತಗಿಯ ಗೋವಗಾವುಂಡ ಮತ್ತು 
ಜೊಂತಗಾವುಂಡರ ಉಲ್ಲೇಖಗಳು ಇಲ್ಲಿಯ ಕ್ರಿ.ಶ. 1202-1223ರ ಶಾಸನ 
ಗಳಲ್ಲಿರುತ್ತವೆ. ® 

ದೇವಾಲಯಗಳಲ್ಲಿ ದೇವರನ್ನು ಪೂಜಿಸುವವರನ್ನು " ಪೂಜಾರಿ 'ಯೆಂದೂ : 
ದೇವಾಲಯದ ಮುಖ್ಯಸ್ಥ ನಾದ ತ್ಯಾ ಕಸಾ " ಮಠಪ ನೆಂದೂ ಕರಿಯ 
ಲಾಗಿದೆ. ಇದರಿಂದ " ಪೂಜಾರಿ ಹಾಗೂ " ಸ್ಥಾನಾಚಾರ್ಯ ' ಇಬ್ಬರೂ ಬೇಕೆ ' 
ಬೇರೆಯೆಂಬ ಸ್ಪಷ್ಟವಾದ ವಿವರಗಳನ್ನು ಈ ಶಾಸನ ನಮಗೆ ನೀಡುತ್ತದೆ. 


ಈ ಶಾಸನದ ಕವಿಯ ಹೆಸರು ಜಯದೇವ. ತನ್ನ ಪ ಭಟ ಕಾವ ವನ್ನು 

ಶ್ರವ್ಯ ೦ ನವ್ಯ ೦ ಮನೋಹರಂ” ಎಂದು ಈತ ಕರೆದಿದ್ದಾನೆ ನೆ ತ ಕವಿ 
ಚಿ: "ವ ಸಂಸ್ಕೃತ, ಕನ್ನಡ ಈ ಉಭಯ ಭಾಷೆಗಳಲ್ಲಿಯೂ Plea ನೆ. 
ಕಂದ ವೃತ್ತ--ಗದ್ಯಶ್ಲೋಕಗಳಿಂದ ಕೂಡಿದ ಪ್ರಸ್ತುತ ಶಾಸನ ಪುಟ್ಟ ಚಂಪೂ 
ಕಾವ್ಯ ದೇತಿದೆ. ಶಾಸನಕ್ಕೆ ಸಾಹಿತ್ಯ ವನ್ನೊದಗಿಸಿದ ಈ ಜಯದೇವನೇ ಈ ಸತ್‌ 
Lissa ಸಾಧ್ಯತೆಯನ್ನು ಕ್ಮ ಏತಚ್ಛಾಶನ ಲಿಖಿತಂ ” ಎಂಬ ವಾಕ್ಯ ತಿಳಿಸು 
ವಂತಿದೆ. ಕಲ್ಲೋಜ ಈ ಶಾಸನದ ಕೊನ" ಈ ರೀತಿಯಾಗಿ ಕವಿ-ಲಿಪಿಕಾರ- 
ರೂವಾರಿಗಳ ಹೆಸರುಗಳನ್ನು ವಿವರವಾಗಿ ಹೇಳುವ ವಿರಳ ಶಾಸನಗಳಲ್ಲಿ ಇದೂ 
ಒಂದಾಗಿದೆ, 

ಮುದ್ರಾವಣ (ಟಿಂಕಶಾಲೆಯ ಮೇಲಿನ ತೆರಿಗೆ), ಬೀದಿವಣ (ಸಾರಿಗೆ ತೆರಿಗೆ) 
ಹಾಗೂ ದರ್ಶ ಧಟೆಂಬ ತೆರಿಗೆ ನಿಶೇಷಣಗಳ ಉಲ್ಲೇಖ ಇಲ್ಲಿದೆ. ಇದಲ್ಲದೆ ತಟ್ಟಿಯಕೆಕೆ* 
(ಮುತ್ತಗಿಯ ಒಂದು ಕೆರೆ), ನೀರುಸಾಗರ. (ಊರಿನ ಹೆಸರು), ಮೂಡಗೇರಿ 
(ಮುತ್ತಗಿಯ ಒಂದು ಕೇರಿ) ಹಾಗೂ ಉಗುರಮೂನೂರ್ವರು (ವೀಳ್ಯ ದೆಲೆ ಕೊಯ್ಯು 
ವವರು) ಮೊದ ಲಾದವುಗಳ ಉಲ್ಲೇಖ ಈ ಶಾಸನದಲ್ಲಿದೆ. ಜೊತೆಗೆ ಇಲ್ಲಿ ಬರುವ 
“ದ್ವಿಜೋತ್ತಮ ನಾಗದಾಸಿಮಯ್ಯ ” ಪದವನ್ನು ಅವಶ್ಯ ಗಮನಿಸಬೇಕು. ಬಸವ 
ಪೂರ್ವಯುಗದಲ್ಲಿಯೇ ಈ ಪದ ಪ ಪ್ರ ಯೋಗವಾಗಿರುವುದನ್ನು ಲಕ್ಷಿಸಬೇಕು. ಮುತ್ತಗೆ 
ಗ್ರಾಮದ ಪ್ರಾಚೀನರೂಪ " ಮುರ್ತ್ತ್ವಗೆ 'ಯೆಂಬುದು ಗೊತ್ತಾಗುತ್ತದೆ. 


ಕಲಘಟಗಿ ತಾಲ್ಲೂಕಿನಲ್ಲಿ ಗೋವೆಯ ಕದಂಬರಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ 
ಒಟ್ಟು 37 ಶಾಸನಗಳು ದೊರೆತಿವೆ... ಈ ಶಾಸನಗಳು ಚಟ್ಟ ಯದೇವ 11 (1150, : 
ಕಂದಲಿ), ಜಯಕೇಶಿ] (1062 ಶೇಡಂಬಿ, 1062 ಶೇಡಂಬಿ. 1065 ಸಂಗಮೇಶ್ವರ, 
1065 ರ ಸ್ವರ), ಗೂವಲದೇವ 1] (1120 ತಂಬೂರ), ಗೂವಲದೇವ 111 
(1079 ಮುಕ್ಕ , 1079 ಸಂಗಮೇಶ್ವ ರ, 1082 ಸಂಗಮೇಶ್ವರ, 1103 ಮಲಕನ 
ಕೊಪ್ಪ), Kk I] (1 125 ಮಾವಳ್ಳಿ 1125 ತಂಬೂರ್ಕ 1130-31 


* ಈಗ "ಪು 


aM ಧರಾ Gin ಉಗ ಹಿ 


we eA ue OGY. cindy 


ಟ್ವಿಯಕೆರೆ 'ಯೆಂದು ಕರೆಯುತ್ತಾರೆ. ಈ ಕೆರೆ ಸಂಪೂರ್ಣ ಮುಚ್ಚಿ ಹೋಗಿದೆ. : 


ಇ 


ಗ್‌ Ms 


iN 


ಮೂರನೆಯ ಗೂವಲದೇವನ ಪ್ರಾಚೀನ ಶಾಸನ ೪೫ 


ನ ಹುಣಸೀಕಟ್ಟೆ, 1136 ವಿಶ್ರಿಕೋಟ, 1138 ಜಿನ್ನೂರ), ಪೆರ್ಮಾಡಿದೇವ (1142 
 ಹುಣಸೀಕಟ್ಟಿ, 1147-48 ಬೊಮನ್ಮಿಗಟ್ಟಿ, 1158 ಮಡಕಿ ಹೊನ್ನಳ್ಳಿ, 1158 
. ಮಿಶ್ರಿಕೋಟಿ, 1159 ಸಿದ್ಧನಹಳ್ಳಿ, 1162 ಹಾಳಸೀಗೀಟ್ಟಿ, 1169 ಶೇಡಂಬಿ 

1168 ಸೋಮನಕೊಸ್ಸ, 1170-71 ಹರಸಂಬಿ, 117] ಕಾಮಧೇನು, 1174 


ಡಿಂಬವಳ್ಳಿ, 1174 ಮುತ್ತಗಿ), ಜಯಕೆಶಿ 111 (1171 ಉಗ್ನಿಕೇರಿ, 1171 
ಉಗ್ನಿಕೇರಿ, 1171 ಉಗ್ನಿಕೇರಿ, 1171 ಉಗ್ನಿಕೇರಿ, 1192 ಮುತ್ತಗಿ, 1199- 


' 1200 ಮುತ್ತಗಿ, 1201 ತಂಬೂರ, 1202 ಮುತ್ತಗಿ, 1202 ಗಳಿಗಿ, 1223 


ಮುತ್ತಗಿ), ಚಟ್ಟಯಜೇವ 111 (1250 ಭಟ್ಟಿ ಕೊಪ್ಪ)ರಿಗೆ ಸಂಬಂಧಿಸಿದವುಗಳಾಗಿರು 


ತವೆ. 


ಗೋವೆಯ ಕದಂಬ ಮೂರನೆಯ ಗೂವಲದೇವನನ್ನು ಕುರಿತು ಇಲ್ಲಿಯವರೆಗೆ 
ಒಟ್ಟು 20 ಶಾಸನಗಳು ಲಭಿಸಿರುತ್ತವೆ. ಇವುಗಳಲ್ಲಿ ನಾಲ್ಕು ಶಾಸನಗಳು ಮಾತ್ರ 
ಈ ಶಾಲ್ಲೂಕಿನಲ್ಲಿದ್ದು, ಇವು ಕ್ರಿ.ಶ.1079 ರಿಂದ 1103ರ ವರೆಗಿನ ಕಾಲದವು 
ಗಳಾಗಿರುತ್ತವೆ 

ಮುತ್ತಗಿಯಲ್ಲಿ ಈಗಾಗಲೇ ನಾಲ್ಕು ಶಾಸನಗಳಿದ್ದು, ಇವೆಲ್ಲ ಗೋವೆಯ 
ಕದಂಬ ಮೂರನೆಯ ಜಯಕೇಶಿ ಮತ್ತು ಪೆರ್ಮಾಡಿದೇವರಿಗೆ ಸಂಬಂಧಿಸಿದ ವುಗಿಳಾಗಿರು 


` ತ್ರವೆ. ಈ ನಾಲ್ಕೂ ಶಾಸನಗಳು ಕ್ರಿ.ಶ. 1174 ರಿಂದ 1223ರ ವರೆಗಿನ ಅವಧಿಯಲ್ಲಿ 


ಹುಟ್ಟಿ ಕೊಂಡಿರುತ್ತವೆ. 

ಮುತ್ತಗಿಯಲ್ಲಿ ದೊರೆತ ಪ್ರಸ್ತುತ ಶಾಸನ, ಈ ಗ್ರಾಮದ ಅತ್ಯಂತ ಪ್ರಾಚೀನ: 
ಶಾಸನವೂ ಮೂರನೆಯ ಗೂವಲದೇವನ ಪ್ರಪ್ರಥಮ ಶಾಸನವೂ ಆಗಿದೆ. ಇದಲ್ಲದೆ 
ಕಲಘಟಗಿ ತಾಲ್ಲೂಕಿನಲ್ಲಿಯೇ ಇದು ಮೂರನೆಯ ಗೂವಲದೇವನ ಅತ್ಯಂತ ಪ್ರಾಚೀನ 
ಶಮ ಶಾಸನನವಾಗಿರುತ್ತದೆ. ಹೊಸದಾಗಿ ಲಭಿಸಿದ ಈ ಎರಡು ಶಾಸನಗಳ ಮೂಲಕ 
ಕಲಘಟಗಿ ತ:ಲ್ಲೂಕಿನ ಗೋವೆಯ ಕದಂಬರ ಶಾಸನ ಸಂಖ್ಯೆ 37 ರಿಂದ 39ಕ್ಕೆ 
ಏರುತ್ತದೆ, ಮುತ್ತಗಿ ಗ್ರಾಮದ ಶಾಸನ ಸಂಖೈ ನಾಲ್ಕರಿಂದ ಆರಕ್ಕೆ ವರ್ಧಿಸುತ್ತದೆ. 

ಡಾ. ಆರ್‌. ಎನ್‌, ಗುರವ ಅವರು The Kadmbas of Goa and 
Their Inscriptions '' ಎಂಬ ತಮ್ಮ ಮಹಾಪ್ರಬಂಧದಲ್ಲಿ (ಅಪ್ರಕಟಿತ, ಪುಟ 
108, ಕ. ವಿ. ವಿ, ಧಾರವಾಡ) ಕ್ರಿ.ಶ. 1079ರ ಮುಕ್ಕಲ್ಲ (ಕಲಘಟಗಿ ತಾಲ್ಲೂಕು) 
ಶಾಸನವೇ ಗೋವೆಯ ಕದಂಬ ಮೂರನೆಯ ಗೂವಲದೇವನ ಅತಿ ಪ್ರಾಚೀನ ಶಾಸನ 
ವೆಂದು ಹೇಳುತ್ತ, ಕ್ರಿಶ 1078ರಲ್ಲಿ ಈತ ಸಿಂಹಾಸನವನ್ನೇರಿದನೆಂಬ ನಿರ್ಣಯ 
ತಾಳಿದ್ದಾರೆ. ಆದರೆ ಮೂರನೆಯ ಗೂವಲದೇವನ ಮುತ್ತಗಿಯ ಈ ಹೊಸ ಶಾಸನದ 
ಕಾಲ ಕ್ರಿ. ಶ. 1077 ಆಗಿರುವುದರಿಂದ ಮುತ್ತಗಿಯ ಈ ಶಾಸನವೇ ಮೂರನೆಯ 
ಗೂವಲದೇವನ ಅತ್ಯಂತ ಪ್ರಾಚೀನ ಶಾಸನವೆನಿಸಿಕೊಳ್ಳುತ್ತದೆ. ಕ್ರಿ.ಶ, 
1076 ಈತನ ಆಳ್ವಿಕೆಯ ಆರಂಭಕಾಲವಾಗುತ್ತದೆ. ಇದು ಕಲ್ಯಾಣ ಚಾಲುಕ್ಯ 


೪೬ ಸ - ಮಾನವಿಕ ಕರ್ಣಾಟಕ 


ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನ ಆಳಿಕೆಯ ಆರಂಭಕಾಲವೂ ಆಗಿದೆ. ಹೀಗೆ. 
ಚಕ ವರ್ತಿ ಆರನೆಯ ವಿಕ್ರಮಾದಿತ್ಯ, ಈತನ ಮಹಾಮಂಡಳೇಶ್ವರ ಗೋವೆಯ ' 
ಕದಂಬ ಮೂರನೆಯ ಗೂವಲದೇವರ ಆಳಿಕೆಯ ಆರಂಭಕಾಲ ಎರಡೂ ಒಂದೇ 
ಆಗಿರುವುದು ಒಂದು ಯೋಗಾಯೋಗ. 
ಈ ಶಾಸನದ ಸಂಶೋಧನೆಯ ಮೂಲಕ ಡಾ. ಆರ್‌, ಎನ್‌. ಗುರವ ಅವರ | 
ಮೇಲಿನ ನಿರ್ಣಯ ಈಗ ಬಿದ್ದುಹೋಗಿ, ಕ್ರಿ ಶ. 1077ರ ಮುತ್ತ ಗಿಯ ಈ ಹೊಸ | 
ಶಾಸನವೇ ಗೋವೆಯ ಹೆ ಮೂರನೆಯ ಗೂವಲದೇವನ ಆಳಿಕೆಯ ಮೊಟ 
ಮೊದಲನೆಯ ಶಾಸನವೆಂಬ, ಈತನ ಆಳಿಕೆಯ ಆರಂಭ ಕಾಲ ಕ್ರಿ. ಶ. 1076 ಎಂಬ 
ಹೊಸ ನಿರ್ಣಯಗಳು ಹೊರಬರುತ್ತವೆ. ಇದರಿಂದ ಮೂರನೆಯ ಗೋವಲದೇವನ ' 
ಶಾಸನ ಸಂಖ್ಯೆ ಈಗ 2] ಆಗುತ್ತದೆ. ಹೀಗೆ ಮುತ್ತಗಿಯ ಈ ಹೊಸ ಶಾಸನ 
ಅತ್ಯಂತ ಬೆಲೆಯುಳ್ಳದ್ದಾಗಿರುತ್ತದೆ. ಈ ಶಾಸನದ ಸಂಶೋಧನೆಯಿಂದ ಮೂರನೆಯ 
ಗೂವಲದೇವನ ಆಳಿಕೆಯ ಆರಂಭ ಕಾಲ ಕ್ರಿ.ಶ. 1076ರಷ್ಟು ಹಿಂದೆ ಹೋಗುತ್ತದೆ. 
ಕ್ರಿ.ಶ. 1125ರ ಮುಗದ (ಧಾರವಾಡ ತಾಲೂಕು) ಶಾಸನವೇ ಮೂರನೆಯ 
ಗೂವಲದೇವನ ಆಳಿಕೆಯ ಕೊನೆಯ ಶಾಸನವಾಗಿದೆ. ಹೀಗೆ ಈತನು ಕ್ರಿ. ಶ. 
107600ದ 1125ರ ವರೆಗೆ, ಆಂದರೆ 49 ವರ್ಷಗಳ ದೀರ್ಫಾವಧಿಯ ವರೆಗೆ ಕಲ್ಯಾಣ 
ಚಾಲುಕ್ಯದ ಮಹಾಮಂಡಳೇಶ್ವ ರನಾಗಿದ್ದನು. ಇದರಿಂದ ಆರನೆಯ ವಿಕ, ಕ,ಮಾದಿತ್ಯನ 
ಆಳಿಕೆಯ ಅಂತ್ಯದವರೆಗೂ ಈತ ಮಹಾಮಂಡಳೇಶ್ವ ರನಾಗಿಯೇ ಕಾರ್ಯ ನಿರ್ವಹಿ 
ಸಿದುದು ವ್ಯಕ್ತವಾಗುತ್ತದೆ. ಇದು ಇತ್ತೀಚಿನ ವರ್ಷಗಳಲ್ಲಿಯೇ ಅತ್ಯಂತ ಮಹತ್ವದ 
ಕೋಯ 
ಹೀಗೆ ಪ್ರಸ್ತುತ ಶಾಸನ ರಾಜಕೀಯ-ಧಾರ್ಮಿಕ ಹಾಗೂ ಸಾಹಿತ್ಯಿಕ ಸಂಗತಿ 
ಗಳನ್ನು ಕಳ ಅನೇಕ ಹೊಸ ವಿಷಯಗಳನ್ನು ಪ್ರಥಮ ಸಲ ತಿಳಿಸಿಕೊಡುತ್ತದೆ. 
ಇಂಥ 'ಮಹತ ವುಳ್ಳ ಆಪ್ರಕಹಓತವಾದ ಈ ಶಾಸನ ವ್ರ ಮೂಲಕ ಪ್ರಪ್ರಥಮ ಬಾರಿಗೆ 
ಇಲ್ಲಿ ಪ ಪ್ರಕಟನಾಗುತ್ತಿ ದೆ. ಈ ಶಾಸನದ ಪೂರ್ಣಪಾಠ ಹೀಗಿದೆ : 
1. ನಮಸ್ತುಂಗ ಶಿರಶುಂಬಿ ಚನ್ನ ಚಾಮರ ಚಾರವೇ [1*] ತ್ರೈ ಕೋಕ್ಯ 
| ನಗರಾರಂಭ ಮೂಳಸ್ತಂಭಾಯ ಸ ಸ(ಶ)ಂಭವೇ 1 
2. ಜಯತ್ಯಾವಿಷ್ಯ್ರತಂ ವಿಷ್ಲೋರ್ವ್ವರಾಹಂ ಕೋಭಿಶಾರ್ಣ್ಣವಂ [1*] 
ದಕ್ಷಿಣೋನ್ನ ತ್ರ ದೆಂಷ್ರಾಗ್ರ. ವಿಶ್ರಾನ್ತ ಭುವನಂ ವಪುಃ ॥ ಕನ್ನ ॥ 
ತಿ. ಭುವನವ: ನತೀಸಮಂ ವೀರವೃತ್ತಿಯಿಂ ನಿಜಭುಜಪ್ರ ತಾಸದಿನಾಳುತ್ತ 
ಗ ಹಿಮದಿನಾಸೇತುವರೂ ಚಾಳುಕ್ಯ. ವಿಕ್ರಮಾದಿತ್ಯನ ಪಂ ॥ 
4. ಸ್ವಸ್ತಿ [*] ಸಮಸ್ತ ಭುವನಾಶ ಶ್ರಯ ಶ್ರಿ:ಪೃಥ್ವಿ ವಲ್ಲಭ ಮಹಾ ರಾಜಾಧಿ 
ರಾಜ ಪರಮೇಶ್ವರ ಪರಮಭಟ್ಟಾರಕಂ ಸತ್ಯಾಶ್ರಯ ಕುಳತಿಳಕಂ 
ಚಾಳುಕ್ಯಾ- 


SS ಜಗ ಟ್‌ ಸಾರೂ ME ಕ ES EAN RAN A ಗ್‌ ಸ TA 


ನಯ ES, ಸ ಶಾಸನ ೪೭ 


ಭರಣಂ ಶ್ರೀಮತ್ರಿ ಭುವನಮಲ್ಲದೇವರ ವಿಜಯರಾಜ್ಯಮುತ್ತರೋತ್ತ 

ರಾಭಿವೃದ್ಧಿ ಪ್ರವರ್ದ್ವಮಾನಮಾ ಚನ್ನ್ವಾರ್ಕ್ಯ ತಾರಂಬರಂ ಸಲುತ್ತ 

ಕ್ಷ ಮಿರೆ | ಸವ ಧಿಗತ 

6. ಪಂಚಮಹಾಶಬ್ದ ಮಹಾಮಣ್ವೂ ಳೇಶ್ವರಂ | ಬನವಾಸೀ ಪುರವರಾಧೀಶ್ವರ! 

ನನೇಕ (ನನೇಕ) ಸಮರ ವಿಜಯೋಪಾರ್ಜ್ಜತ ವೀರಶ್ರೀನಿವಾಸ ದಕ್ಷಿಣ 

] ದೋರ್ದ್ವಣ್ಣಂ | ಪಾದಿ 

7. ಪರಶುರಾಮಂ | ನಿಶ್ಯಂಕರಾಮಂ। ಮಲೆಗೆ ಭೈರವಂ | ವೈರೀಭ 

ಕಣ್ಮೀರವಂ। ಸುಭಟ ಕನಕ ನಿಕಸೋಪಳ | ನುಭಯಬಳ ಗಣ್ಣ 

ಮುಖದರ್ಪ್ಸಣಂ | ಹಯವತ್ಸ-- 

ರಾಜ | ತ್ಯಾಗವಿನೋದಂ। ಕನ್ನೂಕ ಸ 

ಮಣ್ಣ ನಂ | ಪರವ ನಣ್ಮಳ ಖಃ ಣ್ಹವ ಪಾಣ್ಣುನ 

ಮಣ್ಣ ೪ಕ ಶಿಖಾವ: ಣಿ | 

9, ಕಾದಂಬ ಚೂಡಾಮಣೀತ್ಯ ಖಳ ರಾಜಾವಳೀ ಸಮಾಳಂಕೃತ ಶ್ರೀಮದ್ಗೂ 
ವಲದೇವನ್ನಿಜರಾಜಧಾನಿ ಗೋವಗೆಯೊಳ್‌ | ದುಷ್ಪ ನಿಗ್ರಹ | ವಹ 

10. ಷ್ಟ ಪ್ರಕಿಪಾಳನೆಯಿಂಸ:ಖಸಂಕಥಾ ವಿನೋದದಿಂ ರಾಜ್ಯ 0ಗೆಯು ತ್ತಮಿರೆ 
| ಕನ್ನ | ಸಾರಂ ವಿಚಾರಿಪಾಗಳ್‌ ನ ಸಮು ದೇಶಂ 
ಗಳೊ 

11. ಳಾ ಮಾರಜವಾಡಿಯೊಳನ್ರದೆ ಸಾರಂ ಪುಲ್ಲಂಬಿಯೆಟ್ಬ ತಾನಾಡೂರೊಳ್‌ | 
| ವೃತ್ತ || ನೆಗಳ್ತುದು ಪೆಂಸನಾವರಿಸಿ ಮುರ್ತ್ರಗೆ ತದ್ದಿಷಯಾನ್ಹರಾಳೆ 
ದೊಳ” 

12. ನೆಗಟ್ಟಿ _ರೆಗಣ್ಯ ಪುಣ್ಯ ಧನರಿಷ್ಟ ವಿಶಿಷ್ಟ ಸುಹೃಜ್ಜನ ಪ್ರಮಾದಿಗಳೆನಿಸಿರ್ದ್ದ 
ಸತ್ತನಿಧಿ ಸಿರಗ ಗವುಣ್ಣ ನುಮೊಬ್ಬು ನೊ ಛಾವಗಮೆಸೆದಿಸ್ಪ ೯ ಸತ ಪ್ರಭು 
ಕಕ್ಕೆ 

13. ವುಣ್ಣ ಗವುಣ್ಣ ನುಮೆಂಬ ದಾನಿಗಳ್‌ ॥* ದಯೆಯೊಳ್‌ ಧರ್ಮ್ಮದೊಳೊ 
ಳ್ಳಿ ನೊಳ್ವಿ ನಯ ದೊಳ್ಬಾ ತುರ್ಯ್ಯಜೊಳ" ಥೌ ತಯಣ್ಯದೊಳ್‌ನ ನಯದೊಳ್ವಿ 
3 ಮದೊಳ ಥ್ರ ಭುತ್ವ pe 

14. ಗೊಳ ಶೋಕಿ, ಯೊಳ್ಳಾ ನಶಕ್ತಿ ಯೊಳೀತಂ ಮಿಗಿಲೆನ್ನು ಬಣ್ಣಿಪುದು 
ಲೋಕಂ , ಶಾರಥಿಹಾರಹಾರಯಶಸ್ಸಂಗನನೂಜ್ಹೆ ೯ತೋಜ್ಯ ಳ ಗುಣ 
ಪ್ರೋತ್ತು (ಗನಂ ಸಿಂಗನಂ | 

15. ಕನ್ಹ || ವಿನಯನಿಧಿ ಸತ್ಯವಾಕ್ಯಂ ಮನೋಮಾರ್ಗ್ಗಂ ಶೌರ್ಯ್ಯಶಾಳಿನಿ 

ಶೀವಿದಂ ಪಂಪಿನ ಕ(ಖ್ರಣೆ ue ೯ ಗವುಣ್ಣಂ "ತನಯನೆನಲ್‌ ಸಿಂಗ 


ನನ್ಮನೂನರುಮೊಳರೆ ॥ 


ಕ ತ್‌ 


ಹಸ, ಕೇಳೀ ವಿದಗ್ಗ ಜನ 


ಸ 
ನಂ! ಭುಜಬಳಮಲ್ಲಂ! 


ಕ 3 
೨೦ 


ಎ 


೮ 


10. 


17. 


24. 


25. 


26. 


೫7; 


ಮಾನವಿಕ ಕರ್ಣಾಟಕ 


ಬರ್ಮ್ಮಗೆ ಮೊದಲಣ್ಣಿಂಗೆಡೆ ಧರ್ಮ್ಮಕ್ಕೆ ಅಿವಟ್ಟು ತೊಡವು ತನ್ನಗೆ ಗೆ 
ತಯ ೯0 ಶಾಂತಗುಣಕ್ಕೆ ತವಮ ನೆ ಪರಹಿತದ ತುತ್ತ ತುದಿ 
ಚಾವುಣ್ಣಂ | ಸ್ಥಿತಿ ಸಾರ 

ನೇಕವಾಕ್ಯಂ ವಿತತಯಶೋರಾಶಿ ಶೌಯಣ್ಯನಿಧಿ ಕಾರ್ಯ 


ಬೃಹಸ್ಪತಿ | 
ಚಟ್ಟಿಗವುಣ್ಣಂ ನ್ರಿಯಸುತನೆನೆ ಚಾವುಣ್ಣನೇಂ ಕೃತಾರ್ತ್ಯನೆ 


ಜಿ ನಜೊಳವರಿವಕೆಣೆಯೆಂಬೀ ನುಡಿ ನಡಿ: 
ನೆಮಲ್ಪಡೆ ಪೆಅತೆ ಇನ್ನು ಸಮಸ್ತಗುಣ ಸಮೃನ್ನರುಂ ವ್ಯತ್ಪನ್ನ ರು 
ಮೆನಿಸಿದ ಸಿಂಗಗಾವುಣ್ಣ ನುಂ ಚಾವುಣ್ಣ ಗಾವುಣ್ಣ ಸುವಿ ೯॥ ಕನ್ಹ || 


ಚಾಳುಕ್ಯ ವಿಕ್ರಮಾಂಕ ಕಾಳಂ ಶಶಿಸ ಸಂಖ್ಯೆ ವತಿ ರ್ರಿ ಸಲ್ಫೈ ನಳಾಬ ಿಕ್ಸಾಳಂ 
ಬನಮೆಸಿಪೊಳ ೦ ಪಾಳಿಸುವಾಸ್ವಯುಜಮಾಸದೊಳ್‌ ಪುಣ್ಣಮೆಯೊಳ್‌ 
ಹಿಮಕರವಾರದೊಳತ್ಯುತ್ತಮ ವ್ಯತೀಪಾದ ಸಂಕ್ರಮಣಮೆಂಬಿವಆಕೊಳ್‌ 

ಸಮುಚಿತ ಸೋಮಗ್ರಹಣಂ ಸಮನಿಸೆ ತದಗಣ ಣ್ಯಪುಣ್ಯ ಪಾವನ 
ದಿನಡೊಳ್‌ ॥ ಗದ್ಯ || ಶ್ರೀಮತ್ತಿ ಭುವನಸ್ವಾಮಿಯೆನಿಸಿದ ಮೂಲಸ್ಥಾನದ 


ಕಲಿದೇವ ಸ್ವಾಮಿಯ ದೇಗುಲಮಂ ಮಾಡಿಸಿಯಾ ಕಲಿದೇವಸ್ವಾಮಿ : 
ದೇವರ್ಗ್ಗೆ ದೇವರಂಗಭೋಗಕ್ಕಂ ಚೈತ್ರ ಪವಿತ್ರ ಪರ್ವ್ವಂಗಳ್ಗಮಾ 
ದೇಗುಲದ ಜೀರ್ಣೊ ದ್ಧಾರದ ಬೆಸಂಗಳ್ಗೆ ಮಲ್ಲಿದೇವರಂ ಪೂಜಿಸು ' 
ತ್ರಿರ್ಪ್ರ ಪೂಜಾರಿಯ ಗ್ರಾಸ | 
ಕೃಂ ಕಪ್ಪಡಕ್ಕಮಲ್ಲಿಯ ಪಯ್ಯ್ಯಪೈೆಗೆಯ್ಯುತ್ತಿರ್ಹ ನಿವೇದ್ಯಮನಡುವ 
ಗೊರವಕಬ್ಬೆಯ ಕೂಳು ಕಪ್ಪಡಕ್ಸುಂ ಬೇಟ್ಬುಮೆಂದು ಸಮಕಟ್ಟಿ ತನ್ನಿ ' 
ಮಿತ್ರಂ ತಟ್ಟೆಯ 

ಕೆಆಕಿಯೊಳಗಣ ಕೆಜ್‌ ಯೊತ್ತಿನ ಸರಿವಿನ ಗದ್ದೆಯುಮಂ | ನೀರುಸಾಗರದ 
ಬಟ್ಟೆಯಂ ಪಡುವಲ" ಪಾರ್ವ್ವಂ ಗೋವಿನ್ಹ ಸ(ಷ)ಣಂಗಿ ಮಾಡುವ 
ಪಕ್ಕಲುಮಂ 

ಸರ್ವ್ವಬಾಧಾ ಪರಿಹಾರಂ-ಸರ್ವ್ವನಮಸ್ಯಂ ಮಾಡಿ ಬಿಟ್ಟರ್‌ ॥ ಮತ್ತಂ ' 
ವಿಚಾರದಲ್ಟು ಟ್ಟ ದ ಮುದ್ರಾವಣಮುಮ | ನಂಕದ ಬೀದಿವಣಮುಮಂ | 
ಬಿಟ್ಟ ರ್‌ ವೃತ ತ್ರ || ವರಸು 


ಣ ಶೀಳದೊಳ್ನ ಡವ ನಿಸ ಸ್ಸ ಹೆನಿಲ್ಲಿಗೆ ನಿಲ್ವು ಮದ ದೃತಾಚರಣದ ವೇಷಧಾರಿ 
ಮಠಪಂ ಬಾಗನು ನಿನ್ನನಪ್ಪಡಾಳ ಕೆಸುಗಳುಂ ಗವುಣ್ಣು ಗಳು : 

ಎ ಡಿ 
ಮಿರ್ದ್ವವನಂ ಕಳೆದಿ.__ 


"4 
| 


| 
| 
ಜಗದೊಳ" ॥ | 
ಆ ನೆಗಲ್ಚ ಪುರನ್ಹರ ಗುರು ತಾನೆಣೆ ಗಾವುಣ್ಣ ಗಳೆ ಸಜಾತಿ 


ಬ್ಯ Capi, ಫಯ ಳಾ ಗ ಈ 7 ೨೫ ೫೬. 


28. 


29. 


30. 


ಹ 


ಚ 


33. 


೨4. 


35. 


36. 


37 


ಮೂರನೆಯ ಗೂವಲದೇವನ ಪ್ರಾಚೀನ ಶಾಸನ ೪೯ 


ಕ್ಸುಗಾಗ್ರಹಂ ಬೆರಸಿದನಾರುಪೇಕ್ಷಿಸಿದಡಂತವಗಲ್ಲಿಯ ದೋಷಮೆಯ್ದು 
ಗುಂ ಇಸ್ತ್ರೀ ಧರ್ಮ್ಮಮನಾವ ತೆಅದಿಂ ಕಾವಂ ಯಥಾ ನ್ಯಾಯದಿಂ- 
ದನ್ತಾ ತಂಗಹಿತಂಗೆ ಗಂಗೆ ಗಯೆ ಕೇದಾರಂಗಳೊಳ" ಸನ್ನ ಮತ್ತಂ 
ತೀತ ರ್ಸ್ಯೈಂಗಳೊಳಿಸ್ಸಿ ನ ಗ್ರಹಣ ತಾತ್ಕಾಳಂಗಳೊಳ್‌ ಕ್ತಿ ಯಿನ್ವಂ 
ಷಾತ ಕೊಟ್ಟ ಫಳಂ ಮ-- 
ಹಾದ್ವಿ ಜರ್ಗ್ಗೆ ಭಾಸ್ವದ್ಧೋಸಹಸ್ರಂಗಳಂ [| ಕನ್ನ | ಗಂಗಾಯಮಸನೆ 
ಗಳೆರ 3% ಸಂಗಮಠೊಳಿಗಳ್ಳ ಪುಣ್ಯ ವರತೀರ್ಶ್ಶಸ್ಟ್ರಾನಂಗಳೊಳಿರ್ದ್ದ 
ತಪೋಧನ 
ರಂ ಗೋಬ್ರಾಹ್ಮೆಣರನಳಿದನಿಸ್ತಿದನಳಿದೆಂ ॥ ಶ್ಲೋಕ ॥ ಸ್ವದಶ್ತಾಂ ಪರ 
ದತ್ತಾಂ ವಾಯೋ ಹರೇತಿ ವಸುನ್ಫರಾಂ [!*) ಷಸ್ಟ್ರಿವ್ವ ೯ರ್ಷ ಸಹಸ್ರಾಣಿ 
ವಿಷ್ಟಾ ಯಾಂ ಜಾಯ-- 
ತೇ ಕಃ ॥ ಬಹುಭಿರ್ವ್ವಸುಧಾ ಭುಕ್ತಾ ರಾಜಭಿಸಗರಾದಿಭಿಃ [!*] 
ಯಸ್ಯ ಯಸ್ಯ ಯದಾ ಭೂಮಿಸ್ತಸ್ಯ ತಸ್ಯ ತದಾ ಫಳಂ/ ವೃತ್ತ 
ಸಾಮಾ 
ನ್ಯೋಯಂ ಧರ್ಮಸೇತುರ್ನ್ವಪಾಣಾಂ ಕಾಳೇ ಕಾಳೇ ಪಾಳನೀಯೋ 
ಭವದ್ಭಿಃ । ಸರ್ವ್ವಾನೇತಾನ್ಸಾವಿನಃ ಪಾರ್ಶ್ಶಿವೇನ್ಚಾನ್ಭೂಯೋ 
ಭೂಯೋ ಯಾಚತೇ ರಾ... 
ಮಚನ್ಸ್ಪಃ॥ ಶ್ಲೋಕ | ಸ್ವಂ ದಾತುಂ ಸುಮಹಚ್ಛಕ್ಯಂ ದುಃಖಮನ್ಯಸ್ಯ 
ಪಾಳನಂ [|*] ದಾನಂ ವಾ ಪಾಲನಂ ವೇತಿ ದಾನಾಚ್ಛ್ರೋಯೋನು 
ಪಾಲನಂ ॥ 
ಏತಚ್ಛಾಶನ ಲಿಖಿತಂ ಶ್ರವ್ಯಂ ನವ್ಯ ೦ ಮನೋಹರಂ ಜಯದೇವಕೃಶಂ 
ಕಾವ್ಯಂ ತಿಪ್ಪತ್ವಾ ಚನ್ವ್ರತಾರಕಂ | ಸೋಮಗ್ರ ಹಣರೊಳು 
ಗುರುಮೂನೂನ್ವ ಇ ಮೂಡಗೇರಿಯ ದರ್ಶನಮಂ ದೇವರ ಸೊಡಕಿಣ್ಣೆ ಗೆ 
ಬಿಟಿ,ರ್‌ ॥ ಕನ್ನ ॥ ಇದನಿತ್ಯಂ ಸಂಸ್ಕೃತಿಯೆಂಬುದನನಿಂಬಾಗ-..- 
ಜಾದು ಮೋಹಮಿಲ್ಲದ ದೃಷ್ಟಾರ್ಶ್ಥದೆ ದೇವಕಾಯಣ್ಯಮಂ ನಾಗದಾಸಿ 
ಮಯ್ಯಂ ದ್ವಿಜೋತ್ತಮಂ ನಡೆಯಿ:ಸುವ | ಕಲ್ಲೋಜಂ ಬೆಸಗೆಯ ॥ 


ಈ ಶಾಸನದಲ್ಲಿ ಬಂದಿರುವ ಕಾಲದ ವಿವರಣೆ : “ಚಾಳುಕ್ಯ ವಿಕ್ರಮಾಂಕನ ಕಾಳಂ ಶಶಿಸಂಖ್ಯೆ ' 
ವರ್ತಿಸಲೈನ್ಬಳಾಬ್ಬಕ್ಕಾಳಂಬ ಮೆನಿಪ್ಪೊಳ್ಳಂ ಪಾಳಿಸುವಾಶ್ವಯುಜಮಾಸದೊಳ್‌ ಪುಣ್ನಿಮೆಯೊಳ್‌ " 
ಹಿಮಕರದಾರದೊಳತ್ಕುತ್ತಮ ವ್ಯತೀಪಾತ ಸಂಕ್ರಮಣಮೆಂಬಿವರೊಳ್‌ ಸಮುಚಿತ ಸೋಮಗ್ರಹಣಂ ' 
ಸಮನಿಸೆ'' ಈ ದಿನಾಂಕ ಕ್ರಿ.ಶ. 1077 ಅಕ್ಟೋಬರ್‌ 4 ಬುಧವಾರಕ್ಕೆ ಸಮಾನವಾಗಿದೆಯೆಂದು ' 
ಲೇಖಕರು ವಿವರಿಸಿದ್ದಾರೆ. ಆದರೆ ಕ್ರಿ.ಶ. 1077ರಲ್ಲಿ ನಳ ಸಂವತ್ಸರ ಬರುವುದಿಲ್ಲ. ಸ್ವಾಮಿ" 


ಕಣ್ಣು ಪಿಳ್ಳೆ ಅವರ ಎಫಿಮಿರೀಸ್‌ ಪ್ರಕಾರ ನಳ ಸಂವತ್ಸರ 1076ರಲ್ಲಿ ಬರುತ್ತದೆ. ಆದರೆ ಆಶ್ವಯುಜ 
ಪೌರ್ಣಿಮೆಯಂದು ಚಂದ್ರಗ್ರಹಣ ಬರುವುದಿಲ್ಲ. ಅಂದು ಸೋಮವಾರವೂ ಅಲ್ಲ. ಗ್ರಹಣದ 
ಲೆಕ್ಕವನ್ನು ಅನುಸರಿಸಿ ಲೆಕ್ಕ ಹಾಕಿದರೆ ಉತ್ತರ ಭಾರತದ ಪಂಚಾಂಗದ ಲೆಕ್ಕಾಚಾರದಂತೆ ನಳ 
ಸಂವತ್ಸರವು ಕ್ರಿ.ಶ, 1074ರಲ್ಲಿ ಬಂದಿದ್ದು ಆಶ್ವಯುಜ ಪೌರ್ಣಿಮೆಯಂದು ಚಂದ್ರಗ್ರಹಣವೂ 
ಸಂಭವಿಸುತ್ತದೆ. ಅಂದು ಸೋಮವಾರವಿರಲೂ ಸಾಧ್ಯವಿದೆ. ಆದ್ದರಿಂದ ಆರನೆಯ ವಿಕ್ರಮಾದಿತ್ಯನ 
ಸಿಂಹಾಸನ ಆರೋಹಣ ಕ್ರಮ ಮತ್ತು ಚಾಲುಕ್ಕ ವಿಕ್ರಮವಂಶ ಉತ್ತರ ಭಾರತದ ಎಣಿಕೆಯಂತೆ 
ಆಗಿರುವಂತೆ ತೋರುತ್ತದೆ, ಚಾಲುಕ್ಕರು ತಮ್ಮ ಮೂಲ ಸ್ಥಳವನ್ನು ಅಯೋಧ್ಯೆಯೆಂದು ಹೇಳಿ 
ಕೊಂಡಿರುವುದರಿಂದ ಚಾಲುಕ್ಯ ವಿಕ್ರಮ ಶಕೆ ಉತ್ತರ ಭಾರತದ ಪದ್ಧತಿಯಂತೆ ಆರಂಭವಾಗಿರಲ 
ಸಾಧ್ಯವಿದೆ, ಕ್ರಿ.ಶ. 1074 ವರ್ಷವನ್ನು ಒಪ್ಪುವುದಾದರೆ ಆರನೆಯ ವಿಕ್ರಮಾದಿತ್ಯನ ಆಳೊತ್ತಿನ 
ವರ್ಷ ಹಿಂದಕ್ಕೆ ಸರಿಯುವುದರಿಂದ ಈ ಅಂಶವನ್ನು ಇತಿಹಾಸಕಾರರು ಗಮನಿಸಬೇಕಾಗುತ್ತದೆ. 


ಎಂ.ವಿ. ಶ್ರೀನಿವಾಸ್‌ 
(ಸಂಪಾದಕ) 


೯ ಲ  ್‌್ಚ್ಪ್‌ಾ್‌ಂಜಾೈಾ್ಟ್‌ 


ಲಕ್ಷ್ಮಣ್‌ ತೆಲಗಾವಿ 


1 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು : 
ಪ್ರತಿಕ್ರಿಯೆ 


"ಮಾನವಿಕ ಕರ್ಣಾಟಕ'ದ ಸಂಪುಟ 17, ಸಂಚಿಕ 1-2 (ನವೆಂಬರ್‌ 1986 
ಮತ್ತು ಫೆಬ್ರವರಿ 1987)ರ ಪುಟ 91-98ರಲ್ಲಿ ಪ್ರಕಟವಾದ ಫಿ. ಅಬ್ದುಲ್‌ ಸತ್ತಾರ್‌ 
ಆವರ "ಕಾಮಗೇತಿ ಅರಸರ:-ಕೆಲವು ವಿಚಾರಗಳು? ಎಂಬ ಲೇಖನಕ್ಕೆ ಸಂಬಂಧಿಸಿದಂತೆ 
ವೃಕ್ತ ಸಡಿಸಿದ ಪ್ರತಿಕ್ರಿಯೆಯೇ ಈ ಲೇಖನ. 


x ೫ ರೆ 


ಲೇಖಕರು ತಮ್ಮ ಲೇಖನದಲ್ಲಿ ಪ್ರಸ್ತಾ ಪಿಸಿರುವ ವಿಚಾರಗಳಲ್ಲಿಯ ಮುಖ್ಯ 
ಅಂಶಗಳನ್ನು ಈ ಕೆಳಗಿನಂತೆ ಸಂಗ್ರಹಿಸಬಹುದು : 


1. ಶಾಸನೋಕ್ತ ಕಾಲಕ್ಕೆ ಹಿಂದೆಯೂ ಚಿತ್ರದುರ್ಗವು ಒಂದು ಆಡಳಿತ 
ಪ್ರದೇಶದ ಕೇಂದ್ರವಾಗಿದ್ದಿತೆನ್ನುವುದು ಸಾಧ್ಯವಾದರೂ ಈ ದಿಸೆಯಲ್ಲಿ ಇನ್ನೂ 
ಸಂಶೋಧನೆ ನಡೆಯಬೇಕಾಗಿದೆ (ಪು. 91-92). 


2. ಚಿತ್ರದುರ್ಗವನ್ನು ಆಳಿದ ಕಾಮಗೇತಿ ಅರಸರ ವಂಶಜರ ಮೂಲಪುರುಷ 
ಚಿತ್ರನಾಯಕ ಹಾಗೂ ಮನೆದೇವರು ಚಿತ್ರದೇವಕೆಂತಲೂ ಆದುದರಿಂದ ಈ ಗಿರಿದುರ್ಗಕ್ಕೆ 
ಚಿತ್ರಕಲ್ಲುದುರ್ಗ (ಚಿತ್ರದುರ್ಗ) ಎಂಬ ಹೆಸರು ಬಂದಿತೆಂತಲೂ ಹೇಳುವುದು ಕೇವಲ 
ಕಾಲ್ರನಿಕವಾದ ಕಟು ಕಥೆ; ; ಈ ನಾಯಕರು ತಮ್ಮ ಇಸನಗಳಲ್ಲಿ ಚಿತ್ರದೇವರನ್ನು 
'ತಮ್ಮ ಮನೆದೇವರಿಂದಾಗಲೀ ಚಿತ್ರನಾಯಕನನ್ನು ತಮ್ಮ ಮೂಲಪುರುಷನೆಂದಾಗಲೀ 
ಕೇ0ಕೊಂಡಿಲ್ಲ ಮೊ ಅರಸರ ಕಾಲದಲ್ಲಿ ಚಿತ್ರ ದುರ್ಗದ Roi ಚಿತ್ರದುರ್ಗ’ ಎಂಬ 
ಹೆಸರು ಅವರ ಆಳ್ವ ಕೆಯಪಾ ತ್ರಾರಂಭದಿಂದ ನಕ ಕ್ರಿ.ಶ. 1560 ರಿಂದ 1799ರವರೆಗೆ 
ಇರಲಿಲ್ಲ, ಅದು ಇತ್ತೀಚೆಗೆ ಬಂದ ಹೆಸರಾಗಿದೆ, ಇತ್ಯಾದಿ (ಫು 92). 


3. ಕಾಮಗೇತಿ ಅರಸರ ಸುಮಾರು 46 ಶಾಸನಗಳಲ್ಲಿ ಮೂರು ಶಾಸನಗಳು 
ಮಾತ್ರ ಈ ವಂಶಜರ ಮೂಲದ ಬಗೆಗೆ ಬೆಳಕು ಚೆಲ್ಲುತ್ತವೆ; ಐತಿಹಾಸಿಕವಾಗಿ 


೫೨ ಮಾನವಿಕ ಕರ್ಣಾಟಕ 


ಓಜ ((ಛ್ಗ | 
ಕಾಮಗೇತಿ ತಿಮ್ಮಣ್ಣ ನಾಯಕನೇ ಈ ವಂಶದ ಮೊದಲನೆಯ  ಆರಸ; ಹನುಮಿ 
ನಾಯಕ ಈತನ ಹ ತು ವೋಬಂಣನಾಯಕನ ತಂದೆ; ತನ್ನನ್ನು ಸ ಸಗಲೆಯ ಹನುಮಿ ' 

ಯಕ ಎಂದು ಕರೆದುಕೊಂಡ ಹನುಮಿನಾಯಕನು ಕಾಮಗೇತಿ ಅರಸರ ಮೂಲ 
ಪುರುಷ; ಪ್ರಾಯಶಃ ತಿಮ್ಮಣ್ಣನಾಯಕ ನಿಪುತ್ರಿಕನಾಗಿ ಸತ್ತಿರಬೇಕು; ಈತನ | 
ನಂತರ ಆಳಿದವನು (ಮೊದಲನೇ) ಮೆದಕೆರಿನಾಯಕ ; " ಮೆದಕೆರಿ' ಎಂಬುದು ಆತನ ' 
ಹೆ ಟ್ರೂ ರಿನೆ ಹೆಸರಿರಬೇಕು ಹಾಗೂ ಈ ಗ್ರಾ ಮ ಚಿತ್ರದುರ್ಗ ಜಲ್ಲೆ ಗೋಸಿಕೆರೆಯ 
ಆಸುಪಾಸಿನಲ್ಲಿ ಇರಬಹುದು; ಕಾಮಗೇತಿ ಆರಸರು ಹುಟ್ಟಾ ಚಿತ್ರದುರ್ಗ ಜಿಲ್ಲೆಯವರೇ, 
ಇತ್ಯಾದಿ (ಪು. 93-95). 


4, ಕಾಮಗೇತಿ ಅರಸರ ಹೆಸರುಗಳಲ್ಲಿ " ಮೆದಕೆರಿನಾಯಕ ' ಎಂದು ಕಂಡು 
ಬರುತ್ತದೆ; ಆದರೆ ಯಾವ ಶಾಸನದಲ್ಲೂ " ಮದಕರಿ ' ಎಂದು ಇಲ್ಲ; ಈ ವಂಶದಲ್ಲಿ 
ಆಳಿದೆ ಈಸು ತಮ್ಮನ್ನು ಅಪ್ಪಿತಪ್ಪಿಯೂ "ಮದಕರಿನಾಯಕ ' ಎಂದು ಕರೆದು 
ಕೊಂಡಿಲ್ಲ; "ಮದಕರಿ' ಮದಿಸಿದ ಆನೆ)ಯ ಕಥೆ ಸತ್ಯದೂರವಾದುದು; ಈ ಹೆಸರನ್ನು 
ನಮ್ಮ ಸಂಶೋಧಕರು, ಚರಿತ್ರೆಕಾರರು, ಲೇಖಕರು ಅನಾಮತ್ತಾಗಿ ಸ್ವೀಕರಿಸಿ ಆ 
ಅಸ್ಸಿಸಂಜರಕ್ಕೆ ರಕ್ತಮಾಂಸಾದಿಗಳನ್ನು ತುಂಬಿದ್ದಾರೆ; ಈ ಅರಸರ ನ್ಯಾಯವಾದ 
ಹೆಸರು * ಮೆದಕೆರಿ 'ನಾಯಕ ಎಂಬುದೇ ಹೊರತು " ಮದಕರಿ 'ನಾಯಕ ಎಂದಲ್ಲ, 
ಇತ್ಯಾದಿ (ಪು. 95-96). 


5. ಕಾನುಗೇತಿ ವಂಶದ ಕೊನೆಯ ಅರಸ ರಾಜಾ ಮೆದಕೆರಿನಾಯಕ ನೇರವಾಗಿ 
ಸಗಲೆ ಹನುಮಿನಾಯಕ, ವೋ ಬಣ್ಣನಾಯಕರ ವಂಶಸ್ಥ ಹಾಗೂ ಹಿರೇ ಮೆ:ದಕೆರಿ 
ನಾಯಕನ ಪೌತ್ರ ; ಗೌಡನಸಳ್ಳಿ ಶಾಸನವು (ಹಿರಿಯೂರು 53) ಸ ಸ್ಪಷ್ಟ ಷವಾಗಿ ಈತನ 
ವಂಶವೃಕ್ಷವನ್ನು ತಿಸುತ್ತ ಡೆ; ಸೇಯಂ ರಾಜಾ ಮೆದಕೆರಿನಾಯಕನೇ ತನ್ನ ಶಾಸನದಲ್ಲಿ 
ತನ್ನ ತಂದೆ ಕಸ್ತೂರಿ ದುಗ್ಗ ವ ಗೈನಾಯಕನೆಂದೂ ತನ್ನ ತಾತ ಕಸ್ತೂ ರಿ (ಹಿರೇ) 
ತುಶಿಹಿಹಿಯಲ ಸಾಟಿ ಹೆಳಿಕೊಂಡಿದ್ದಾ ನೆ; ಈತ ಕಸ್ತೂರಿ ರಂಗಪ ರೃನಾಯಕನ 
ಸೋದರನ ಮಗ ; ಪ್ರಾಯಶಃ ಚಿಕ್ಕ ತಂಜೆಯಾದ ಕಸ್ಮೂರಿ ರಂಗಪ ನಾಯಕನ 
ಕುಲದಲ್ಲಿ ರಾಜಕಾರ್ಯಗಳಲ್ಲಿ ಭಾಗವಹಿಸುತ್ತಿ ದ್ವಂತೆ ತೋರಿಬರುತ್ತ' "ಠಿ. ಆತನ 
ಜೀವನಕಾಲದಲ್ಲಿ ಈ ಮೆದೆಕೆರಿನಾಯ ಕನು ಆತನ ಕಾವಲುಪಡೆಯ ವ ಮುಖ್ಯಸ (ಕಾಯಿ) 
ಆಗಿ ನೇಮ ಕಗೊಂಡಿದ್ದ ಹಾಗೂ ಆತನ ಪರವಾಗಿ ತಾನೇ ದಾನಗಳನ್ನು ನೀಡುವಷ್ಟು 
ಅಧಿಕಾರ ಪಡೆದಿದ್ದ (ಶಾಸನ : ಹೊಳಲ್ಕೆರೆ 54, ಹೊರಕೆರೆದೇವರಪುರ, ಕ್ರಿ.ಶ. 1754), 
ಆದ್ದರಿಂದ ಹರೇಮೆದಕೆರಿನಾಯಕನಿಗೆ. ರಂಗ್ಲಪ್ಪ ಮತ್ತು ದುಗಪ್ಪ ಎಂಬ ಮಕ್ಕಳಿದ್ದು ದು 
ಇದರಿಂದ ಸಿದ್ಧವಾಗುತ್ತದೆ; ಮೆದೆಕೆರಿನಾಯಕನ ಆಂತ್ಯ ಶ್ರೀರಂಗಪಟ್ಟ ಣದಲ್ಲಿ ಆಯಿತು; 
ಈಶನ ಸಾವು" ಚಿತ್ರ ದುರ್ಗದಲ್ಲಿ € ಆಯಿತೆಂದು ಕಲ್ಪಿಸಿ Riau ಸೃಷ್ಟಿ ಸಲಾಗಿದೆ, 
ಇತ್ಯಾದಿ (ಫು. 96-98). 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೫೩ 


6. ಕಾಮಗೇತಿ ಆರಸರ ಲಾಂಛನ ಹನುಮದ್ಗರುಡ ಧ್ವಜ; ಈ ಇಬ್ಬರು 
ಭಾಗವತ ಕ್ರೇಷ್ಠರನ್ನು ಒಂದೇ ಕಡೆ ಸೇರಿಸಿರುವುದು ಪ್ರಾಯಶಃ ಭಾರತದಲ್ಲಿ 
ಇದೊಂದೇ ಕಡೆ ಇರಬೇಕು, ಇದೊಂದು ವಿಶೇಷ; ಕಾಮಗೇತಿ ಆಸ್ತಿ ಎಂದು 
ಗುರುತಿಸಲು ಈ ಆರಸರು ಹನುಮದ್ದರುಡ ಮುದ್ರೆಗಳನ್ನು ಹಾಕುತ್ತಿದ್ದರು; ಇದಳ್ಳೆ 
ಮೊದಲೇ ಹರತಿ ಮಲ್ಲಯ್ಯನಾಯಕನು ಗರುಡದೇವರನ್ನೂ ಹನುಮಂತದೇವರನ್ನೂ 
ಮಾಡಿಸಿ ಪ್ರತಿಷ್ಠೆ ಮಾಡಿಸಿದ್ದ; ಕಾಮಗೇತಿ ಮತ್ತು ಹರಶಿ ನಾಯಕರ ಮಧ್ಯೆ 
ಸಂಬಂಧವಿದ್ದು, ತಮ್ಮ ಮೂಲ ಮನೆದೇವರುಗಳಾದ ಹನುಮ ಮತ್ತು ಗರುಡದೇವರನ್ನು 
ಹೀಗೆ ತಮ್ಮ ಲಾಂಛನವಾಗಿ ಆರಿಸಿಕೊಂಡು ಗೌರವಿಸಿರಬ ಹುದು ; ಇದು ಪರಿಶೀಲನೆಗೆ 
ಗುರಿಯಾಗಬೇಕು ಇತ್ಯಾದಿ (ಪು. 98). 

sk ಜೇ % 

ಈ ಮೇಲಿನ ಸಾರಾಂಶದಲ್ಲಿ ಉಕ್ತವಾಗಿರುವ ಬಹುಪಾಲು ವಿಚಾರಗಳು 
ಹೊಸವೇನಲ್ಲ; ಗ್ರಂಥ, ಲೇಖನ, ಓಪ್ಪಣಿ, ಇತ್ಯಾದಿಗಳಲ್ಲಿ ಈಗಾಗಲೇ ಚರ್ಚೆಯಾಗಿ 
ತಿದ್ದು ಪಾಟುಗಳಿಗೆ ಒಳಗಾಗಿರುವಂತಹವು; ಉಳಿದುವು ಇನ್ನೂ ಸಂಶೋಧನೆಗೊಳ್ಳೆ 
ಬೇಕಾದುವು. ಚಿತ್ರದುರ್ಗ ನಾಯಕ-ಆರಸರ ಇತಿಹಾಸ ಕುರಿತು ಈವರೆಗೆ ಬೆಳಕಿಗೆ 
ಬಂದಿರುವ ಹೊಸ ಸಂಗತಿ, ಇತ್ಯಾದಿಗಳನ್ನು ಈ ಮೇಲಿನ ಅಂಶಗಳಿಗನುಸಾರವಾಗಿ 
ಇಲ್ಲಿ ಪ್ರಸ್ತಾಪಿಸಬಹುದು : 

|. ಕ್ರಿಸ್ತಶಕದ ಆರಂಭದ ವೇಳೆಗಾಗಲೇ ಚಿತ್ರದುರ್ಗವು ಆಡಳಿತ ಕೇಂದ್ರ 
ವಾಗಿದ್ದಿತು. ಪ್ರಾಗೈತಿಹಾಸಿಕ ಕಾಲದ ಕಬ್ಬಿಣಯಂಗದಿಂದ ಕದಂಬರ ಕಾಲದವರೆಗೆ 
ಅಂದರೆ ಕ್ರಿಸ್ತ ಪೂರ್ವ 3 ರಿಂದ ಕ್ರಿಸ್ತಶಕ 3ನೆಯ ಶತಮಾನದವರೆಗೆ ಇಲ್ಲಿ ಆದ ನಗರ 
ಸಂಸ್ಕೃತಿಯ ಬೆಳವಣಿಗೆಯನ್ನು ವೈಜ್ಞಾನಿಕ ಸ್ವರೂಸದ ಭೂಶೋಧನೆ ಕೈಗೊಳ್ಳು 
ವ್ರದರ ಮೂಲಕ ಬೆಳಕಿಗೆ ತರಲಾಗಿದೆ. ಪ್ರಾಕ್ಷನಶಾಸ್ತ್ರಜ್ಞರಾದ ಆರ್‌. ನಂಸಿಂಹಾ 
ಚಾರ್‌ (1908), ಡಾ| ಎಂ. ಎಚ್‌”. ಕೃಷ್ಣ (1928, 1940), ಆರ್‌. ಇ. 
ಮಾರ್ಟಿಮರ" ವೀಲರ್‌ (1947) ಹಾಗೂ ವಿ. ಮಿಶ್ರಾ (1978) ಅನರುಗಳ 
ನೇತೃತ್ವದಲ್ಲಿ ನಡೆದ ಕ್ರಮಬದ್ಧ ಭೂಶೋಧನೆಗಳು, ಈ ನೆಲೆಯು ಶಾತವಾಹನರ 
ಮತ್ತು ಅವರ ಮಾಂಡಲಿಕರ ಕೇಂದ್ರವಾಗಿದ್ದಿತೆಂಬ:ದನ್ನು ಹಾಗೂ ಕ್ರಿಸ್ತಶಕ 200ರ 
'ತರುವಾಯ ಚಂದ್ರವಳ್ಳಿ ಯು ಶಾತವಾಹನರ ರಾಜಧಾನಿಗಳಲ್ಲಿ ಒಂದಾಗಿದ್ದಿ ತೆಂಬುದನ್ನು 
ಸ್ಪಷ್ಟ ಪಡಿಸಿವೆ. A 

2. ಚಿತ್ರದುರ್ಗದ ಕಾಮಗೇತಿ ಅರಸರಿಗೆ ಸಂಬಂಧಿಸಿದ " ವಂಶಾವಳಿ' 
ಗಳಾವುವೂ ಚಿತ್ರನಾಯಕ ಎಂಬವನು ಈ ಮನೆತನದ ನಟೂಲಪುರುಷನೇದು ಹೇಳು 
ವುದಿಲ್ಲ. ಅದರೆ ಕೊನೆಯ ಅರಸ ರಾಜಾ ಮ ದಕರಿನಾಯಕನ ಆಸ್ಥಾನದಲ್ಲಿ ಮರಾಠರ 
ಪ್ರತಿನಿಧಿಯಾಗಿ ಉಪಸ್ಥಿ ತನಿದ್ದ (ಚಂದ್ರಗಿರಿ, ಭೀನೋಜಿ ಪಂತ ಎಂಬುವನು ಪೂನಾದ 


೫೪ ಮಾನವಿಕ ಕರ್ಣಾಟಕ 


ಪೇಷ್ಟೆಗಳಿಗೆ ಬರೆದ " ಚಿತ್ರ ದುರ್ಗದೆ ಬಖೈರು ' ಎಂದು ಪ್ರಸಿದ್ಧವಾದ ತನ್ನ ಸುದೀರ್ಫ 
ಹ ದಿನಚರಿಯಲ್ಲಿ, “ ಆಗ ಕಾಮಗೇರೆ ವಂಶಸ್ಥ ರು ಚಿತ ತ್ರನಾಯ್ಯುರಿಂದು 
ಯಶೋವಂತರಾದರು. ಅವರು ಆನೆಗೊಂದಿ ನರಪತಿ ಕೃಷ್ಣ ರಾಜ ಮಹಶೂರಾಜಾಧಿ 
ರಾಜರವರ ಆಜ್ಞಾ ನುಸಾರ ಈ ಪರ್ವತಕ್ಕೆ ಜಹಗೀರು ತೆಗೆದುಕೊಂಡು ಈ ಪರ್ವತ 
ವಾಸವನ್ನು ಮಾಡಿ ಕಿಲ್ಲೆ ಕಟ್ಟಿ ಸಿದರು, ಆದ್ದರಿಂದ ಈ ಸರ್ವಶಕ್ಕೆ ಅವರ ಹೆಸರಾಯಿತು. 
ಆಗಿನಿಂದ. ಚಿತ್ರದುರ್ಗವೆಂದು ಹೆಸರಾಯಿತು. ಇವರಿಗೆ ತಿಮ್ಮಣ್ಣನಾಯಕರು, 
ಅವರಿಗೆ ಬಾಳರಾವು, ದಾದೇರಾವು ಎಂದು ಆಯಿತು. ಮೆದಕೇರಿನಾಯಕರು ಎಂದು 
ಆದರು. ಅವರಿಗೆ ರಸಾಸಿದ್ಧರು ಪ್ರತ್ಯಕ್ಷವಾಗಿ ಒಂದು ಕತ್ತಿ, ವಿಭೂತಿ ಸಹಿತ ಕೊಟ್ಟರು. 
ಅವರಿಗೆ ಚಿಕ್ಕ ಣ್ಣ ನಾಯಕರು ಆದರು ” ಎಂದು ದಾಖಲಿಸಿರ.ವನು,. ಆವನ ಪ್ರಕಾರ 
ಚಿತ್ರನಾಯಕನು ಈ ಅರಸರ ಮೂಲಪುರುಷ ; ಚಿತ್ರದುರ್ಗ ಸಂಸ್ಥಾನದ ಮೊದಲ 
ದೊರೆ; ಹಾಗೂ (ಮತ್ತಿ) ತಿಮ್ಮಣ್ಣನಾಯಕ ಈತನ ಮಗ. ಈ ರೀತಿ ದಾಖಲಿಸಲು 
ಭೀನೋಜಿಗೆ ದೊರೆತ ಆಧಾರವೇನೋ ತಿಳಿಯದು; ಅಥವಾ ಕೇವಲ ಊಹೆ 
ಮಾಡಿರುವನೋ ಹೇಳಲು ಬರುವಂತಿಲ್ಲ. 18ನೆಯ ಶತಮಾನದ ಕಡೆಯ ಕಾಲು 
ಭಾಗದ ಅವಧಿಯಲ್ಲಿ ಸಿದ್ಧಪಡಿಸಿರಬಹುದಾದ ತನ್ನ ಬಖ್ಯೆರ್‌ನಲ್ಲಿ, ಭೀಮೋಜಿಯು 
ಆ ವೇಳೆಗೆ ಈ ಅರಸರಿಗೆ ನಥ ಸುಮಾರು 200 ವರುಷಗಳ ಹಿಂದಿನೆ ಸಂಗತಿ 
ಗಳನ್ನು ಸಂಗ್ರಹಿಸುವಲ್ಲಿ ತೋರಿಸಿರುವ ನಿಖರತೆ ಬಗೆಗೆ ಶಂಕೆಪಡ:ವಂತಾಗುತ್ತದೆ. 

ಆದರೆ ಚಿತ್ರನಾಯಕನ ಚಾರಿತ್ರಿಕತೆಯನ್ನು ಸಿದ್ಧಪಡಿಸಲು ಪ್ರಯತ್ನಿ ಸಿದವರಲ್ಲಿ 
ಮೊದಲಿಗರೆಂದರೆ ಪಾವಗಡದ ವಿ. ರಂಗನಾಯಕ ಅವರು.2 ಇದೇ ಸಂಗತಿಯನ್ನು 
ರಾಜಾ ಬಿಚ್ಚುಕತ್ತಿ ಸರಶುರಾವ' ಪ್ಪನಾಯಕ ಆವರು ಇನ್ನ ಷ್ಟು ವಿವರವಾಗಿ ಹೇಳಿರು 
ವರು.3 ಈ ಮಪ್ಪನಾಯ: ಕ ಆವರು ಹೇಳಿರುವಂತೆ, ಚಿತ್ರದುರ್ಗದ ಒನೆ 
ದೊರೆ ಚಿತ್ರನಾಯಕ ; ಈತ ದೆಹಲಿಯಲ್ಲಿ ಶಾನು ಸಾಧಿಸಿದ ಮದಿಸಿದ ಆನೆಯನ್ನು 
ಪಳಗಿಸಿದ ಸಾಹಸಕ್ಕೆ ಪ್ರತಿಫಲವಾಗಿ ದಕ್ಷಿಣದಲ್ಲಿ ಜಡೆಕಲ್ಲು, ಕರಿಮಲೆ, ರಾಮದುರ್ಗ 
ಮೊದಲಾದ ಸ್ಥಳಗಳನ್ನು ಜಹೆಗೀರಾಗಿ ಪಡೆದು, ವರುಷಕ್ಕೆ 10,000 ವರಹಗಳನ್ನು 
ಖಂಡಣಿ ಕೊಡುತ್ತಿದ್ದನಂತೆ. ಕಾಲಕ್ರಮೇಣ ಪರಕೀಯರ ಆತ್ಯಾಚಾರಗಳೀದ ' 
ನೊಂದವನಾಗಿ ಈ ಜಹೆಗೀರುಗಳನ್ನು ತ್ಯಾಗಮಾಡಿ, ಬಾದಶಹನ ಆಪ್ಪಣೆ ತಡೆದು 
ಅಲ್ಲಿಂದ ಹೊರಟು ಆನೆಗೊಂದಿ ಸೀಮೆ ಪೈಕಿ ಹಂಪೆಗೆ ಬಂದು ಇಳಿದನು ; ಕ್ರಿ.ಶ. 
1289ನೆಯ ಪರಾಭವ ಸಂವತ್ಸರದಲ್ಲಿ (ಕ್ರಿ.ಶ. 1367) ಚಿನ್ಮೊಲ:ದ್ರೀಯ ಮಹಾ 
ಪರ್ವತದಲ್ಲಿ ತನ್ನ ನೂತನ ರಾಜ್ಯಸ್ಥಾಪನೆ ಮಾಡಲು ಪ್ರಶಸ್ಥವಾಗಿ ತೋರಿಬಂದು, 


1 ಹುಲ್ಲೂರು ಶ್ರೀನಿವಾಸ ಜೋಯಿಸ (ಸಂ.) : ಚಿತ್ರದುರ್ಗದ ಬಖೈರು, ಮೈಸೂರು, 
1968, ಪು. 49 


2 ವಾಲ್ಮೀಕ ವಂಶಪಾವನಿ, ಪಾವಗಡ, 1938, ಪು. 9-10 
ತಿ ಚಿತ್ರದುರ್ಗದ ಗಜಕೇಸರಿ, ಒಂದನೆಯ ಭಾಗ, ಚಿತ್ರದುರ್ಗ, 1961, ಪು, 6-21 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೫೫ 


ಆನೆಗೊಂದಿಗೆ ಹೋಗಿ ನರಪತಿಗಳಿಂದ ಚಿನ್ಮೂಲಾದ್ರಿ ಪರ್ವತದ ಜಹಗೀರನ್ನೂ 
ಹೊಳಲೈರೆ ನಾಯಕತನವನ್ನೂ ಪಡೆದುಕೊಂಡು ಬಂದು ತಳವೂರಿದನು. ಈ ಮಹಾ 
ಪರ್ವತಕ್ಕೆ ಕಾಮಗೇತಿ ವಂಶದ ಪ್ರಮುಖನೂ ಹಿರಿಯನೂ ಎಂದು. ನಿರ್ಧರಿಸುವ 
ಮಹಾಕಾಂಕ್ಷೆಯಿಂದ "ಚಿತ್ರದುರ್ಗ' ಎಂದು ನಾಮಕರಣ ಮಾಡಿದನು,4 ಇತ್ಯಾದಿ. 
ಈ ನಾಯಕನಿಗೆ ಸಂಬಂಧಿಸಿದಂತೆ ಪ್ರಚಾರದಲ್ಲಿರುವ ಎಲ್ಲ ಐಕಿಹ್ಯಗಳನ್ನೂ ಲೇಖಕರು 
ಸಂಗ್ರಹಿಸಿ ಕೊಟ್ಟಿರುವರು. ಇವೆಲ್ಲವೂ ಈಗಾಗಲೇ ಈ ನಾಯಕರ ಚರಿತ್ರೆಯನ್ನು 
ಗಮನಿಸಿದವರು ತಿಳಿದಿರುವ ಸಂಗತಿಗಳೇ. 


ಮುಖ್ಯ ಸಂಗತಿಯೆಂದರೆ, 16ನೆಯ ಶತಮಾನದ ಮಧ್ಯಭಾಗದವರೆಗೆ, 
' ಅಂದರೆ ಕ್ರಿ.ಶ. 1568ರ ವೇಳೆಗೆ ಮತ್ತಿ ತಿಮ್ಮಣ್ಣ ನಾಯಕನು ವಿಜಯನಗರದ ಪರ 
ವಾಗಿ ಚಿತ್ರದುರ್ಗದ ಪ್ರತಿನಿಧಿಯಾಗಿ ಅಧಿಕಾರ ವಹಿಸುವವರೆಗೆ, ಈ ಭಾಗದ 
ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದವರು ವಿಜಯನಗರದ ಪ್ರತಿನಿಧಿಗಳು. ಆಗ 
ಚಿತ್ರದುರ್ಗವನ್ನು ಬೆ:ಚಿ)ಮ್ಮ. ತ್ರನಕಲ್ಲು ಎಂತಲೇ ಸಂಬೋಧಿಸಲಾಗಃತ್ತಿದ್ದಿತು. 
ಆದ್ದರಿಂದ ಚಿತ್ರನಾಯಕನು ಇಲ್ಲಿಗೆ ರಾಜಪ್ರತಿನಿಧಿಯಾಗಿ ಬಂದುದಾಗಲಿೀ "ತನ್ನ 
ಹೆಸರಿನಿಂದ ಈ ಪರ್ವತವನ್ನು "ಚಿತ್ರದುರ್ಗ'ವೆಂದು ಕರೆದುದಾಗಲೀ A 
ವಲ್ಲ. ಈ ಹಿನ್ನೆಲೆಯಲ್ಲಿ ಪರಶುರಾಮಪ್ಪನಾಯಕ ಆವರ ಕೃಕಿಯನ್ನೂ ಆದರಲ್ಲಿ 
“ಅವರು ಪ್ರಸ್ತಾಪಿಸಿರುವ ಈ ಮೇಲಿನ ವೃತ್ತಾಂತವನ್ನೂ ಈಗಾಗಲೇ ವಿವರವಾಗಿ 
ವಿಮರ್ಶಿಸಿದೆ.5 


ಇವೆಲ್ಲಾ ಏನೇ ಇದ್ದರೂ, ಬೇಡ (ನಾಯಕ) ಜನಾಂಗದವರೇ ಹೆಚ್ಚಾಗಿ 
ನೆಲಸಿರುವ ಈ ಜಿಲ್ಲೆ ಯ ಚಳ್ಳ ಕಕ ಶಾಲ್ಲೂಕಿನಲ್ಲಿ ಚಿತ್ರ ನಾಯಕನಹಳ್ಳಿ (ತಳಕು 
ಹೋಬಳಿ) ತಂಟುಡು ಅಸ್ತಿ ತೃದಲ್ಲಿದೆಯೆಂಬುದನ್ನೂ 4ರ PRN ಈ 
ಗ್ರಾ ಮದ ಸಾ ್ಸಿ ಪನೆಯ ಹಿನ್ನೆ ಜನಗಳ ಕಾಲವಾಗಲೀ ಸದ್ಯಕ್ಕೆ ತಿಳಿಯದು. ತಮ್ಮ 
ಹೆಸರಿನಲ್ಲಿ, ತಮ್ಮ ನಾಗತಿಯರು, ಮಕ್ಕಳು ಹಾಗೂ ಹಿರಿಯರ ಹೆಸರಿನಲ್ಲಿ MT 
ಅರಸರು ಊರುಗಳನ್ನು ನಿರ್ಮಾಣ ಮಾಡಿರುವರೆಂಬುದಕ್ಕೆ ಓಬಣ್ಣ ನಹಳ್ಳಿ, ಕಸ್ತೂರಿ 
ರಂಗಪ್ಪ ನಹಳ್ಳಿ, ವೀರಮೆದಕೇರಿಪುರ, ಮೆದಕೇರಿಹಳ್ಳಿ, ಮದಕರನಾಲಕನಹಳ್ಳ, 
ವ: ಜಕಾಯುಕತಕೋಟಿ, ಭರಮಣ್ಣ ನಾಯಕನದು ಸ್‌. ಭರಮನಕಳ್ಳಿ, ಪರಶು 
ರಾಮಪುರ, ಓಬವ್ವನಾಗತಿಹಳ್ಳಿ, ವೀರವ್ವನಾಗತಿಹಳ್ಳಿ, ಲಿಂಗವ್ವ ನಾಗಶಿಹಳ್ಳಿ, 
ರಂಗವ್ವನಹಳ್ಳಿ, ಬೊಮ್ಮವ್ವನಾಗತಶಿಹಳ್ಳಿ, 'ಕೆಂಚವ್ವನಾಗತಿಹಳ್ಳಿ, 'ಬಸವ್ವನಾಗತಿ 
ಹಳ್ಳಿ, ಕಲ್ಲವ್ವನಾಗತಿಹಳ್ಳಿ, ಚಿಕ್ಕವ್ರನಾಗತಿಹಳ್ಳಿ, ದ್ಯಾಮವ್ವನಹಳ್ಳಿ, ಯರ್ರವ್ರ 


4 ಅದೇ,ಪು. 10-11, 18 
5 ನೋಡಿ: ಲಕ್ಷ್ಮಣ್‌ ತೆಲಗಾವಿ : ಚಿತ್ರದುರ್ಗ ಇತಿಹಾಸ ಮತ್ತು ಸ್ಥಳೀಯ ಲೇಖಕರು 
(ಲೇಖಾಂಕ 2), ತರಳಬಾಳು, ಸಂಚಿಕ 27, ಏಪ್ರಿಲ್‌ 1982, ಪು. 12-17 


೫೬ ಮಾನವಿಕ ಕರ್ಣಾಟಕ 


ನಾಗತಿಹಳ್ಳಿ, ಚಿಕ್ಕಸಿದ್ದವ್ವನಹಳ್ಳಿ, ದೊಡ್ಡಸಿದ್ದೆವ್ವನಹಳ್ಳಿ, ಚಿಕ್ಕಪಾಲವ್ವನಹಳ್ಳಿ, 
ಕೊಮಾರನಹಳ್ಳಿ, ತೊ ಮದಕರಿನಾಯ್ಕ ನಟಿ ಮೊದಲಾದುವನ್ನು ಉಲ್ಲೇ 
ಖಸಕಬಹುದು. ಹಾಗೆಯೇ, ಈ ನಾಯಕ ಕುವತಾರ_-ಕುವತಾರಿಕಯರ 

ಹೆಸರಿನಲ್ಲಿರುವ ಕೆಕೆ-ಕುಂಟಿ-ಕೋಟಿ-ಮಠ- ಮಂದಿರ, ಇತ್ಯಾದಿಗಳೂ ಸಾಕಷ್ಟು 
ಸಂಖ್ಯೆಯ ಲ್ಲಿವೆ. ಆದ್ದರಿಂದ ಚಿತ್ರನಾಯಕನ ಹೆಸರಿನಲ್ಲಿಯೂ ಗ್ರಾವಃವೊಂದನ್ನು 
ನಿರ್ಮಿಸಲಾಗಿದೆಯೆಂದು ತಿಳಿಯಬಹುದೇ ? 


ಸಾಂಪ್ರದಾಯಿಕ ಸಂಗತಿಗಳನ್ನೂ ಆಶಯಗಳೆನ್ನೂ ತನ್ನ ಹಿನ್ನೆಲೆಯಲ್ಲಿ 
ಹೊಂದಿದೆ ಚಿತ್ರದೇವರು. ಚಿತ್ರದುರ್ಗ ಅರಸರ ಮೂಲಪ್ರರುಷರು ತಮ್ಮ ಮೂಲ 
ನೆಲೆಯಿಂದ ವಲಸೆ ಹೊರಟಾಗ ತಮ್ಮೊಡನೆ ತಮ್ಮ ಮನೆದೇವರುಗಳಲ್ಲಿ ಅಹೋಬಲ ' 
ನರಸಿಂಹದೇವರನ್ನೂ ಕಂಸಳ ದೇವರಲ್ಲೊಂದಾ ದ ಚಿತ್ರದೇವರನ್ನೂ ತಂದರೆಂದು 
ವ್ಯಕ್ತ ಪಡುತ್ತದೆ. ಈ ಜನಾಂಗದವರ ವಂಶ ಮತ್ತು ಗೋತ್ರ- ಸೂತ್ರ- ಶಾಖೆಗಳಲ್ಲಿ 
ಮಹಿಸರಿಗೋತ್ರ-ಮನುಮನಿಸೂತ್ರಶಾಖೆಗಳೆಂದು ತೋರಿಸಲಾದ ಚಂದ್ರವಂಶಕ್ಕೆ 
ಸೇರಿದವರೆಲ್ಲಿ ಸೂರೇದೇವರು, ದೊಡ್ಡ ಕಂಪಳದೇವರು ಮತ್ತು ಚಿತ್ರದೇವರುಗಳಿಗೆ 
ಸಂಬಂಧಿಸಿದವರು ಹಸ್ತಿನಾವತಿ, ಆನೆಗೊಂದಿ ಮತ್ತು ಚಿತ್ರದುರ್ಗದ ರಾಜವಂಶಸ್ಥೃ 
ರೆಂದು ಪ್ರಸ್ತಾಪಿಸಲಾಗಿದೆ. ದಿಳ್ಳಿಯಿಂದ ಬಂದ ಚಿತ್ರದೇವರು ಇಲ್ಲಿ ನಿಂತಿದ್ದರಿಂದ 
ಚಿತ್ರಹಳ್ಳಿ ಎಂದು ಹೆಸರಿಡಲಾಯಿ:ತೆ:ದೂ ಈ ಗ್ರಾಮದ ಗೌಡಿಕೆಗೆ ಶಾವಂತಲೋರ 
ಲಿಂಗಣ್ಣ , ಶ್ಯಾನ:ಬೋಗಿಕೆಗೆ ಪುಟ್ಟ ರಸೈಯ ಮತ್ತು ತಳವಾರಿಕೆಗೆ ಲಕ್ಕೆಮನೋರ 
ಮರಿಲಕ್ಟೈಯನ್ನು ಡೋ ತಂಪಳಬೇವರಾದ ಚಿತ್ರ ದೇವರ 
ಪೂಜಾರಿಕೆಗೆ ಶಿದ್ದಲಿಂಗೈಯ್ಯನನ್ನು ನೇಮಿಸಲಾಯಿತೆಂದೂ ಹೇಳಿದೆ.? ಇ 
ಸಂಬಂಧದಲ್ಲಿ ಚಿತ ಶ್ರಹಳ್ಳಿ ಶ್ಯಾನುಬೋಗತನ ನಿರ್ವಹಿಸಿದವರ ವಂಶಾವಳಿಯ ವಿವರ 
ಗಳನ್ನು ಹೊಂದಿರುವ ಹಿತ್ತಾಳೆ ತಗಡುಗಳು ಒದಗಿಸುವ ವೃತ್ತಾಂತವು ಚಿತ್ರ 
ಹೆಳ್ಳಿಯ ಸ್ಥಾ ಶ ಪನೆಯ; ಹಿನ್ನೆ ಲೆಯಲ್ಲಿ ಪ್ರಸ್ತಾಪಗೊಂಡಿರುವುದು ನಮಷ ಕರಡಿ 
ಬ(ಬು)ಳ್ಳ ನಾಯಕ ಮತ್ತು ಚಿತ್ರನಾಯಕ ಅವರುಗಳು ಸಹ ಬಂದು ಹಟ ತ್ವಯನ್ನು 
ಹಾಕಿ ಆಮೇಲೆ ಗ್ರಾಮವನ್ನು ಕಟ್ಟಿದರೆಂದೂ ಅದಕ್ಕಿ "ಚಿತ್ರನಹಳ್ಳಿ' ಎಂಬ 


6 ವಾಲ್ಮೀಕ ವಂಶಪಾವನಿ, ಪು. 43 


7 ಗೊಲ್ಲಕುಲದ ಶಾಸನಪತ್ರ (ಕಾಗದದ ಸುರುಳಿ-ಅಪ್ರಕಟಿತ ; ಸೌಜನ್ಯ : ಟಿ.ಎನ್‌. 
ಗಂಡುಗಲಿ, ಚಿತ್ರದುರ್ಗ), ಕಾಗದದ ಭಾಗಗಳು 4 ಮತ್ತು 14 


8 ಚಿತ್ರಹಳ್ಳಿ ಸೀಮೆಸ್ತಳದ ಶ್ಯಾನುಬೋಗತನ ವಂಶಾವಳಿ ವಿವರ ಅಥವಾ ಚಿತ್ರಹಳ್ಳಿ 
ಸ್ಥಳದ ಶ್ಯಾನುಬೋಗ ವೆಂಕಟರಮಣಪ್ಪ ನವರ ವಂಶಸ್ಥರ ವಿವರ (9 ಹಿತ್ತಾಳೆ ತಗಡುಗಳು- 


ಅಪ್ರಕಟಿತ ; ಸೌಜನ್ಯ : ಆಲಗಟ್ಟದ ವೇದಮೂರ್ತಿಸ್ತಾಮಿ ಮತ್ತು ಎಚ್‌. ಶ್ರೀಶೈಲ ಆರಾಧ್ಯ, 
ಚಿತ್ರದುರ್ಗ) : 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೫೭ 


ಹೆಸರಾಯಿತೆಂತಲೂ ಹೇಳಿದೆ.9* ಚಿತ್ರನಾಯ:ಕನನ್ನು ಈ ತಗಡುಗಳಲ್ಲಿ ಒಂದೆರಡು 
ಕಡೆ ಚಿತ್ತನಾಯಕನೆಂತಲೂ ಬರೆಯಲಾಗಿದೆ. 

ಚಿತ್ರಹಳ್ಳಿ ಶ್ಯಾನುಬೋಗರ ವಂಶಾವಳಿ ವಿವರಗಳನ್ನು ಹೇಳುವ ಈ ತಗಡು 
ಗಳು ಚಿತ್ರ ಹಳ್ಳಿ ಗ್ರಾಮವು ಅಸ್ತಿತ್ವಕ್ಟೆ ಬಂದ ಬಗೆಗೆ ಬೇರೆ ಹಿನ್ನೆಲೆಗಳನ್ನು ಸೂಚಿ 
ಸಿರುವುದು ಸ ಸರಸ್ಯಕರವಾದ ik ಡಿಲ್ಫಿ ದೇಶವನ್ನು ಬಿಟ್ಟುಬಂದ ಶಾ ನೇಬೋಗ 
ವೆಂಕಟರಮಣಪ್ಪನು "ಆನೆಗೊಂದಿ ರಾಯರು” ಮಾ ವ ಹೊಲ- ಮನೆ -ಆಯ 
ಮುಂತಾದುವನ್ನು 60 ವರುಷಗಳ ಕಾಲ ಆನುಭವಿಸಿದನೆಂದೂ ಆಗ ಈ ಗ್ರಾಮ 
(ಚಿತ್ರಹಳ್ಳಿ) ಕಟ್ಟಿ ತೆಂದೂ ಹೇಳಿದೆ.10 ಈ ವೆಂಕಟರಮಣಪ್ಪನು ಗೊಲ್ಲನಾಯಕರು, 
ed ಹಾಗೂ ಸಾದನಾಯಕರಿಗೂ ಹೇಳಿಕೊಂಡು ಈ ಗ್ರಾಮಕ್ಕೆ 
ಬಂದು ನಿಂತಾಗ ಆನೆಗೊಂದಿ ಆಚ್ಯುತರಾಯರ ದೊರೆತನದಲ್ಲಿ ಇಲ್ಲಿ ಒದು ಕೋಟಿ 
ಯನ್ನು ಕಟ್ಟಲಾಯಿತೆಂದೂ ಪೇಟೆಬಸವೇಶ್ವ ಗ. ಮತ್ತು ವೀರಭದ್ರ-- ಈ ಎರಡು 
ದೇವಸ್ಥಾ ನಗಳು ಸಮ ಆಚ್ಛುತರಾಂ:ಕಿಗೆ ಹೇಳಿಕೊಂಡು 
ಗೌಡರು. ಶ್ಯಾನುಬೋಗರು, ಹನ್ನೆ ರಡು ಕೈವಾಡದವರು ಸ್ಥ 'ಳ_ ಮನೆ ಮಾಡಿಸಿಕೊಂಡು 
ಸಂತೆ ನೆರವೇರುವ ಹಾಗೆ ಕೂಡಿ ಸುಖದಲ್ಲಿ ಇದ್ದ ಕಿಂದೂ ಕೋಟಿಕಟ್ಟ ಗ್ರಾಮ 
ದೊಡ್ಡದಾದ ತರುವಾಯ ರಾಯರ ಕಾಲಕ್ಕೆ ಇದಕ್ಕೆ «ಚಿತ್ರ ಪುರಿ” ಎಂದು. ಹೆಸರಿಟ್ಟ 
 ಕೆಂದೊ ಹೀಗೆ ಬಹುಕಾಲ ನಡೆದು ಬಂದು ಈಚೆಗೆ ಇದು ತರೀಕೆರೆ ಸಂಸ್ಥಾನಕ್ಕೆ ಸೇರಿ 
ದಾಗ ಗೊಲ್ಲಕಾದಿ ನಾಯಕರ ಬಳಿ ಚಿತ್ರದೇವರು ಇದ್ದ ಕಾರಣ ಇದಕ್ಕೆ ಚಿತ್ರಹಳ್ಳಿ 
ಎಂಬ ಹೆಸರಾಯಿತೆಂದೂ ಈ ಸಟಗಳು ಹೇಳುತ್ತವೆ.13 ಕ್ರಿ.ಶ.1531, 1534 
ಮತ್ತು 1536ರ ಅಚ್ಯುತರಾಯನ ಅವಧಿಯ ಮೂರು ಶಿಲಾಶಾಸನಗಳು ಇಲ್ಲಿ 


9 ಅದೇ, 1ನೆಯ ತೆಗಡು-ಹಿಮ್ಮುಖ ಹಾಗೂ 2ನೆಯ ತಗಡು-ಹಿಮ್ಮುಖ ; “ಪಾಳೆಯ 
ಗಾರರ ಪೈಕಿ ಚಿತ್ರನಾಯಕ'ನು ಇಲ್ಲಿ ಆಳ್ವಿಕೆ ನಡೆಸಿದುದರಿಂದ ಈ ಊರಿಗೆ ಚಿತ್ರಹಳ್ಳಿಯೆಂಬ ಹೆಸ 
ಯತರ ಸ್ಥಳೀಯವಾಗಿ ಪ್ರ 'ಚಾರದಲ್ಲಿರುವ ಸಂಗತಿಯನ್ನು ನನ್ನ ಗಮನಕ್ಕೆ ತಂಡ ಶ್ರೀಚಿತ್ರ 
ಲಿಂಗೇಶ್ವರಸ್ವಾಮಿ ದೇವಾಲಯದ ಅರ್ಚಕರಾದ ಚಿತ್ರಹಳ್ಳಿಮಠದ ಸಿದ್ದ ಪ್ಪಯ್ಯ ಅವರಿಗೆ 
ಕೃತಜ್ಞ ನಾಗಿದ್ದ ನೆ. 

10 ಅದೇ, 5ನೆಯ ತಗಡು-ಮೇಲ್ಮುಖ ಹಾಗೂ ಹಿಮ್ಮುಖ 

1] ಅದೇ, 4ನೆಯ ತಗಡು ಮೇಲ್ಭು, ಖ; ಚಿತ್ರಹಳ್ಳಿಯ ಶ್ರೀವೀರಾಂಜನೇಯ ದೇವಾ 
ಲಯದಲ್ಲಿರುವ ಒಂದೂವರೆ ಅಡಿ ಎತ್ತರದ ಪಂಚಲೋಹದ ಹನುಮಂತನ ಉತ್ಸವಮೂರ್ತಿಯ 
ಪೀಠದ ಸುತ್ತಲೂ ಕೆತ್ತಲಾದ ಬರಹದಲ್ಲಿ “ಚಿತ್ರಪುರಿ' ಎಂದಿರುವುದು ಗಮನಾರ್ಹ. ಆ ಬರಹೆದ 
ಪೂರ್ಣಪಾಠ ಇಂತಿದೆ : 

1. ಚಿತ್ರ ಪುರಿ ಮೇಲನಾಡು 2. ಚೊಳಚಪರದ ಶ್ರೀ ವೀರಹನುಮಂತ್ತ 
ಇ, ಪಂಚೆರಾತ್ರೆ 

ಈ ಹೆನುಮಂತಮೂರ್ತಿಯನ್ನು ಪರಿಶೀಲಿಸಲು ಅವಕಾಶವಿತ್ತ ಅರ್ಚಕರಾದ ಶ್ಯಾನು 
ಬೋಗ ಸುಬ್ಬರಾವ್‌ ಅವರಿಗೂ ಈ ಬಗೆಗೆ ಸೂಚನೆಯಿತ್ತ ಚಿತ್ರದುರ್ಗದ ಲ. ನಾಗರಾಜ ಹೊಯ್ಸಳ 
ಮತ್ತು ಜತೆಗಿದ್ದು ಸಹಕರಿಸಿದ ಶಂಕರ ಅಥಣಿ ಅವರುಗಳಿಗೂ ಕೃತಜ್ಞ ನಾಗಿದ್ದೆ ನೆ. 


೫೮ ಮಾನವಿಕ ಕರ್ಣಾಟಕ 


ದೊರೆತಿರುವುದರಿಂದ! ಈ ಮೇಲಿನ ಸಂಗತಿಗಳಿಗೆ ಚಾರಿತ್ರಿಕ ಮಹತ್ವ ಪ್ರಾಪ್ತವಾಗಿದೆ 
ಯೆನ್ನಬಹುದು. 

ಚಿತ್ರದುರ್ಗವನ್ನು "ಚಿೆಂಚನಕಲ್ಲು' ಎಂತಲೂ ಸಂಬೋಧಿಸಿರುವುದು ವ್ಯಕ್ತ 
ಪಡುತ್ತದೆ. ಚಿತ್ರದುರ್ಗ ಆರಸರ ವಿವರಗಳನ್ನು ನೀಡುವ ದಾಖಲೆಗಳಲ್ಲಿ "ಚಿಂಚನ 
ಕಲ್ಲ ಅರಸುಗಳ ವಂಶಾವಳಿ'ಯೂ ಒಂದು.38 ಇಂಗ್ಲಿಷರು ಶ್ರೀರಂಗಪಟ್ಟಣ 
ವನ್ನು ಮುತ್ತಿದಾಗ (1799) ಬಪ್ಪು ಸುಲ್ತಾನನು ತನ್ನ ಕುಟುಂಬವರ್ಗದವರನ್ನು 
ಚಿತ್ರದುರ್ಗದಂತಹ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ಪ್ರಯತ್ನಪಬ್ಬಿದ್ದನೆಂದು ತಿಳಿದು 
ಬರುತ್ತದೆ. ಹೈದಂ"ಅಲಿ ಮತ್ತು ಓಪ್ಪುಸುಲ್ತಾನರ ಅವಧಿಯ ಆಸ್ಥಾನ ಚರಿಶ್ರ 
ಕಾರನೆಂದು ಕರೆಯಿಸಿಕೊಂಡ ಮೂರ್‌ ಹುಸೇನ್‌ ಆಲಿಖಾನ್‌ ಕಿವರ್ತ್ಮಾನಿಯೂ ಆ 
ಬಗೆಗೆ ಸೂಚನೆ ನೀಡಿದ್ದಾನೆ.148 ಅದರ ಪ್ರಸ್ತಾಪವು «ಕೊಡಗು ವೀರರಾಜೇಂದ್ರರ 
ಪತ್ರ'ದಲ್ಲಿಯೂ ಬಂದಿದೆ.18 ಇಲ್ಲಿ ಚಿತ್ರದುರ್ಗವನ್ನು ಚಿಂಚನಕಲ್ಲುದುರ್ಗವೆಂಬುದರ 
ಬದಲಿಗೆ "ಬೆಂಚನಕಲ್ಲ:ದುರ್ಗ'ವೆಂದು ತಪ್ಪಾಗಿ ಸೂಚಿಸಿದೆ. (ಬಹುಶಃ ಮುದ್ರಣ 
ದೋಷ ಕಾರಣವಿರಬೇಕು). ಹಾಗೆಯೇ, “ಕಾಮಗೇತಲೋರ ಚಿಕ್ಕನಾಯಕ 
ನಿಂತಸ್ಮಳ ಚಿಂಚನಕಲ್ಲು” ಎಂದು ಹೇಳಿರುವುದರಿಂದಲೂ36 ಚಿತ್ರನಾಯಕನನ್ನು 
ಚಿಕ್ಕನಾಯಕನೆಂದು ಇಲ್ಲಿ ತಪ್ಪಾಗಿ ಬರೆದಿರುವ ಸಾಧ್ಯತೆ ತೋರುವುದರಿಂದಲೂ 
ಚಿತ್ರನಾಯಕನ ಚಾಂತ್ರಿಕತೆ ಬಗೆಗೆ ಇಲ್ಲಿ ಸೂಚಿಸಿದ್ದಿರಬೇಕೆಂದು ಭಾಸವಾಗುತ್ತದೆ. 

ಚಿತ್ರನಾಯಕ ಮತ್ತು ಚಿತ್ರಹಳ್ಳಿಯನ್ನು ಪರಸ್ಪರ ತಳಕುಹಾಕುವ ಹಾಗೂ 
ಚಿತ್ರದುರ್ಗ ಹೆಸರಿನ ಹಿನ್ನೆಲೆಯಲ್ಲಿ ಚಿತ್ರ ಇಯಕನನ್ನು ಕಲ್ಪಿಸುವ ಪ್ರಯತ್ನವು 
ಇಂತಹ ಸಾಂಪ್ರದಾಯಿಕ ಬರಹಗಳಲ್ಲಿ ನಡೆದಿರುವುದನ್ನು ಇವುಗಳಿಂದ ತಿಳಿಯ 
ಬಹುದು. ಚರಿತ್ರೆಯ ಬರವಣಿಗೆಯಲ್ಲಿ ಇಂತಹ ಸಾಹಿತ್ಯವನ್ನು ಆಕರವಾಗಿ ಬಳಸಿ 
ಕೊಳ್ಳುವ ಬಗೆಗೆ ವಿದ್ವಾಂಸರಲ್ಲಿ ಒಮ್ಮತವಿಲ್ಲವೆನ್ನುವುದು ದಿಟ್ಟ ಕೇವಲ ಕುಲ 


12 ಎಕ್ಕೆ11, ಹೊಳಲ್ಕೆರೆ 48, 49 ಮತ್ತು 51 


13 ಈ ಅಪೂರ್ಣ ಹಾಗೂ ಅಪ್ರಕಟಿತ ಹತ್ತಪ್ರತಿಯ ಆರಂಭದಲ್ಲಿ “ಹುಲ್ಲೂರು ಕರಣಿಕ 
ಕೋನಪ್ಪಯ್ಕನವರ ಪುತ್ರರಾದ ನಾರಾಣಪ್ಪೆಯ್ಯನವರು ತಮ್ಮ ಪುತ್ರ ಅಂಣಯ್ಯಗೆ ಬುದ್ಧಿಗಲಿಸಿ 
ಬರಕೊಟ್ಟ ವಿವರಾ |” ಎಂದಿದೆ. ಹುಲ್ಲೂರು ಶ್ರೀನಿವಾಸ ಜೋಯಿಸರು ಇದನ್ನು ಮೂಲದಿಂದ 
ಎತ್ತಿ ಬರೆದಿರುವರು (ಸೌಜನ್ಯ : ಹು. ಶ್ರೀ, ಪಾಂಡುರಂಗ ಜೋಯಿಸ್‌, ಚಿತ್ರದುರ್ಗ). 

14 History of Tipu Sultan (Translated by Col. W. Miles), 
Calcutta, 1958, p: 124 

15. ತಿ.ತಾ. ಶರ್ಮ (ಸು); ಚಾರಿತ್ರಿಕ ದಾಖಲೆಗಳು, ಬೆಂಗಳೂರು, 1971, ಪು.167; 
Betchanckalld (Chitaldrug)— ಮೈಸೂರು ಆರ್ಕಿಯಾಲಾಜಿಕಲ್‌ ರಿಪೋರ್ಟ್‌, 1941, 
ಪು. 121 


16 ಗೊಲ್ಲಕುಲದ ಶಾಸನಪತ್ರ, ಕಾಗದದ ಭಾಗ 16 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೫೯ 


ವೃತ್ತಾಂತವನ್ನು ಅರಹುವ ಈ ಬರವಣಿಗೆಗಳು ಆಶಯರೂಪದ ಕತೆಗಳಿಂದ 
ತುಂಬಿದ್ದು, ಚರಿತ್ರಕಾರರನ್ನು ತಪ್ಪುದಾರಿಗೆಳೆಯುವ ಸಾಧ್ಯತೆ ಇದೆಯೆಂದು 
ಗುಮಾನಿನಡು ವುದುಂಟು. ಇಲ್ಲಿ ಪ್ರಸ್ತಾಪಗೊಂಡಿರುವ ದಾಖಲೆಗಳನ್ನು ಪ್ರಸ್ತುತ 
ಲೇಖನದಲ್ಲಿ ಚಾರಿತ್ರಿಕವಾಗಿ ವಿಮರ್ಶಿಸಲು ಸಾಧ್ಯವಿಲ್ಲವಾದರೂ ಚಿತ್ರನಾಯಕನ 
ಅಸ್ತಿತ್ವವನ್ನು ಸಿದ್ಧ ಪಡಿಸುವ ದಿಸೆಯಲ್ಲಿ ತಲಸ್ಪರ್ಶಿ ಯಾದ ಸಂಶೋಧನೆ ಮುಂದು 
ವರಿಯಬೇಕಾಗಿದೆಯೆಂದು ಸದ್ಯಕ್ಕೆ ಹೇಳಬಹುದೇ ವಿನಾ ಅವನಿಗೆ ಸಂಬಂಧಿಸಿದ 
ವೃತ್ತ್ವಾಂತವೇ ಕಟ್ಟುಕಥೆ ಎನ್ನುವ ವಾದವನ್ನು ಅನುಮೋದಿಸುವುದು ದುಸ್ತರ 
ವಾದುದು. 

ಯಾವುದೇ ಸ್ಫಳನಾಮವಾದರೂ ಸ್ಥಳೀಯರ ಸೌಲಭ್ಯಕೃನುಗುಣವಾಗಿ ಕಾಲ 
ಕ್ರಮದಲ್ಲಿ ರೂಪಾಂತರಗೊಳ್ಳುವುದು ಸಹಜ, “ಚಿತ್ರದುರ್ಗ'ವೆಂಬ ಈಗಿನ ಅಧಿಕೃತ 
ರೂಪವೇ ಎಲ್ಲೆಡೆ ಬಳಕೆಗೆ ಬಂದಿದ್ದರೂ ತೆಲುಗು ಭಾಷಿಕರಲ್ಲಿ ಬಹುಮಂದಿ ಇಂದಿಗೂ 
“ಚಿತ್ರಕಲ”ದುರ್ಗ'ವೆಂದೇ ಕರೆಯುತ್ತಿರುವುದುಂಟು, ಇದು ಚಿತ್ರದುರ್ಗ ಹೆಸರಿನ 
ಹಿಂದಿನ ರೂಸವೂ ಹೌದು. ಕ್ರಿ.ಶ, ಸುಮಾರು 10ನೆಯ ಶತಮಾನದಲ್ಲೇ ಇಲ್ಲಿ 
ಕೋಟಿಯು ನಿರ್ಮಾ ಣಗೊಂಡಿದ್ದಿ ತೆಂಬುದಕ್ಕೆ ಕ್ರಿ.ಶ. 1073ರ ಶಾಸನವು ಸೂಚನೆ 
ನೀಡುತ್ತಡೆ.17 "ದುರ್ಗ'ವೆಂಬ ಆಂತ್ಯಪ್ರತ್ಯಯವು ಈ ಎದೆಯ ಹೆಸ೭ನೋದಿಗೆ 
- ನೇರವಾಗಿ ಸೇರಿಕೊಂಡಿರುವುದನ್ನು ಕ್ರಿ.ಶ. 1235ರ ಶಾಸನವು ವ್ಯಕ್ತಪಡಿಸುತ್ತದೆ 18 
ಬೆ(ಚಿ)ಮ್ಮತ್ತನೂರದುರ್ಗ,39 ಚಿಂನ್ಮನಗಿರ್ರಿದುರ್ಗ,20 ಶಿಂಗನಗಿ೭ದುರ್ಗ,2 ಚಿಂನನ 
ಗಿರಿಸುರ್ಗ,೨೨ ಚಿ।ದುರ್ಗ,೫ ಚಿಂತಲಕಲದುರ್ಗ,24 ಚಿತ್ರಕಲ್ಲುದುರ್ಗ್ಗ,2 ಇತ್ಯಾದಿ 
ರೂಪಗಳು ಕ್ರಿ.ಶ. 1286 ರಿಂದ 181ರ ಅವಧಿಯಲ್ಲಿ ಶಾಸನಗಳಲ್ಲಿ ಕಾಣಿಸಿ 
ಕೊಳ್ಳುತ್ತವೆ. ಈ ಅವಧಿಯಲ್ಲಿ ಶಾಸನಗಳಲ್ಲಿ ಪ್ರಯೋಗಗೊಂಡಿರ. ವ ಇತರ ರೂಪ 
ಗಳ ಪ್ರಸ್ತಾಪವು ಸದ್ಯಕ್ಕೆ ಇಲ್ಲಿ ಅಪ್ರಸ್ತುತ. 


17 ಎಕ. 11, ಚಿತ್ರದುರ್ಗ 82 

18 ಅದೇ, ಜಗಲೂರು 33 ಕಲ್ಲೇದೇವರಪುರ : ಬೆ(ಚಿ)ಮ್ಮತ್ತನೂರುದುರ್ಗ 
19 ಅದೇ, ಚಿತ್ರದುರ್ಗ 12, ಕ್ರಿ.ಶ. 1286 

20 ಅದೇ, ದಾವಣಗೆರೆ 164 (ನೀರಥಡಿ), ಕ್ರಿ.ಶ, 1698 

21 ಅದೇ, ಚಿತ್ರದುರ್ಗ 37 (ಮೆದಕೆರೆಪುರ), ಕ್ರಿ.ಶ. ಸು. 1700 

22 ಅದೇ, ಚಿತ್ರದುರ್ಗ 31 (ಪಿಳ್ಳೇಕೆರೆಗ್ರಾಮ), ಕ್ರಿ.ಶ. ಸು. 1714 


23. ಅದೇ, ಚಿತ್ರದುರ್ಗ 54 (ಸಿರಗೆರೆ), ಕ್ರಿ.ಶ. ಸು. 1730 : ಲೂಯಿರೈಸ್‌ ಅವರು 
ಈ ಶಾಸನದ ಅನುವಾದದಲ್ಲಿ ಇದನ್ನು "ಚಿತ್ರದುರ್ಗ'-€೮॥1[(£೩8160/88-ಎಂತಲೇ ವಿಸ್ತರಿ 


24 ಮೈ. ಆ. ರಿ, 1939, ಸಂಖ್ಯೆ 6, 18ನೆಯ ಶತಮಾನ, ಪು. 107 
25 ಎ.ಕ. 11, ಚಿತ್ರದುರ್ಗ 21 (ತಾಮ್ರ ಪಟ-ತೆಲುಗುಭಾಷೆ), ಕ್ರಿ.ಶ.ಸು. 1781 


೬೦ ಮಾನವಿಕ ಕರ್ಣಾಟಕ 


ನಿರೂಪ, ಚಾರಿತ್ರಿಕ ದಾಖಲೆ, ಸಾಹಿತ್ಯಕೃತಿ, ಇತ್ಯಾದಿಗಳಲ್ಲಿ ಚಿತ್ರದುರ್ಗ,28 
ಚಿಮಟದುರ್ಗ,27 ಚಿಂತನಕಲ್ಲುದುರ್ಗ,38 ಚಿತ್ರಕಲ್ಲು-1ತ್ರದುರ್ಗ,29 ಚಿತ್ರಕಲ್‌- 
ಚಿತ್ರಕಲ"ದುರ್ಗ, 30 ಚಿತ್ರಕಲ್‌ನಗರ(ದುರ್ಗ),31 ಚಿಂನ್ಮೂಲಗಿರಿದುರ್ಗ- ಚಿತ್ರ 
ದುರ್ಗ,32 ಚಿತ್ರಕಲ್ಲು,83 ಚಿತ್ರದು(ರ)ರ್ಗ,34 ದುರ್ಗ-ಚಿತ್ರದುರ್ಗ35 ಮೊದಲಾದ 
ರೂಪಗಳೂ ದೊರೆಯುತ್ತವೆ, 

ಚಿತ್ರದುರ್ಗ ಸಂಸ್ಥಾನವನ್ನು "ದುರ್ಗದ ಸೀಮೆ'ಯೆಂತಲೂ86 "ದುರ್ಗದರಾಜ್ಯ' 


26 ಶ್ರೀ ಕೂಡ್ಲೀ ಶೃಂಗೇರಿ ಸಂಸ್ಥಾನದ ಪ್ರಾಚೀನ ಶಾಸನ ಲೇಖನ ಸಂಗ್ರಹ, ಭಾಗ 1, 
ಮೈಸೂರು, 1965 : ಹಿಂದೂರಾವ ಘೋರ್ಪಡೆಯ ಪ್ರಮಾಣಪತ್ರ (ಮರಾಠೀ), ಸಂಖ್ಯೆ 494, 
ಕ್ರಿ.ಶ.ಸು. 1724, ಪು. 346 ಹಾಗೂ ಬಾಳಾಜೀ ಬಾಜೀರಾಯನ ನಿರೂಪ (ಮರಾಠಿ), ಸಂಖ್ಯೆ 
460, ಕ್ರಿ.ಶ. 1760, ಪು. 328 

27 ಡಾ| ವಿ. ಎಸ್‌. ಎಸ್‌, ಆಚಾರ್ಯ (ಸಂ): ಶ್ರೀಕೃಷ್ಣದೇವರಾಯನ ದಿನಚರಿ, 
ಬೆಂಗಳೂರು, 1983, ಪು. 13 | 

28 ಆರ್‌. ಶಾಮಾಶಾಸ್ತ್ರಿ (ಸಂ): ಲಿಂಗಣ್ಣಕವಿ ವಿರಚಿತ ಕೆಳದಿನ್ನಪ ವಿಜಯಂ, 
ಮೈಸೂರು, 1921, ದಶಮಾಶ್ವಾಸಂ-40, ಪು. 181 

29 ಚಾರಿತ್ರಿಕ ದಾಖಲೆಗಳು : ಹೈದರ್‌ನಾಮಾ, ಪು. 22, 25, 54, 56, ಇತ್ಯಾದಿ 

30 ಮತ್ನಮುದ್ರಗ್ರಾಮ ಹುಟ್ಟಿದ್ದು (ಹೆಸ್ತಪ್ರತಿ-ಅಪ್ರಕಟಿತ; ಸೌಜನ್ಯ : ನಾ. ಪ್ರಭಾಕರ್‌, 
ಪಾಂಡವಪುರ), ಪು. 119, 120 

31 ಕಪಟರಾಳ ಕೃಷ್ಣರಾವ್‌ ; ಸುರಸ್ರರ ಸಂಸ್ಥಾನದ ಇತಿಹಾಸ, ಬೆಂಗಳೂರು, 1977, 
ಪು. 230-31 ; ಅಹೋಬಲ ಪಂಡಿತ ಎಂಬವನು "ವಿರೂಪಾಕ್ಷ ವಸಂತೋತ್ಸವ” ಎಂಬ ತನ್ನ 
ಸಂಸ್ಕೃತ ಕಾವ್ಯದಲ್ಲಿ ಚಿತ್ರದುರ್ಗ(ಚಿತ್ರಕಲ್‌ನಗರ)ದ ಅರಸನನ್ನು “ಚಿತ್ರಶಿಲಾನಗರಾಧೀಶ್ವರೋ' 
ಎಂದು ಸಂಬೋಧಿಸಿರುವ ಭಾಗವನ್ನು ಲೇಖಕರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ, 

32 ಕೈಫೀಯತ್ತು (ಚಿತ್ರದುರ್ಗದ ಆಯಗಾರರ ವಿವರ; ಸೌಜನ್ಯ : ಕೆ. ಗುಂಡಾ 
ಜೋಯಿಸ್‌, ಕೆಳದಿ) 

33 ಡಿ. ಎನ್‌. ಕೃಷ್ಣಯ್ಯ, ಎಂ. ಎಸ್‌. ಸುಬ್ಬರಾಯ (ಸಂ.) : . ಕೊಡಗು ಸಂಸ್ಥಾನದ 
ರಾಜೇಂದ್ರನಾಮೆ, ಮಡಿಕೇರಿ, 1959, ಪು. 17 ; ಕಳಲೆನಾಯಕರ (ದಳವಾಯಿಗಳ) ವಂಶಾವಳಿ- 
ಮೈ, ಆ.ರಿ., 1942, ಪು. 98; ಬುಕ್ಕರಾಯ ಚರಿತ್ರೆ ಕರ್ಣಾಟಕ ಸಾಹಿತ್ಯ ಪರಿಷತ್ಪತ್ರಿಕೆ, 8-2, 
ಜುಲೈ 1923, ಪು. 104 

34 ಎಂ. ಎನ್‌. ಪ್ರಭಾಕರ್‌ (ಸಂ): ನಾಯಕನಹಟ್ಟಿ ಬಖೈರು, ಚಂದ್ರವಳ್ಳಿ, 
ಚಿತ್ರದುರ್ಗ, 1976 : ಭಾಗ-4, ಪು. 31, 32, 34; ಲಕ್ಷ್ಮಣ್‌ ತೆಲಗಾವಿ (ಸಂ.) : ಜರಿಮಲೆ 
ಸಂಸ್ಥಾ ನದ ವಂಶಾವಳಿ, ಅದೇ, ಪು. 43; "ಆರ್ಕಾಡ ಸಂಸ್ಥಾನದ ಕೈಫೀಯತು', ಕ.ಸಾ.ಪ., 


ಜುಲೈ 1924, ಪು. 140-41; ನಿಡುಗಲ್ಲು ಅರಸುಗಳ ವಂಶಾವಳಿ, ಅದೇ, 17-2, ಜುಲೈ 
1932, ಪು. 108 


35 ಬಿ. ರಾಮರಾವ್‌ (ಸಂ) : ಕಣುಕುಪ್ಪೆ ಕೋಟಿ ಕಟ್ಟಿದ ಕೈಫಿಯತ್ತು, ಕ.ಸಾಪ,, 
ಜುಲೈ 1931, ಪು. 128-134 


36 ಎಕ್ಕ 11, ಚಿತ್ರದುರ್ಗ 56 (ಹಳುವಧಾರ), ಕ್ರಿ.ಶ. 1718; ಕೂ.ಶೃಂ.ಸಂ.ಪ್ರಾ. 
ಶಾ.ಲೇ, ಸಂ., ಸಂಖ್ಯೆ 99 (ದಾನಶಾಸನ), ಕ್ರಿ.ಶ. 1689, ಪು. 74 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೬೧ 


ವೆಂತಲೂಕಿ? ಉಲ್ಲೇಖಿಸಿದೆ. ರಾಜಧಾನಿಯನ್ನು ಕೇವಲ *ದುರ್ಗ'ವೆಂದು 
ಸಂಬೋಧಿಸಿದ 38 ಇಲ್ಲಿ "ದುರ್ಗ'ವೆಂದರೆ ಚಿತ್ರ(ಕಲ್ಲು)ದುರ್ಗವೇ. ಇಂದಿಗೂ ಈ 
ಜಿಲ್ಲಿಯ ಬಹುಮಂದಿ ನಿತ್ಯ ವ್ಯವಹಾರದಲ್ಲಿ ಈ ಊರನ್ನು "ದುರ್ಗ'ವೆಂದೇ ಕರೆಯು 
ವುದುಂಟು. ಒಟ್ಟಿನಲ್ಲಿ 13ನೆಯ ಶತಮಾನದಲ್ಲೆ "ದುರ್ಗ' ವೆಂಬ ಅಂತ್ಯಪ್ರತ್ಯಯ 
ವನ್ನು ಪಡೆದ ಈ ಸ್ಥಳವು, 18ನೆಯ ಶತಮಾನದ ಮೂರನೆಯ ದಶಕದ ವೇಳೆಗಾಗಲೇ 
“ಚಿತ್ರಕಲ್ಲುದುರ್ಗ'ದೊಡನೆ ' "ಚಿತ್ರದುರ್ಗ' ಎಂಬ ಅಧಿಕೃತ ನಾಮವನ್ನು 
ಹೊಂದಿದ್ದಿತು. ಮೇಲಿನ ಉಲ್ಲೇಖಗಳು ಈ ಅಂಶವನ್ನು ಅತ್ಯಂತ ದೃಢವಾಗಿ 
ಸಮರ್ಥಿಸುತ್ತವೆ: 
3. ಚಿತ್ರದುರ್ಗ ನಾಯಕರು, ಅವರ ಪರಿವಾರದವರು ಹಾಗೂ ಅಧಿಕಾರ 
ಸರು ಹಾಕಿಸಿರುವ 48 ಶಾಸನಗಳನ್ನು ಬಿ, ಲೂಯಿರೈಸ* ಅವಣ ಎಪಿಗ್ರಾಫಿಯ 
ಕರ್ನಾಟಕದ 11ನೆಯ ಸಂಪುಟದಲ್ಲಿ(1903) ಅಚ್ಚಿ ಸಿದ್ದಾರೆ; 1556 ರಿಂದ 1756ರ 
ವರೆಗಿನ ಕಾಲಾವಧಿಯ ಶಾಸನಗಳು ಇವು. ಇಷ್ಟರಿಂದಲೇ ಈ ಕಾಮಗೇಶಿ ಅರಸರ 
| ಚರಿತ್ರೆಯನ್ನು ಕರಾರುವಾಕ್ಕಾಗಿ ರಚಿಸುವುದು ಸಾಧ್ಯವೆನಿಸದು. ಇತರರ ಪ್ರಯತ್ನ 
ದಿಂದಲ್ಲೂ ಈ ಅರಸರಿಗೆ ಸಂಬಂಧಿಸಿದ ಶಾಸನ, ನಿರೂಪ, ಇತ್ಯಾದಿಗಳು ಬೆಳಕಿಗೆ 
ಬಂದಿವೆ. ಡಾ|| ಎಂ. ಎಚ", ಕೃಷ್ಣ, ಹುಲ್ಲೂರು ಶ್ರೀನಿವಾಸ ಜೋಯಿಸ, ಡಾ|| 
`ಎಂ, ಶೇಷಾದ್ರಿ, ಬಿ, ರಾಜಶೇಖರಪ್ಪ, ಲಕ್ಷ್ಮಣ್‌ ತೆಲಗಾವಿ ಹಾಗೂ ಕೋ. ಶ. 
ವಿಶ್ವನಾಥ ಅವರುಗಳು ಪ್ರಕಟಿಸಿರುವ ಹಾಗೂ ಬೆಳಕಿಗೆ ತಂದಿರುವ ಈ ಅರಸರ ಶಾಸನ 
ಗಳ ಸಂಖ್ಯೆ ಸುಮಾರು 50. ಮೈಸೂರು ಪುರಾತತ್ತ್ವ ಇಲಾಖೆಯ ವಾರ್ಷಿಕ ವರದ್ಮಿ ' 
ವಿವಿಧ ನಿಯತಕಾಲಿಕೆ, ಸಂದರ್ಭ ಸಂಚಿಕೆ, ದೈನಿಕ ಇತ್ಯಾದಿಗಳಲ್ಲಿ ಈ ಶಾಸನಗಳು 
ಅಚ್ಚುಗೊಂಡಿವೆ; ಸುದ್ದಿ ರೂಪದಲ್ಲಿ ಕೆಲವು ಪ್ರಕಟಗೊಂಡಿವೆ. ಶ್ರೀಮಜ್ಜಗದ್ಗುರು 
ಶ್ರೀಕೂಡ್ಲೀ ಶೃಂಗೇರಿ ಸಂಸ್ಥಾನದವರ) ಹೊರತಂದಿರುವ “ಪ್ರಾಚೀನ ಶಾಸನಲೇಖನ 
ಸಂಗ್ರಹೆ'ದ ಒಂದನೆಯ ಭಾಗದಲ್ಲಿ ಚಿತ್ರದುರ್ಗ ಅರಸರು ನೀಡಿರುವ 24 ನಿರೂಪ, 
ದಾನಶಾಸನ ಹಾಗೂ ಲೇಖನಗಳನ್ನು ಸೇರಿಸಲಾಗಿದೆ. ಲೂಯಿ:ರೈಸ್‌ ಅವರ 
ಸಂಗ್ರಹವೂ ಸೇರಿ ಒಟ್ಟು 125 ಶಾಸನಬರಹ, ಇತ್ಯಾದಿಗಳು ಈವರೆಗೆ ಲಭ್ಯ 
ಗೊಂಡಿವೆ. ಚಿತ್ರದುರ್ಗ ಅರಸರ ಚರಿತ್ರೆ ಕುರಿತು ಬರೆಯಲು . ತೊಡಗುವ ಮೊದಲು 
ಇವೆಲ್ಲವನ್ನೂ ಒಮ್ಮೆ ಗಮನಿಸಬೇಕಾದುದು ಅತ್ಯಗತ್ಯ 


37 ಮತ್ಸಮುದ್ರಗ್ರಾಮ ಹುಟ್ಟಿದ್ದು, ಪು 120 

38 ಮೈ.ಆರಿ, 1947-56, ಸಂಖ್ಯೆ 2-ಚಿತ್ರದುರ್ಗ (ಗಂಟಿಶಾಸನ), ಕ್ರಿ.ಶ. 1760, 
ಪು. 66; ಕೂ.ಶೃಂ,ಸಂ.ಪ್ರಾ.ಶಾ.ಲೇ.ಸಂ., ಸಂಖ್ಯೆ 100 ಮತ್ತು 103 (ನಿರೂಪ), ಕ್ರಿ.ಶ. 1729, 
ಪು. 74, 76; 460 (ಲೇಖನ-ಮರಾಠೀ), ಕ್ರಿ.ಶ. 1760, ಪು. 328; 112 (ಲೇಖನ), ಕ್ರಿ.ಶ.ಸು. 
1763, ಪು. 80; ಚಿತ್ರಹಳ್ಳಿ ಸೀಮೆಸ್ಟಳದ ಶ್ಯಾನುಬೋಗತನದ ವಂಶಾವಳಿ ವಿವರ, ತಗಡು ಕು 
ಹಿಮ್ಮುಖ 


೬೨ ಮಾನವಿಕ ಕರ್ಣಾಟಕ 


ಈ ನಾಯಕರ ಶಾಸನಗಳಲ್ಲಿ ಪ್ರಸಾ ಪಗೊಂಡಿರುವಂತೆ, ಸ್ಯಾ(ಸ)ಗಲೆ ಹನುಮಿ 


ಎ 


ನಾಯಕ ಎಂಬವನು ಚಿತ್ರದುರ್ಗ ನಾಯಕ ಸಂಸ್ಥಾನದ ಮೊದಲನೆಯ ಅರಸನಾದ 
ಕಾಮಗೆ:ತಿ (ಮತ್ತಿ) ತಿಮ್ಮಣ್ಣ ನಾಯಕನ ಶಂದೆ.389 ತಿಮ್ಮಣ್ಣ ನಾಯಕನು ತನ್ನ 
ತಂದೆಗೆ ಪುಣ್ಯವಾಗಲೆಂದು ತುಂಗಭದ್ರಾತೀರದ (?) ಅರೆಕೆರೆ ಗ್ರಾಮವನ್ನು ಶ್ರೀ 
ಮಾಲ್ಯವತ ರಾಮಾನುಜಜೀಯರೆಂಬವರಿಗೆ ಧಾರೆಯೆರೆದಿರುವ ಆ. ph ಸನ 
ಹಾಕಿಸಿದ್ದಾನೆ.49 ಈ ಅಂಶಗಳ ವಿನಾ ಈ ನಾಯಕರ ಪೂರ್ವಿಕರ ವಿವರಗಳು 
ಶಾಸನೋಕ್ತ ವಾಗಿಲ್ಲ  ಹೆನುಮಿನಾಯಕನನ್ನು ಹಿರೇಹನುಮಪ್ಪ ನಾಯಕನೆಂದು 
ಚಿತ್ರದುರ್ಗ ನಾಯಕರ ವಂಶಾವಳಿಗಳು ಸಂಬೋಧಿಸುತ್ತವೆ. ೬ರ. 
ಹೇಳುವಂತೆ, ಕಾಮಗೇತಿ ಕುಲದ ಗಬ್ಬಗಡಿ ಓಬನಾಯಕ್ಕ ಜಡವಿನಾಯಕ ಮತ್ತು 
ಬುಳ್ಳಿ(ಳ್ಳೆ)ನಾಯಕರೆಂಬ ಮೂರುಮಂದಿ ಸಹೋದರರು ಜಡಕಲ್ಲುದುರ್ಗದ ಕಜೆ 
ಯಿಂದ ಹೊರಟು ಈಗಿನ ದಾವಣಗೆರೆ ತಾಲ್ಲೂಕು ನೀರಥಡಿಗೆ ಬಂದು ಹಟ್ಟಿ ಯನ್ನು 
ಹಾಕಿಕೊಂಡು ನಿಂತರು. ಜಡವಿನಾಯಕನ ಮಗ ಹಿರೇ ಹನುಮಪ್ಪನಾಯಕನು 
ಅದೇ ತಾಲ್ಲೂಕಿನ ಸ್ಯಾಗಲೆ ಗ್ರಾಮದಲ್ಲಿ ನಿಂತನು. ಬುಳ್ಳೆನಾಯಕನ ಮಗ ಚಿಕ್ಕ 
ಹನುಮನಾಯಕ ವತ ಓಬಣ್ಣ ನಾಯಕರು ನೀರಥಡಿಯ: ಲ ೇ ನಿಂತರು. ಹಾಗೆಯೇ 
ಕಾಮಗೇತಿ ತಿಮ್ಮಣ್ಣ ನಾಯಕನು ಮತ್ತಿಯಲ್ಲಿ ನೆಲಸಿದನು. 4; = ತಿಮ್ಮಣ್ಣ ನನ್ನು 
ಗಬ್ಬಗಡಿ ಓಬನಾಯಕನ ಮಗನೆಂದು ಅನ್ಯತ್ರ ಹೇಳಿದೆ. 

ಕಾಮಗೇತಿ ತಿಮ್ಮಣ್ಣ ನಾಯಕನು ಶಿ:ಸನಗಳಲ್ಲಿ ಸ್ಯಾಗಲೆ ಹನುಮಿನಾಯಕ 
ನನ್ನು ತನ್ನ ತಂದೆಯೆಂದು ಹೇಳಿಕೊಂಡಿದ್ದ ರೂ ವಂಶಾವಳಿಗಳು ಈ ಹನುಮಿನಾಯಕನ 
ತಂದೆಯ ಹೆಸರನ್ನು ಪ ರ್ರಸ್ತಾ ೨ ಪಿಸಿರುವುದರಿಂದೆ, ಶಾಸನೋಕ್ತ ಹನುಮಿನಾಯಕನಿಗಿಂತ 
ಜಡವಿನಾಯಕ ಧನಾ ಗಬ್ಬ ಗಡಿ ಓಬನಾಯಕನೇ LR ಆರಸರ ಮೂಲ 
ಪುರುಸನೆಂದು ತಿಳಿಯಲು ರಕ ಅವಕಾಶವಾಗುತ್ತದೆ. ಾಸನಸ್ಥ ನಾಗಿರುವನೆಂದ 
ಮಾತ ತ್ರಕ್ಕೆ ಸ್ಯಾ ಗಲೆ ಹನುಮಿನಾಯಕನನ್ನೇ ios ol ತಿಳಿಯುವುದು 
ಸರಿಯಲ್ಲ, 

ಮತ್ತಿ ತಿಮ್ಮಣ್ಣ ನಾಯಕನಿಗೆ ಈಗಲೋಬ ಣ್ಣ (ಓಬಣ್ಣ), ದ್ರವ್ಯಾನ್ನ 
(ದವ್ಯಾ ನ )ರೋಬಣ್ಣ, ದೊಡ್ಡ ಣ್ಣ, ಗುಲಪಿನಾಯಕ-_ಹೀಗೆ ನಾಲ್ಬುಮಂದಿ 
ಮಕ್ಕಳಿದ್ದು. ದನ್ನು ವಂಶಾವಳಿಗಳು. ತಿಳಿಸುತ್ತ ವೆ. ಅಣ್ಣಗಾರ ಓಬಣ್ಣ ನೆಂಬ ತಮ್ಮ 
ನಿದ್ದಂತೆಯೂ ಸೂಚಿಸುತ್ತ ವೆ, ಬಾಳರಾವು ಮತ್ತು ದಾದೇರಾವು ಎಂಬ ಈರ್ವರು 


39 ಎ.ಕ..11, ಹಿರಿಯೂರು ' 75 ಮತ್ತು - 76 (ರಂಗಸಮುದ್ರ), ಕ್ರಿ.ಶ. 1545: 
ಚಿತ್ರದುರ್ಗ 48 (ರೊಟ್ಟಿ ಹಳ್ಳಿ), ಕ್ರಿ.ಶ. 1581 

40 ಅದೇ, ಹಿರಿಯೂರು 76 (ರಂಗಸಮುದ್ರ) 

41 ಶ್ರೀ ಚನ್ಮೂಲಾದ್ರಿ ಗಿರಿದುರ್ಗದಲ್ಲಿ ಆಳಿದ ಹಿಂದಿನ ಅರಸರುಗಳು (ಹಸ್ತಪ್ರತಿ- 
ಅಪ್ರಕಟಿತ; ಸೌಜನ್ಯ ; ಪಂಡಿತ ಚೆನ್ನಪ್ಪ ಎರೇಸೀಮೆ, ಬೆಂಗಳೂರು); ಚಿನ್ಮೂಲಾದ್ರಿಯ ಪೂರ್ವಾ 
ಪರ ವಿಚಾರ ವಿಸ್ತಾರ (ಹಸ ಸ್ಪಪ್ರತಿ-ಅಪ್ರಕಟಿತ; ಸೆ ಸೌಜನ್ಯ ; ಟಿ. ಎನ್‌. ಗಂಡುಗಲಿ) 


ಕಾಮಗೇತಿ ಅರಸರು- ಕೆಲವು ವಿಚಾರಗಳು ೬೩ 


ಮಾತ್ರ ತಿಮ್ಮಣ್ಣ ನಾಯಕನ ಮಕ್ಕಳೆಂಬುದಾಗಿ ದಾಖಲಿಸಿದ್ಧಾ ನೆ "ಚಿತ್ರದುರ್ಗದ 
ಬಖೈಂ್‌' ನ ಕಕ ೯ ಭೀಮೋಜಿ ಪಂತ್‌, ವಂಶಾವಳಿಗಳ ಪ ಪ್ರಕಾರ, ದೊಡ್ಡ ಣ ಇ ನಿಗೆ 
ಉಚ್ಚಂಗಿದುರ್ಗದ (ಹರಪ ಪನಹಳ್ಳಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ) 2 ಇ 
ಈ ದೊಡ್ಡಣ್ಣ ಮತ್ತು ಗುಲಪಿನಾಯಕರು ಚಿತ್ರದು ರ್ಗದಲ್ಲಿ ಮಾಡಿಸಿದ ವಿವಿಧ ಕಾಮ 
ಗಾರಿಗಳ ವಿಷಯ ಸಹೆ ತಿಳಿದುಬರುತ್ತದೆ. “ದಕ ಮತ್ತಿ ತಿಮ್ಮಣ್ಣ ನಾಯಕನ 
ತರುವಾಯದ ಸ್ಥಿ ತಿಗತಿಗಳ ಬಗೆಗೆ ಹೆಚ್ಚಿ ನ ವಿವರಗಳು ದೊರೆಯುವುದಿಲ್ಲ. ಆಲ್ಲದೆ 
ತಿಮ್ಮ. ಣ್ಣನ ನಂತರ ಅವನ ಮಕ್ಕಳು. ಚಿತ್ರದುರ್ಗ ಸಂಸ್ಕಾ ನದ ಆಧಿಪತ್ಯ ವನ್ನು 
ಪಡೆಯ ಆತನ ಸಹೋದರ(ಓಬಣ್ಣ ಗು ಅದನ್ನು ವಹಿಸಿಕೊಳ್ಳ ಲು ಭ್ರ 
ಬಂದ ಕಾರಣಗಳ ಬಗೆಗೂ ಸೂಚನೆಗಳಿಲ್ಲ. ಇಲ್ಲಿ ಸ್ವಲ್ಪಮಟ್ಟಿಗೆ ಅಸ್ಪ ಸ್‌ ಇದೆ. 
ಎಂ. ವಿ. ಚಿತ್ರಲಿಗಯ್ಯ ಅವರು ಇಲ್ಲಿಯ ಕೆಲವು” "ಅಂಶಗಳನ್ನು ವಿವರವಾಗಿ 
ಚರ್ಚಿಸಲು ತಮ್ಮ ಲೇಖನವೊಂದರಲ್ಲಿ ಪ್ರಯತ್ನಿಸಿದ್ದು,42 ಆದನ್ನು ಪ್ರತ್ಯೇಕವಾಗಿ 
ಪರಿಶೀಲಿಸುವ ಅಗತ್ಯವಿರುವುದರಿಂದ ಅವರ ಅಭಿಪ್ರಾಯ, ನಿರ್ಣಯ, ಇತ್ಯಾದಿಗಳನ್ನು 
ಇಲ್ಲಿ ಬಳಸಿಕೊಂಡಿಲ್ಲ. 
ಓಬಣ್ಣ ನಾಯಕನನ್ನು (ಓಂದನೆಯ) ಮದಕರಿನಾಯಕನೆಂದು ಕರೆಯಲಾಯಿ 

ತೆಂದು ವಂಶಾವಳಿಗಳು ತಿಳಿಸುತ್ತವೆ. * ಮೆದಕೆರಿ' ಎಂಬುದು ಆತನ ತ 
“ಹೆಸರಾಗಿರುವ ಬಗೆಗೆ ಎಲ್ಲಿಯೂ ಸೂಚನೆಯಿ:ಲ್ಲ. "ಮದಕರೆ' ಎಂಬುದು ಹಿರಿಯೂರು 
ಶಾಲ್ಲೂಕಿನ ವೇಣುಕಲ್ಲುಗುಡ್ಡ ಗ್ರಾಮದಲ್ಲಿ ದೊರೆತ ಶಾಸನದಲ್ಲಿ43 ಪ್ರಸ್ತಾ ಪಗೊಂಡಿರು 
ವುದು ದಿಟವಾದರೂ ಕಾಮಗೇತಿ ಅರಸನೊಂದಿಗೆ ಇದರ ಸಂಬಂಧವನ್ನು ಕಲ್ಪಿಸಿ 
ಹೇಳುವುದಕ್ಕೆ ಇತರ ಆಧಾರಗಳಾವುವೂ ಸದ್ಯಕ್ಕೆ ಲಭ್ಯವಿಲ್ಲ. ಶಾಸನದಲ್ಲಿ " ಗೋಸಿ 
ಕೆರೆಯ ಲಿಂಗದ ವೀರಯ್ಯನ ಮಕ್ಕಳು ಅಯನ ಮದಕರೆ ಲಿಂಗವೀರಯ್ಯಗೆ ಕೊಟ್ಟಿ 
ಕಲ್ಲಿನ ಶಾಸನ” ಎಂದು ಉಲ್ಲೆ ಖಿಸಲ್ಪ ಬ್ಪದೆ, ಈ ಮದಕರೆಯು ಈಗ ಮರೆತು 
ಹೋಗಿರುವ ಗ್ರಾಮಗಳ ಪೈಕಿ ಒಂದಾಗಿಡೆಯೆಂದು ವ್ಯಕ್ತ ಸಟ್ಟರೂ ಹಸ್ತ ಪ್ರತಿಯಲ್ಲಿ 
ದೊಡ್ಮೇರಿ-ಮದ್ದಿಹಳಿ ) (ಮದ್ದಿ (ಹಳ್ಳಿ)ಗಳ ಪ್ರಸ್ತಾ ಪ ಫವಿರುವುದಿಂದ, 44 ಈ "ಮದ 
ಕರೆ “ಯೇ ಈಗಿನ ಸುದ್ಧಿ (ಹಳ್ಳಿ ಯಾಗಿರಬಹು4ೊಂಬ ಊಹೆ ಮಾಡಲು ಇದರಿಂದ 
ಅವಕಾಶವಾಗುತ್ತದೆ. ಮದ್ದಿ (ಹಳ್ಳ ಯೆಂಬುದು ಹಿರಿಯೂರು ತಾಲ್ಲೂಕಿನ ಧರ್ಮ 
ಪುರಕ್ಕೆ ಸುಮಾರು 6 ಕಿ. ಮೂ. Meo ವೇಣುಕಲ್ಲುಗುಡ್ಡ ಗ್ರಾಮಕ್ಕೆ 12 ಕೆ.ಮಾ. 


42 ಚಿತ್ರದುರ್ಗದ ಪಾಳೆಯಗಾರರ ಚರಿತ್ರೆಯಲ್ಲಿ " ಸೆಗಲೆ” ಮನೆತನ, ವಾಲ್ಮೀಕಿ ಸಂದೇಶ, 
4-7 ರಿಂದ 12, ಅಕ್ಟೋಬರ" 1986 ರಿಂದ ಫೆಬ್ರುವರಿ 1987, ಪು. 6-7, 13-16 ಮತ್ತು 
13-16 

43 ಎ.ಕ., 11, ಸಂಖ್ಯೆ 34, ಕ್ರಿ. ಶ. 1553 

44 ಜಾಜೂರು ಕಾಮಸಮುದ್ರದ ಸ್ಥಳದ ಶ್ಯಾನುಭೋಗರ Fe ಪು.5 
ಯಾದಲಕಟ್ಟೆ ಗೌಡರ ವಂಶಾವಳಿ, ಪು. 22; ಕಾಲುವೇಹಳಿ ಗ್ರಾಮ ಹುಟ್ಟಿ , 76, 80 


೬೪ ಮಾನವಿಕ ಕರ್ಣಾಟಕ 


ದೂರದಲ್ಲಿ ಸೆಲಸಿರುವುದೆರಿಂದ,45 ಈ ಮೇಲಿನ ಊಹೆಗೆ ಮತ್ತಷ್ಟು ಪುಸ್ಟಿ ದೊರಿ 
ತಂತಾಗಿದೆ. 

ಕಾಮಗೇತಿ ಅರಸರು ಹುಟ್ಟಾ ಚಿತ್ರದುರ್ಗ ಜಿಲ್ಲೆಯವರೆಂಬ:ದನ್ನು ಸಮರ್ಥಿಸಲು 
ಈತನಕ ಬೆಳಕು ಕಂಡಿರುವ ಆಧಾರಗಳು ನೆರವಿಗೆ ಬರುವುದಿಲ್ಲ. ಆಲ್ಲದೆ, ಈ ಅರಸರ 
ಮೂಲನೆಲೆಯನ್ನು ಗುರುತಿಸುವ ದಿಸೆಯಲ್ಲಿ ಸರಿಯಾದ ಪ್ರಯತ್ನವೂ ನಡೆದಿಲ್ಲ. 
ಕುಲಶಾಸ್ತ್ರಕೆ ಅನುಸಾರವಾದ ಅಧ್ಯಯನದಲ್ಲಿ ಗಮನಿಸಬಹುದಾದ ಭಾಷಿಕ, 
ಸಾಮಾಜಿಕ, ಸಾಂಸ್ಕೃತಿಕ್ಕ ಧಾರ್ಮಿಕ ಪ್ರವೃತ್ತಿ ಮೊದಲಾದುವು ಆಯಾ ಕುಲದ ' 
ಮೂಲನೆಲೆ ಇತ್ಯುದಿಯನ್ನು ಗುರುತಿಸಲು ಸಹಾಯ ಮಾಡುತ್ತ ವೆಂಬುದನ್ನ್ನು ಈ 
ಅರಸರ ವಿಚಾರದಲ್ಲಿಯೂ ನೋಡಬಹುದು. ಈ ಅರಸರ ಮೂಲಪುರುಷರು ಜಡ ' 
ಕಲ್ಲುದುರ್ಗದ ಕಡೆಯಿ ಂದ ಹೊರಟು ಬಂದು ಚಿತ್ರದುರ್ಗ ಜಿಲ್ಲೆಯನ್ನು ಪ್ರವೇಶಿಸಿದ 
ಬಗೆಗೆ ಮೇಲೆಯೇ ಹೇಳಿದೆ. " ಬೇರೊಂದು ಮೂಲದಿಂದ ಸಂಗ್ರ ನಿನನ ದು? ಎಂಬ 
ಸೂಚನೆಯೊಡನೆ ಲೂಯಿ:ಕೈಸ್‌ ಅವರು ಪ್ರಸ್ತಾಪಿಸಿರುವ ಸಂಗತಿಯು, ತಿಮ್ಮಣ್ಣ 
ನಾಯಕನು ತನ್ನ ಪುಟ ಸೇನೆಯೊಡನೆ ತಿರುಪತಿಗೆ ಹತ್ತು ಗಾವುದ (ಅಂದರೆ 
ಸುಮಾರು 60 ಮೈಲಿಗಳು) ದೂರದಲ್ಲಿಯ ಪರ್ವತದ ಸವಿತಾಪವದಲ್ಲಿರುವ "ಮದಳೆ(0)ರಿ' 
(Madakeri ಎಂಬ ಎಡೆಯಿಂದ ಹೊರಟುಬಂದು ಬಸವಾಪಟ್ಟಣ (ಚನ್ನಗಿರಿ 
ತಾಲ್ಲೂಕ್ಕು ಶಿವಮೊಗ್ಗ ಜಿಲ್ಲೆ) ಪಾಳೆಯಗಾರನ ಸೇವೆಯಲ್ಲಿ ನಿಂತನೆಂದು ಅರಹುತ್ತ ದೆ.46 
ಇದರಿಂದ ಅವನ ನಂತರದ ಅರಸರನ್ನು ಈ ನೆಲೆಯ ಹೆಸರಿನಿಂದಲೇ ಕರೆಯಲ್ಪಟ್ಟಿರ 
ಬೆಕೆಂದು ಭಾವಿಸಲು ಇಲ್ಲಿ ಅವಕಾಶವಿದೆ. ಆದರೆ ಈ " ಮದಕೆ(ಲರಿ' ಇರುವುದೆಲ್ಲ? 
ತಮ್ಮ ಮೂಲನೆಲೆಯಿಂದ ಹೊರಟಿ ಈ ನಾಯಕ-ಅರಸರ ವಂಶಜರು ಚಿತ್ರದುರ್ಗ 
ಜಿಲ್ಲೆಯನ್ನು ಯಾವ ಮಾರ್ಗದಿಂದ ಪ್ರವೇಶಿಸಿ, ಎಲ್ಲಿ ಎಲ್ಲಿ ನೆಲಸಿದರು? ಇತ್ಯಾದಿ 
ಅಂಶಗಳನ್ನು ಸ್ಥೂಲವಾಗಿಯಾದರೂ ಇಲ್ಲಿ ಚರ್ಚಿಸಬೇಕಾಗುತ್ತ ದೆ. 

ಈ ಸಂಬಂಧದಲ್ಲಿ ಈ ಅರಸರ ವಂಶಾವಳಿಗಳು ಕೊಂಚಮಟ್ಟಿಗೆ ಬೆಳಕು ಚೆಲ್ಲುತ್ತ 
ವೆಂಬುದನ್ನು ಈಗಾಗಲೇ ಹೇಳಿದೆ. ಅವುಗಳ ಪ್ರಕಾರ, ಗಬ್ಬಗಡಿ ಓಬನಾಯಕ, 
ಜಡನಿನಾಯಕ ಮತ್ತು ಬುಳ್ಳೈ ನಾಯಕ ಎಂಬ ಷಸ ಮಂದಿ ಸಹೋದರರು ತಮ್ಮ 
ಮನೆದೇವರು ಅಹೋಬಲ ನರಸಿಂಹಮೂರ್ತಿ ಪೆಟ್ಟಿಗೆ ಸಹಿತ ತಮ್ಮ ನೆಲೆಯಿಂದ 
ಹೊರಟು ಮಾರ್ಗಮಧ್ಯೆ ಹಂಪೆಯಲ್ಲಿ ವಿರೂಪ: ಕೇಶ ರನ ದರ್ಶನ ಮಾಡಿಕೊಂಡು, 
ಅಲ್ಲಿಂದ ಬಿಳಿಚೋಡಿಗೆ (ಜಗಲೂರು ತಾಲ್ಲೂಕು, ಚಿತ್ರದುರ್ಗ ಜಲ್ಲೆ) ಬಂದು. ರೊಪ್ಪ 
ಹಾಕಿಕೊಂಡು ಮೂರು ತಿಂಗಳ ಕಾಲ ಇದ್ದರು. ಅಲ್ಲಿಂದ ನೀರಥಡಿಗೆ ಬಂದು ನೆ 


46 ಈ ಮದ್ದೀಹಳ್ಳಿಯ ನೆಲೆಯನ್ನು ನನ್ನ ಗಮನಕ್ಕೆ ತಂದ ಚಳ್ಳಕೆರೆಯ ಹೆಚ್‌. ಪಿ:ಪ. ಸಿ, 


ಪ್ರಥಮದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ` ಮುಖ್ಯಸ್ಥ. -ಮಾರಾಸಾಬಿಹಳ್ಳಿ ಶಿವಣ್ಣ- ಅವರಿಗೆ 
ಕೃತೆಜ್ಞ ನಾಗಿದ್ದೇನೆ. 


46 Mysore, Vol. 2, Westminster 1897, p. 501, note 1 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೬೫ 


ನಿಂತರು. ಅನಂತರ ಇವರಿಗೆ ಸಂಬಂಧಿಸಿದವರು ಚದುರಿ ಸ್ಯಾಗಲೈ, ಮತ್ತಿ ಹಾಗೂ 
ಅಡವನಹಾಳು ಗ್ರಾಮಗಳಲ್ಲಿ ವಾಸಿಸತೊಡಗಿದರು. ಅವರು ಬಹುಶಃ ಬಳಾರಿ 
ಜಿಲ್ಲೆಯ ಹಂಪೆಯಿಂದ ಕೊಟ್ಟೂರು ಕೂಡ್ಲಿಗೀ ಮಾರ್ಗವಾಗಿ ಬಿಳಿಜೋಡಿಗೆ ಬಂದಿರ 
ಬಹುದು. ಬಳ್ಳಾರಿ ಜಿಲ್ಲೆಯನ್ನು ಪ್ರವೇಶಿಸುವ ಅಗತ್ಯ ಅವರಿಗೆ ಒದಗಿ ಬಂದ 
ಸಂದರ್ಭವನ್ನು ಗಮನಿಸಿದರೆ, ಅವರ ಮೂಲನೆಲೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ 
ತಿರುಪತಿಯ ಸರಿಸರವಾಗಿರದೆ ಅದರ ಉತ್ತರ ದಿಕ್ಕಿಗಿರುವ ಹಾಗೂ ಅಲ್ಲಿಂದ ಸಾಕಷ್ಟು 
ಅಂತರದಲ್ಲಿರುವ ಯಾವುದಾದರೂ ನೆಲೆಯಿದ್ದಿರಬೇಕು; ಆದು ಹಂಪೆಗೆ ಸವಿನಾಪವಿದ್ದಿರ 
ಬೇಕು. ಜಡಕಲ್ಲು ಎಂಬುದು ತಿರುಪತಿಯ ಬಳಿ ಇರುವುದೆಂತಲೂ ಹಾಗೂ ಜಡಕಲ್ಲು, 
' ಕರೆಮಲೆ ಮತ್ತು ರಾಮದುರ್ಗಗಳು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಇರುವು 
| ವೆಂತಲೂ ಕೆಲವು ಲೇಖಕರು ಉಲ್ಲೇಖಿಸಿರುವುದುಂಟು. ಕರ್ನೂಲು ಜಿಲ್ಲೆಯಲ್ಲಿ 
ಈ ನಾಯಕ-ಅರಸರ ಹಿರಿಯರು ಇತ್ತ ಕಡೆಗೆ ಬರುವ ಮುನ್ನ ನೆಲಸಿದ್ದಿರಬೇಕೆಂಬುದನ್ನು 
ಸಮರ್ಥಿಸಲು ಇನ್ನಿತರ ಆಧಾರಗಳೂ ನೆರವಿಗೆ ಬರುತ್ತವೆ. ಕರ್ನೂಲು ತಿರುಪತಿಯಿಂದ 
ಸುಮಾರು 280 *ಿ.ವಿತಾ, ಅಂತರದಲ್ಲಿದೆ. 

ಕರ್ನೂಲು ಜಿಲ್ಲೆ, ಪತ್ತಿಕೊಂಡ ತಾಲ್ಲೂಕಿನ ದಕ್ಷಿಣದಲ್ಲಿ "ಮದ್ದಿಕೆರ” ಎಂಬ 
ಊರು ನೆಲಸಿದ್ದು, ಇದು ಗುಂತಕಲ್ಲಿನಿಂದ ವಿಜಯವಾಡಕ್ಕೆ ಹೋಗುವ ರೈಲು 
. ಮಾರ್ಗದಲ್ಲಿ ಉಪನಿಲ್ದಾಣವಾಗಿದ್ದು ; ಗುಂತಕಲ್ಲು ಜಂಕ್ಷನ್‌ಗೆ 8 ಕಿ.ಮಾ. 
ದೂರದಲ್ಲಿದೆ. ಮದ್ದಮ್ಮನೆಂಬ ಗ್ರಾಮದೇವತೆಯಿಂದಾಗಿ ಇದಕ್ಕೆ " ಮದ್ದಿಕೆರೆ' ಎಂಬ 
ಹೆಸರು ಬಂದಿದೆ. ಇಲ್ಲಿರುವ ಹಳೆಯ ಕೋಟಿಯು ವಿಜಯನಗರದರಸರ ಅವಧಿಯಲ್ಲಿ 
ವಸಂತರಾಜರ ವಂಶಜರಿಂದ ನಿರ್ಮಿಸಲ್ಪಟ್ಟತು.47 ರಾಬರ್ಟ್‌ ಸಿವೆಲ್‌ ಅವರು 
ಸಂಗ್ರಹಿಸಿರುವ ಮಾಹಿತಿಯ ಪ್ರಕಾರ, ಪತ್ತಿಕೊಂಡ ತಾಲ್ಲೂಕನ್ನು ಹಿಂದೆ ಪಂಚ 
ಪಾಳೆಮು (ಸಂಚಪಾಳೆಯ) ತಾಲ್ಲೂಕೆಂದು ಕರೆಯಲಾಗುತ್ತಿದ್ದು, ಅದು ಐದುಮಂದಿ 
ಪಾಳೆಯಗಾರರ ಆಡಳಿತಕ್ಕೆ ಒಳಪಟ್ಟಿದ್ದಿತು; ಚನ್ನಸಲ್ಲೆ, ಪ್ಯಾಪಲ್ಕಿ ಕಪ್ಪತ್ರಳ್ಳ 
(ಕಸಬ್ರಾಳ), ಮದ್ದಿಕಿ(ಕೆ)ರ ಮತ್ತು ದೇವಕೊಂಡ-ಇವುಗಳು ಕ್ರಮವಾಗಿ ಈ 
ಪಾಳೆಯಪಟ್ಟು ಗಳ ರಾಜಧಾನಿಗಳಾಗಿದ್ದವು; ಇವುಗಳಲ್ಲಿ ಈಗ ಚನ್ನ ನಲ್ಲೆ ಮತ್ತು 
ದೇವಕೊಂಡ ಮನೆತನಗಳು ಇಲ್ಲವಾಗಿದ್ದು , ಉಳಿದ ಮೂರು ಮನೆತನಗಳವರು 
ಸರ್ಕಾರದಿಂದ ಗೌರವವೇತನ ಹಡೆಯುತ್ತಿರುವರು.48 

ಚಿತ್ರದುರ್ಗದ ಕಾಮಗೇತಿ ಆರಸರ ವಂಶಜರು ಈ ಮೂಲಕ್ಕೆ ಸೇರಿದ್ದವರಿರ 
ಬಹುದೇ?" ಮದಕರಿನಾಯಕ ರೆಂದು ಕರೆದುಕೊಳ್ಳಲು ಈ ಅರಸರಿಗೆ ಇದು ಹಿನ್ನೆಲೆ 


47 MM. V. Rajagopal (Ed): Karnool District Gazetteer, 
Hyderabad, 1974, p. 252 

48 Lists of the Antiquarian Remains in the Presidency of 
Madras, Vol. 1, Delhi, 1972, p. 93 

5 


೬೬ ಮಾನವಿಕ ಕರ್ಣಾಟಕ 


ps pS 


ಯಾಗಿದ್ದಿ ರಬಹ:ದೇ?-ಎಂಬ ಸಂದೇಹಗಳು ಈ ಹಿನ್ನೆಲೆಯಲ್ಲಿ ಉದ್ಭವಿಸುತ್ತವೆ. 49 


ಅಲ್ಲದೆ, 'ಅೂಯಿಕೈಸ್‌ ಅವರು ಪ್ರಸ್ತಾಪಿಸಿರುವ "ಮದಕೆ(ಲರಿ' ಇಲ್ಲಿಯ 
( ಮದ್ದಿ ಕೆಕೆ' ಇರಬಹುದೇ? ರ ಕೆರೆಯ ಮದ್ರ ಮ್ಮನ ಗುಡಿಯ ಮುಂದಿರುವ 
ಶಾಸನದಲ್ಲಿ (ಶಕ 1741), ಮಲ್ಲಿಕಾರ್ಜುನ ನಾಯಕನೆಂಬವನು ಶ್ರೀಮಾಧವ 
ದೇವರನ್ನು ಮರುಸ ಪ್ರತಿಷ್ಠಾಪಿಸಿದ ಸಂಗತಿಯಿದ್ದು, ಅದರಲ್ಲಿ " ಮದ್ದಿ ಕ ಎಂಬ 
ರೂಪವನ್ನು ಭಾ 50 


ನಮ್ಮ ಅಧ್ಯಯನದ ದೃಷ್ಟಿಯಿಂದ ಮತ್ತೊಂದು ಗಮನಾರ್ಹ ಎಡೆಯೆಂದಕೆ, 


ಕರ್ನೂಲು ಜಿಲ್ಲೆಯ ಸ. "ತಾಲ್ಲೂಕಿನಲ್ಲಿ ನೆಲೆಗೊಂಡಿರುವ " ಗುಳ್ಳಿಯವರ್‌' : 


ಎಂಬುದು. ಇದು ಮದ್ದಿ ಕೆರೆಯಿಂದ ಪಶ್ಚಿಮಕ್ಕೆ ಸುಮಾರು 40 ಕಿ.ಮಿತಾ. ದೂರ 
ದಲ್ಲಿಯೂ ಗ ಸಮಾಪದಲ್ಲಿಯೂ ನೆಲಸಿಜಿ. ಇಲ್ಲಿಯ ಪ್ರ ಸಿದ್ಧ ದೇವರೆಂದರೆ 
ಗದಿಲಿಂಗಸ್ವಾಮಿ. ಕ್ರಿ.ಶ. 1568ರ ಹೊಳಲೈರೆಯ ಗೋಪಾಲಕ್ಕಸ್ಣ ಕ ಜೇವಾಲಯದ 


ಶಾಸನದಲ್ಲಿ ಥ್ರ ಸನಂ - ಮೈದು ನ ಗುಳ್ಳಿ ಯಪ್ಪ ಸಾಟಿ *ನೆಂಬವನ ' 


ಹೆಸರಿನ ಹಿನ್ನೆಲೆಯಲ್ಲಿ ಈ ಎಡೆ ಮತ್ತು ದೇವರು ಇದ್ದಿ ರಬಹಾದೆಂಬ:ದನ್ನು ಇದು 
ಪುಷ್ಟೀಕರಿಸುವಂತೆ ತೋರುತ್ತದೆ. 


ಕಾಮಗೇತಿ ಅರಸರ ಮನೆದೇವರು ಆಹೋಬಲ ನರಸಿಂಹ, ಕರ್ನೂಲು ಜಿಲ್ಲೆಯ 
ಅಲ್ಲಗದ್ದ ತಾಲ್ಲೂಕಿನಲ್ಲಿ ಈ ಅಹೋಬಲ(ಅಹೋಬಿಲ)ವು ನೆಲಸಿದ್ದು, ಮದ್ದಿಕೆರೆಯ 
ಪೂರ್ವಕ್ಕೆ ಸುಮಾರು 100 ಕಿ ಮಾ. ಅಂತರದಲ್ಲಿದೆ. ಈ ಅಹೋಬಲ ಕ್ಷೇತ್ರದ 
ಗರುಡಾಚಲಕ್ಕೆ ಹೊಂದಿಕೊಂಡಂತೆ ಉತ್ತರಕ್ಕೂ ದಕ್ಷಿಣಕ್ಕೂ ಬೆಟ್ಟ ಸಾಲುಗಳು 
ಸುಮಾರು 250 ಮೈಲಿ ಉದ್ದಕ್ಕೆ ಹಬ್ಬಿದ್ದು ಉತ್ತ ರಭಾಗಕ್ಕೆ ಶ್ರೀತ್ಸೈಲವೆಂದೂ 
ದಕ್ಷಿಣಭಾಗಕ್ಕೆ ಶೇಷಾಚಲ(ತಿರುಪತಿಬೆಟ್ಟ) ನೆಂದೂ ಹೆಸರುಗಳಿವೆ. ಇಲ್ಲಿ ಕೆಳಗಿನ 
ಅಹೋಬಲ ಮತ್ತು ಮೇಲಿನ ಅಹೋಬಲಗಳಿದ್ದು, ಕೆಳಗಿನ ಅಹೋಬಲವು ಬೆಟ್ಟ ದ 
ತಪ್ಪ ಲಿನಲ್ಲಿ ಆರಣ್ಯ ದ ಮಧ್ಯ ದಲ್ಲಿದೆ. ದೇವಾಲ ಮುಂದುಗಡೆ * ಮರಾ 
(ಶತಿಸ್ತ ೦ಭ) ಮಂಟಪ? ವಿದ್ದು , ಐತಿಹ್ಯ ಹೇಳುವಂತೆ, ಆ ಪ್ರಾಕಾರದಲ್ಲೆ ದೇವಾಲಯದ 
ವಾಯವ್ಯದಿಕ್ಟಿನಲ್ಲಿ ಶ್ರೀನಿವಾಸನು ಪದ್ಮಾವತೀಜೀವಿಯನ್ನು. ವಿವಾಹವಾಗುವ ಮುನ್ನ 
ದೇವರ ಸಮಾರಾಧನೆಯನ್ನು ತನ್ನ ವಾಸಭೂಮಿಯಾದ ಶೇಷಾದ್ರಿಗೆ ಸೇರಿದಂತೆಯೇ 
ಇರುವ ಗರುಡಾಚಲದ ಈ ಅಕಬರ ಕ್ಷೇತ್ರದಲ್ಲಿ ಮಾಡಿ, ಲಕ್ಷ್ಮೀನೃಸಿಂಹನ 


49 ಕರ್ನೂಲು ತಾಲ್ಲೂಕು ಅಲಂಪುರದ ವಿದ್ವಾಂಸರಾದ ಗಡಿಯಾರಂ ರಾಮಕ್ಕ ಷ್ಣಶರ್ಮಾ 
ಅವರು ದಿನಾಂಕ 1_ 10_1985ರ ತಮ್ಮ ಪತ್ರದಲ್ಲಿ ನನ್ನ ಈ ಊಹೆಯನ್ನು ಸಮರ್ಥಿಸಿರುವರು. 

೨0 ಈ ತೆಲುಗು ಶಾಸನದ ಪಾಠವನ್ನು ಕಳುಹಿಸಿಕೊಟ್ಟು ಸಹಕರಿಸಿದ ಅನಂತಪುರದ 
ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಕನ್ನಡ. ಅಧ್ಯಾಪಕ ಡಾ| ಆರ್‌. ಶೇಷಶಾಸ್ತ್ರಿ ಹಾಗೂ 
ತೆಲುಗು' ಎಂ.ಫಿಎಲ್‌. ವಿದಾ ರ್ಥಿ ರಾಮಾಂಜನೇಯಲು ಅವರುಗಳಿಗೆ ಕೃತಜ್ಞ 4 ನಾಗಿದ್ದೇನೆ. 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೬೭ 


ಅನುಮತಿ ಪಡೆದು ಮದುವೆಯಾದನು.51 ಇಲ್ಲಿಯ ಅಹೋಬಿಲಮಠದ ಸ್ಥಾಪನೆಗೆ 
ಕಾರಣರಾದವರು ಶ್ರೀವೈಷ್ಣವ ಆಚಾರ್ಯ ರಾಮಾನುಜರ ಶಿಸ್ಕ ಪರಂಪರೆಯ ಎರಡು 
ಶಾಖೆಗಳಾದ ಸಮಾಶ್ರ ಯಣ ಪರಂಪರೆ ಮತ್ತು ಗ್ರಂಥಪರಂಪರೆಗಳಲ್ಲಿ ಸಮಾಶ್ರಯಣ 
ಪರಂಪರೆಗೆ ಸೇರಿದ ಮಂಡ್ಯ ಜಿಲ್ಲೆ ಮೇಲುಕೋಟಿಯ ಆದಿವಣ್‌ ಶಠಕಕೋಪಜೀಯರ್‌ 
` (ಶ್ರೀನಿವಾಸಾಚಾರ್ಯ); ಕ್ರಿ,ಶ, ಸು. 1445 ರಿಂದ 1504() ರವರೆಗೆ ಆಳ್ವಿಕೆ 
ನಡೆಸಿದ ವಿಜಯನಗರದ ಸಾಳುವ ನರಸಿಂಹನ ಕಾಲದಲ್ಲಿದ್ದವರು. ಇವರು ತಿರುಪತಿ 
ಯಲ್ಲೂ ಕೆಲವು ಕಾಲ ನೆಲಸಿದ್ದರಾದ ಕಾರಣ ತಿರುಪತಿ(ವೇಂಗಡ) ಬೆಟ್ಟದ ಮೇಲೆ 
ಅಹೋಬಲ ನರಸಿಂಹನ ಮೂರ್ತಿಗಳು ಕಾಣಿಸಿಕೊಂಡವಂತೆ.5೭ ಅಂದರೆ ಆಹೋಬಲ 
' ಮತ್ತು ತಿರುಪತಿಗಳು ಒಂದೇ ಬೆಟ ಸಾಲಿನಲ್ಲಿ ನೆಲಸಿರುವ ಹಾಗೂ ಪರಸ್ಪರ ಸಂಬಂಧ 
` ಹೊಂದಿರುವ ಕ್ಷೇತ್ರಗಳೆಂದು ಇವುಗಳಿಂದ ವ್ಯಕ್ತ ಪಡುವ ಅಂಶ. 
ಈ ಎರಡೂ ಕ್ಷೇತ್ರಗಳ ಬಗೆಗೆ ಕಾಮಗೇತಿ ಅರಸರು ತಮ್ಮ ಸಮಾನ ಭಕ್ತೆ 
ಯನ್ನು ವ್ಯಕ್ತ ಪಡಿಸಿರುವರೆಂಬುದಕ್ಕೆ ಈ ಮೇಲಿನ ವಿವರಣೆಯು ಪೂರಕವಾಗಿದೆ 
ಯೆಂಬುದನ್ನು ಇಲ್ಲಿ ಗ್ರಹಿಸುವುದು ಅಗತ್ಯ. ಮೂಲನೆಲೆಯಿಂದ ಹೊರಟ ಕಾಮಗೇತಿ 
ಅರಸರ ಮೂಲಪುರುಷರು ತಾವು ಹೋದಡೆಡೆಯಲ್ಲೆಲ್ಲ ತಮ್ಮ ಮನೆದೇವರಾದ ಅಹೋ 
ಬಲನನ್ನು ಹೊತ್ತೊ ಯ್ದರು. ಈ ದೇವರು ನೆಲಸಿರುವ ಕ್ಷೇತ್ರದ ಸಮಾಸದ ಎಡೆಯೇ 
ಅವರ ಮೂಲನೆಲೆಯಾಗಿದ್ದಿ ರಬೇಕೆಂಬ ಪರೋಕ್ಷ ಸೂಚನೆ ಇದರಿಂದ ದೊರಕುತ್ತದೆ. 
ಹೋಬಳ ಅಥವಾ ಓಬಳ ಹಾಗೂ ಯೋಬಳ(ತಮಿಳು)ಗಳು ಅಹೋಬಲ ಎನ್ನು 
ವುದರ ರೂಪಾಂತರವಾಗಿದ್ದು, ಈ ಅರಸರ ಮೂಲಪುರುಷರೂ ಅವರ ಹೀಳಿಗೆಯವರೂ 
ವ ದೈವದ ಹೆಸರನ್ನೆ ಹೊಂದಿದ್ದು ದನ್ನು ಲಕ್ಷಿಸಬೇಕು. “ತಿಮ್ಮಣ್ಣ” ಎಂಬ ಹೆಸರು 
ಸಹ ತಿರುಪತಿ ದೈವದ ಬಗೆಗೆ ಈ ಅರಸರು ಇರಿಸಿಕೊಂಡಿದ್ದ ಭಕ್ತಿಯ ಸಂಕೇತವಾಗಿ 
ಇದೆಯೆನ್ನ ಬಹುದು. 
ಈಗಾಗಲೇ ಪ್ರಸ್ತಾಪಗೊಂಡಿರುವ, ಕ್ರಿ.ಶ. ಸು. 1583ರಲ್ಲಿ ಕಾಮಗೇತಿ 
ತಿಮ್ಮಣ್ಣ ನಾಯಕನು ನೀಡಿದ ಹಾಗೂ ಶಾಸನಪಾಠದ ಮಧ್ಯೆ "ಶ್ರೀಮತೇರಾಮರಾನು 
ಜಾಯನಮಃ' ಎಂಬ ಸ್ತುತಿಯುಳ್ಳ ತೆಲುಗು ಶಾಸನವು,53 ರಾ[ಮ]ರಾಜಯ್ಯ ಮತ್ತು 
ತಿರುಮಲರಾಜಯ್ಯಗಳಿಗೆ ಪುಣ್ಯವಾಗಲೆಂದು ಹಂಪೆಯ ವಿರೂಪಾಕ್ಷದೇವರ ಸನ್ನಿಧಿ 
ಯಲ್ಲಿ ಶ್ರೀಮಾಲ್ಯವಂತಂ ರಾಮಾನುಜಜೀಯರಿಗೆ ದತ್ತಿ ಕೊಟ್ಟಿರುವ ಬಗೆಗೆ ಹಾಗೂ 
ಅದೇ ಶಾಸನಕಲ್ಲಿನ ಎಡಭಾಗದಲ್ಲಿರುವ ಪಾಠದಲ್ಲಿ (ಸಂಖ್ಯೆ 76) ತನ್ನ ತಂದೆ ಹನುಮಿ 


51 ಎಸ್‌. ರಂಗಾಚ್‌ರ್‌ : ಶ್ರೀ ಅಹೋಬಿಲ ಮಠ ವೈಭವ, ಬೆಂಗಳೂರು, 1953. ಪು.1 
(ಅಡಿಟಿಪ್ಪಣಿ), 6, 35 

52 ಪ್ರೊ॥ ಎಸ್‌. ಕೆ. ರಾಮಚಂದ್ರರಾವ್‌; ತಿರುಪತಿ ತಿಮ್ಮಪ್ಪ, ಬೆಂಗಳೂರು, 1980, 
ಪು. 86-88, 115 

53 ಎಕ, 11, ಹಿರಿಯೂರು 75 (ರಂಗಸಮುದ್ರ) 


೬೮ ಮಾನವಿಕ ಕರ್ಣಾಟಕ 


ನಾಯಕನಿಗೆ ಪುಣ್ಯವಾಗಲೆಂದು ಅದೇ ಜೀಯರಿಗೆ ತುಂಗಭದ್ರಾತೀರದಲ್ಲಿಯ(?) 
ಅಕಿಕೆಕಿ ಗ್ರಾಮವನ್ನು ಧಾರಾಪೂರ್ವಕವಾಗಿ ನೀಡಿದ ಬಗೆಗೆ ಹೇಳುತ್ತದೆ. ಅಹೋಬಲ 
ಮಠದ ಪರಂಪರೆಯ ಗುರುಗಳನ್ನು "ಜೀಯರ್‌' ಎಂದು ಕರೆಯಲಾಗುತ್ತದೆಂಬುದನ್ನು 
ಇಲ್ಲಿ ಗಮನಿಸಬೇಕು. 


ಮಾಲ್ಲವಂತಂ ರಾಮಾನುಜಜೀಯರ್‌ ಶ್ರೀ ವೈಷ್ಣ ವ ಆಚಾರ್ಯರೆಂಬುದು' 


ದಿಟವಾದರೂ ಅವರು ಎಲ್ಲಿಯ ಪೀಠದವರೆಂಬುದು ಸ್ಪಷ್ಟಪಡುವುದಿಲ್ಲ. ಇವರ ಪೀಠವು 


ಹಂಪೆಯ ಪರಿಸರದಲ್ಲಿ ಇದ್ದಿ ರಬಹುದು, ಮಾಲ್ಯವಂತಂ ಎಂಬುದು ಪರ್ವತವೊಂದರ ' 
ಹೆಸರಾಗಿದ್ದು, ಇದು ಕಿಸ್ಥಿಂಥೆಗೆ ಸಮಿನಾಪವಾಗಿರುವಂತಹದು ; ಪೂರ್ವಘಟ್ಟಗಳ 


ಈಶಾನ್ಯಭಾಗದಲ್ಲಿ ಕಡಪ, ಕರ್ನೂಲು, ನೆಲ್ಲೂರು, ಗುಂಟೂರು ಜಿಲ್ಲೆಗಳಲ್ಲಿ 
ಹಬ್ಬಿದ್ದು, ಇದಕ್ಕೆ ಪ್ರಸ್ರವಣವೆಂಬ ನಾಮಾಂತರವಿರುವುದು.54 ಪುರಾಣಪ್ರಸಿದ್ಧೆ 
ವಾದ ಕಿಪ್ಟಿಂಥೆಯು ಬಳ್ಳಾರಿ ಜಿಲ್ಲೆ ಯಲ್ಲಿ ತುಂಗಭದ್ರಾನದಿಯ ಉತ್ತರಶೀರದಲ್ಲಿದ್ದು, 
ಇದರ ಬಳಿಯೇ ಹಂಪೆಯೆಂದು ಕರೆಯಲ್ಪಡುವ ಪಂಪಾಕ್ಷೇತ್ರವೂ ಇರುವುದು ಗಮ 
ನಾರ್ಹ. ವಿದ್ವಾಂಸರು ಗಮನಿಸಿರುವಂತೆ, ಪೂರ್ವಫೆಟ್ಟಕ್ಕೆ ಸೇರಿದ ಬೆಟ್ಟ ಸಾಲಿನ 
ನಡುಮೈಯ ಭಾಗವೇ ಅಹೋಬಲ. ಮಾಲ್ಯವಂಶಂ ರಾಮಾನುಜಜೀಯರ್‌ ಈ 
ಭಾಗಕ್ಕೆ ಸೇರಿದವರೆಂಬುದು ಇದರಿಂದ ಸ್ಪಷ್ಟಪಡುತ್ತದೆ. ಅವರಿಗೆ ಧಾರಾಪೂರ್ವಕ 
ವಾಗಿ ಕೊಡಲಾದ ಅರೆಕೆರೆ ಗ್ರಾಮವು ಯಾವುದೆಂಬುದು ಸದ್ಯಕ್ಕೆ ತಿಳಿಯದು. 

ಈ ಪರಂಪರೆಯನ್ನು ಅನಂತರದ ಕಾಮಗೇತಿ ಅರಸರು ಸಹ ಮುಂದುವರೆಸಿ 
ಕೊಂಡು ಬಂದರು. ಕಸ್ಮ್ಕೂರಿ ಚಿಕ್ಕಣ್ಣ ನಾಯಕನು (ಕ್ರಿ.ಶ. 1675-1686) 
ಕ್ರಿ.ಶ. 1678ರಲ್ಲಿ ತಮ್ಮ ತಂದೆಗಳಿಗೆ ಪುಣ್ಯವಾಗಲೆಂದು ಹಿರಿಯೂರು ತಾಲ್ಲೂಕಿನ 
ತೊರೆ(ಸಾಲು) ನಾಗೇನಹಳ್ಳಿ ಯನ್ನು ಧಾರಾದತ್ತವಾಗಿ "ರಾಮಾನುಜಕೂಟ'ಕ್ಕೆ 
ಅರ್ಪಿಸಿದ್ದಾನೆ. ಇದನ್ನು “ತಿರುಪತಿ ಪೆದಜೀಯರೈಯ:'ನವರಿಗೆ ಸಮರ್ಪಿಸಲಾಗಿದೆ.56 
"ಶ್ರೀಮತೇರಾಮಾನುಜಾಯನಮಃಃ' ಎಂಬ ಸ್ತುತಿಯುಳ್ಳ ಇದೇ ನಾಯಕನ ಕ್ರಿ.ಶ, 
1681ರ ಇನ್ನೊಂದು ಶಾಸನವು ತಿರುವೆಂಗಳಾಚಾರ್ಯ(?)ರಿಗೆ ಹಾಲುವರ್ತಿ ಗ್ರಾಮ 
ವನ್ನು ದಾನಮಾಡಿದ ಬಗೆಗೆ ತಿಳಿಸುತ್ತದೆ.57 

ಒಬ್ಬಾಕೆ, ಕಾಮಗೇತಿ ಅರಸರ ಮೂಲಪುರುಷರು ಆಂಧ್ರಪ್ರದೇಶದ ಕರ್ನೂಲು 
ಜಿಲ್ಲೆಯ ಕಡೆಯಿಂದ ಚಿತ್ರದುರ್ಗ ಜಿಲ್ಲೆಗೆ ಬಂದಿರುವ ಬಗೆಗೆ, ಅವರ ಮನೆದೇವರು 
ಅಸೇ ಜಿಲ್ಲೆಯ ಸತ್ತಿಕೊಂಡ ತಾಲ್ಲೂಕು ನಂದ್ಯಾಲ್‌ ಬಳಿಯಿರುವ ಅಹೋಬಲ 


54 ಬೆನಗಲ್‌ ರಾಮರಾವ್‌, ಪಾನ್ಯಂ ಸುಂದರಶಾಸ್ತ್ರಿ : ಪುರಾಣನಾಮ ಚೂಡಾಮಣಿ, 
ಮೈಸೂರು, 1941, ಪು. 467 

55 ತಿರುಪತಿ ತಿಮ್ಮಪ್ಪ, ಪು. 14 

೨6 ಎಕ. 11, ಸಂಖ್ಯೆ 59 

೨7 ಅದೇ, ದಾವಣಗೆರೆ 160 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ರ 


ಅಥವಾ ನವನಾರಸಿಂಹಕ್ಷೇತ್ರದ ನರಸಿಂಹಸ್ವಾಮಿ ಆಗಿರುವ ಬಗೆಗೆ ಹಾಗೂ ಆ ಪಂಥದ 
ಆಚಾರ್ಯರಿಗೆ ಈ ಅರಸರು ಪೂಜ್ಯಭಾವನೆಯಿಂದ ನಡೆದುಕೊಂಡ ಬಗೆಗೆ ಈ ಮೇಲಿನ 
ಅಂಶಗಳು ಸ್ಪಷ್ಟವಾದ ಹಿನ್ನೆಲೆಯನ್ನು ಒದಗಿಸುತ್ತವೆ. ಈ ಅರಸರು ತಿರುಪತಿಯ 
ತಿರುವೇಂಗಡ ದೇವರನ್ನೂ ಆ ಬಗೆಗಿನ ಆಚಾರ್ಯರನ್ನೂ ಗೌರವದಿಂದ ನಡೆಸಿಕೊಂಡು 
ದನ್ನು ಅರಹುತ್ತನವೆ. ಇವೇ ಮೊದಲಾದ ಕಾರಣಗಳಿಂದ ಕಾಮಗೇತಿ ಆರಸರ 
ವಂಶಜರು ಪ್ರಥಮತಃ: ಚಿತ್ರದುರ್ಗ ಜಿಲ್ಲೆಯವರಾಗಿರಲು ಸಾಧ್ಯವೇ ಇಲ್ಲ, ಕರ್ನೂಲು 
ಜಿಲ್ಲೆಯ ಮ(ದ)ದ್ವಿಕೆ()ರ(ರಿ, ಕೆಯ ಪರಿಸರವು ಇವರ ಮೂಲನೆಲೆಯಾಗಿರುವ 
ಸಾಧ್ಯತೆಯು ಇದರಿಂದ ಮತ್ತಷ್ಟು ಹೆಚ್ಚಿದೆ ಎನ್ನಬೇಕಾಗುತ್ತದೆ. 


4. “ಮದಕರಿನಾಯಕ'ಕೆಂದು ಕರೆಯಿಸಿಕೊಂಡು ಪ್ರಸಿದ್ಧರಾದ ಕಾಮಗೇತಿ 
ಅರಸರು ಅದನ್ನು ಶಮ್ಮ ಮೂಲನೆಲೆಯ ನೆನಪಿಗೆ ಅಡ್ಡಹೆಸರಾಗಿ ಬಳಸಿಕೊಂಡಿದ್ದಿರ 
ಬಹುದು. ಆದರೆ ಇದನ್ನು ನಿಖರವಾಗಿ ಸಮರ್ಥಿಸಲು ಆಧಾರಗಳ ಅಭಾವ. ಇದನ್ನು 
ಈ ಆರಸರ ಉಪನಾಮವೆಂದಾಗಲೀ ರೂಢನಾಮವೆಂದಾಗಲೀ ಭಾವಿಸಲು ಅವಕಾಶ 
ವಿದ್ದು, ಅವರ ಶಾಸನಗಳಲ್ಲೂ ಸಮಕಾಲೀನ ಬರಹಗಳಲ್ಲೂ ದಾಖಲೆಗಳಲ್ಲೂ ಈ ಹೆಸ 
ರಿನ ವಿವಿಧ ರೂಪಗಳು ವಿಪುಲವಾಗಿ ಪ್ರಯೋಗಗೊಂಡಿರುವುದನ್ನು ನೋಡಬಹುದು. 
ಶಾಸನೋಕ್ತವಾಗಿರುವ ಈ ರೂಢನಾಮವನ್ನು ಕಾಲಾನುಕ್ರಮಣಿಕೆಯಲ್ಲಿ ಈ 
`` ಮುಂದಿನಂತೆ ಉದಾಹರಣಾರ್ಥ ಉಲ್ಲೇಖಿಸಬಹುದು : ಮೆದಕೆರಿನಾಯಕ,58 


58 ಅದೇ, ಹೊಳಲ್ಕೆರೆ 6, ಕ್ರಿ.ಶ. 1568 ; ಚಿತ್ರದುರ್ಗ 48 (ರೊಟ್ಟಿ ಹಳ್ಳಿ), ಕ್ರಿ.ಶ. 
1581 ಚಿತ್ರದುರ್ಗ 22 (ಹುಲ್ಲೂರು), ಕ್ರಿ.ಶ. 1609; ಚಿತ್ರದುರ್ಗ 73 (ನೆಲ್ಲಿಕಟ್ಟೆ ಕ್ರಿ.ಶ...); 
1640; ಚಿತ್ರದುರ್ಗ 51 (ಕಡಳೆಗುದ್ದು), ಕ್ರಿ.ಶ. 1653; ಜಗಲೂರು 23 (ಮೆದಕೆರಿಪುರ), 
ಕ್ರಿ.ಶ. 1655 ; ಹೊಳಲ್ಕೆರೆ 79 (ಗುಂಡಸಮುದ್ರ), ಕ್ರಿ.ಶ. 1660 ; ಜಗಲೂರು 27, ಕ್ರಿ.ಶ. 
1668 ; ಜಗಲೂರು 36 (ಭರಮಸಮುದ್ರ), ಕ್ರಿ.ಶ. 1672; ಜಗಲೂರು 46 (ಕಸವನಹಳ್ಳಿ), 
ಕ್ರಿ.ಸ. 1683 ; ಹಿರಿಯೂರು 58 (ಆನೇಸಿದ್ರಿ), ಕ್ರಿ.ಶ. 1687; ದಾವಣಗೆರೆ 131 (ಕೋಲು 
ಕುಂಟೆ), ಕ್ರಿ.ಶ. 1708 ; ಜಗಲೂರು 17 (ಕಲ್ಲೇನಹಳ್ಳಿ), ಕ್ರಿ.ಶ. 1715 ; ದಾವಣಗೆರೆ 147 
(ದ್ಯಾಮವನಹಳ್ಳಿ), ಕ್ರಿ.ಶ. 1716 ; ಚಿತ್ರದುರ್ಗ 56 (ಹಳುವಧಾರ), ಕ್ರಿ.ಶ. 1718 ; ಹಿರಿಯೂರು 
57 (ಆನೇಸಿದ್ರಿ), ಕ್ರಿ.ಶ. 1721; ದಾವಣಗೆರೆ 157 (ಮಲ್ಲೇನಹಳ್ಳಿ), ಕ್ರಿ.ಶ. 1728 ; ಚಿತ್ರ 
ದುರ್ಗ 54 (ಸಿರಗೆರೆ), ಕ್ರಿ.ಶ. 1730 ; ಮೈ.ಆ.ರಿ, 1944, ಸಂಖ್ಯೆ 49 (ಕೊಲ್ಲೂರು), ಕ್ರಿ.ಶ. 
1749, ಪು. 172-73, ಇತ್ಯಾದಿ 


ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಕನ್ನಡ ಪ್ರವಾಚಕ ಬಿ. ರಾಜಶೇಖರಪ್ಪ ಅವರು 
ಬೆಳಕಿಗೆ ತಂದಿರುವ ಹೊಳಲ್ಕೆರೆ ತಾಲ್ಲೂಕು, ತಾಳ್ಯ ಹೋಬಳಿ, ಕಸವನಹಳ್ಳಿಯ 16ನೆಯ ಶತ 
ಮಾನದ ಶಿಲಾಶಾಸನದಲ್ಲಿ” 'ಮೆದಕ್ಕೆರಿನಾಯಕ' ಎಂದಿದೆ. ಇದರಲ್ಲಿ ಉಲ್ಲೇಖಗೊಂಡಿರುವ 
“ನಾರಸಿಂಹನಾಯಕ' ಎಂಬ ಹೆಸರು ಗಮನಾರ್ಹವಾದುದು. ಹಾಗೆಯೇ, ತುರುವನೂರಿನ ಗ್ರಾಮ 
ಆೆಕಾಧಿಕಾರಿ ಕೋ. ಶ. ವಿಶ್ವನಾಥ ಅವರು ಬೆಳಕಿಗೆ ತಂದಿರುವ ಚಿತ್ರದುರ್ಗ ತಾಲ್ಲೂಕು ಬಂಗಾರಕ್ಕನ 
್‌ 2 ಮ್ರಪತ್ರದಲ್ಲಿ "ಮೆದಕೆರಿ 
ಹಳ್ಳಿಯಲ್ಲಿ ದೊರೆತ ಇಮ್ಮಡಿ ಮದಕರಿನಾಯಕನ ಕ್ರಿ.ಶ. 1629ರ ತಾಮ್ರಪತ್ರದಲ್ಲ ಬು 
ನಾಯಕ' ಎಂದಿದೆ. ಇಂತಹ ಅಪ್ರಕಟಿತ ಶಾಸನಗಳು ಇನ್ನೂ ಇವೆ, 


೭೦ ಮಾನವಿಕ ಕರ್ಣಾಟಕ 


\ 


ಮೆದಕೆರ್ರಿ ನಾಯಕ,59 ಮೆದಿಕೆರಿಸಾಯಕ,60 ಮದಕೆರಿನಾಯಕ,6. ಮೆದಕೇರಿ 
ನಾಯಕ? ಮದಕರಿನಾಯಕ, ಮದಿಕೆರಿನಾಯಕ,64 ಮೆದಕರ(ರೆ/ರಿ?) 


] 


p> 
4 
pi 


8 


ನಾಯಕ,65 ಮೆದಕರಿನಾಯಕ,66 ಮೆದಕೆರ(ರೆ/ರಿ?)ನಾಯಕ,67 ಮದಕೇರಿ ' 
ನಾಯಕ,58 ಇತ್ಯಾದಿ. ಒಂದೇ ಪಾಠದಲ್ಲಿ ಕಂಡುಬಂದಿರುವ ಈ ಹೆಸರಿನ ಎರಡು ' 
ರೂಪಗಳೆಂದರೆ, ಮೆದಕೆರಿನಾಯಕ ಮತ್ತು ಮೆದೆಕೆರಿನಾಯ ಕ69 ; ಮೆದಿಕೆರನಾಯಕ ' 
ಮತ್ತು ಮೆದಿಕೆರೆನಾಯಕ?9 ಹಾಗೂ ಮೆದಕೆರಿನಾಯಕ ಮತ್ತು ಮದಕರ್ರಿನಾಯಕ.?. ' 
"ಚಿತ್ರಹಳ್ಳಿ ಸೀಮೆಸ್ಮಳದ ಶ್ಯಾನುಬೋಗತನ ವಂಶಾವಳಿ ವಿವರ” ವುಳ್ಳ ಹಿತ್ತಾಳೆ ತಗಡು ' 
ಸಂಖ್ಯೆ 5ರ ಹಿಮ್ಮುಖದಲ್ಲಿ ಮೆದಕರ್ರಿ, ಮೆದಿಕೆರ ಹಾಗೂ ಮೆದಿಕೇರಿ ಎಂದು ಮೂರು ' 


ವಿಧವಾಗಿ ಬರಿಯಲ್ಪ ಟ್ವಿರುವುದು ಕಂಡುಬರುತ್ತದೆ. 
ಇಲ್ಲಿ ಉಲ್ಲೇಖಗೊಂಡಿರುವ ಕೆಲವು ರೂಪಗಳು ತಪ್ಪು ಓದಿಕೆ ಹಾಗೂ ತಪ್ಪು 


ಮುದ್ರಣದ ಕಾರಣದಿಂದ. ದೋಷಪೂರಿತವಾಗಿರುವ ಸಾಧ್ಯತೆಯೂ ಇಲ್ಲದಿಲ್ಲ. ' 
ಉದಾಹರಣೆಗೆ, ಕ್ರಿ.ಶ. 1673ರ ತಾಮ್ರಪಟವೊಂದರಲ್ಲಿ ಕೆತ್ತ ಲಾಗಿರುವ "ಮೆದಳೆರಿ ' 


59 ಎಕ. 11, ಹೊಳಲ್ಕೆರೆ 7, ಕ್ರಿ.ಶ. 1568 ; ದಾವಣಗೆರೆ 164 (ನೀರತಡಿ), 
ಕ್ರಿ.ಶ. 1698 ; ಹಿರಿಯೂರು 53 (ಗೌಡನಹಳ್ಳಿ), ಕ್ರಿ.ಶ. 1756; ಹೊಳಲ್ಕೆರೆ 81 (ಗುಂಡ 
ಸಮುದ್ರ), ಕ್ರಿ.ಶ. ಸು. 1800 ; ಲಕ್ಷ್ಮಣ್‌ ತೆಲಗಾವಿ: ಶ್ರೀಬೃಹನ್ಮಠದಲ್ಲಿ ದೊರೆತ ಕೆಲವು 
ಅಪ್ರಕಟಿತ ಶಾಸನಗಳು, ಜಂಗಮಜ್ಯೋತಿ (ಸ್ಮರಣ ಸಂಚಿಕೆ), ಚಿತ್ರದುರ್ಗ, 1975 : ಗಂಟೆಶಾಸನ 1 
ಕ್ರಿ.ಶ. 1712, ಪು. 50 

60 ಎಕ, 11, ಹೊಳಲ್ಕೆರೆ 55 (ಹೊರಕೆರೆದೇವರಪುರ), ಕ್ರಿ.ಶ. 1650 

61 ಅದೇ, ಚಿತ್ರದುರ್ಗ 31 (ಪಿಳ್ಸೇಕೆರೆಗ್ರಾಮ), ಕ್ರಿ.ಶ. 1689 


62 ಶ್ರೀ ಕೂ.ಶೃಂ. ಸಂ. ಪ್ರಾ. ಶಾ. ಲೇ, ಸಂ. ಲೇಖನ 119 (ಕ್ರಿ.ಶ. 1772), 
120 (ಕ್ರಿ.ಶ. 1773), ಪು. 82, 83 


63 ಅದೇ, ದಾನಶಾಸನ-ಲೇಖನ 99 (ಕ್ರಿ.ಶ. 1689), 109 (ಕ್ರಿ.ಶ. 1757), 110 
(ಕ್ರಿ.ಶ. 1759), 111 (ಕ್ರಿ.ಶ. 1760), 121 (ಕ್ರಿ.ಶ, 1773), ಪು. 74,78,79,84 


64 ಎಕ, 11, ದಾವಣಗೆರೆ 130 (ಗಂಡಮುಕ್ತೇನಹಳ್ಳಿ) ಕ್ರಿ.ಶ. 1711 
65 ಅದೇ, ಹಿರಿಯೂರು 74 (ನಾಕೀಕೆರೆ), ಕ್ರಿ.ಶ. 1726 


66 ಶ್ರೀ ಕೂ. ಶೃಂ. ಸಂ. ಪ್ರಾ. ಶಾ. ಲೇ. ಸಂ., ದಾನಶಾಸನ 101 (ಕ್ರಿ.ಶ. 1729, 
108 (ಕ್ರಿಶ. 1754), ಪು. 75, 77 


67 ಎಕ್ಕ 11, ಹೊಳಲ್ಕೆರೆ 39 (ತಾಳ), ಕ್ರಿ.ಶ. 1730 


68 ಶ್ರೀಕೂ, ಶೃಂ. ಸಂ, ಪ್ರಾ. ಶಾ. ಲೇ. ಸಂ, ಲೇಖನ 112 (ಕ್ರಿ.ಶ. 1763), 
ಪು. 80 


69 ಎ.ಕ್ಕ 11, ಚಿತ್ರದುರ್ಗ 84 (ಕ್ಯಾಸಾಪುರ), ಕ್ರಿ.ಶ. 1653 
70 ಅದೇ, ಹೊಳಲ್ಕೆರೆ 54 (ಹೊರಕೆರೆದೇವರಪುರ), ಕ್ರಿ.ಶ. 1755 
71 ಮೈ.ಆ.ರಿ, 1947-56, ಬೆಂಗಳೂರು 1, ಕ್ರಿ.ಶ. 1757, ಪು, 64 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೬೧ 


ನಾಯಕ” ಎಂಬುದನ್ನು ಪ್ರಕಟಿತ ಪಾಠದಲ್ಲಿ "ಮೆದಕೆರಿನಾಯಕ' ಎಂದು ಅಚ್ಚಿ 
ಸಿದೆ.72 ಗ್ರಾಮಗಳಿಗೆ ನಾಮಕರಣ ಅಥವಾ ಮರುನಾಮಕರಣ ಮಾಡುವಾಗ 


ಬಳಸಿರುವ ರೂಪಗಳಲ್ಲಿ ಮೆದಕೆರಿಪುರ,7 ವೀರಮೆದಕೆರಿಪುರ74 ಮೊದಲಾದುವು 
ಗಮನಾರ್ಹವಾದುವು. ' 


ಸಮಕಾಲೀನ ಗ್ರಂಥ, ದಾಖಲೆ, ಹಸ್ತಪ್ರತಿ ಮೊದಲಾದವುಗಳಲ್ಲಿ ಸಹ ಈ 
ನಾಮವನ್ನು ಜಾಯಾ ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ, ಮೆದ(ದಿ)ಕೇರಿ 
ನಾಯಕ,75 ಮೆದಕೆರೆನಾಯಕ,76 ಮೆದಿಕೆರಿನಾಯಕ,?? ಮೆದಿಕೇರಿನಾಯಕ,?8 
ಮೆದೆಕೆರೆನಾಯಕ,78 ಇತ್ಯಾದಿ ಪ್ರಯೋಗಗಳು ಗ್ರಂಥ ಮತ್ತು ದಾಖಲೆಗಳಲ್ಲಿಯೂ 


' ಮದಕರಿನಾಯಕ,580 ಮದ್ದಿ ಕೇರಿನಾಯಕ,81 ಮೆದಕೇರಿನಾಯಕ,83 ಮೈದಕೇರಿ 


ನಾಯಕ್ಕ8 ಇತ್ಯಾದಿ ರೂಪಗಳು ಹಸ್ತಪ್ರತಿಗಳಲ್ಲಿಯೂ ಉಕ್ತ ಗೊಂಡಿವೆ. ಕೆಲವು 
ದಾಖಲೆಗಳಲ್ಲಿ ಇದೇ ಹೆಸರು ಈ ಮುಂದಿನಂತೆ 2-3 ರೂಪಗಳಲ್ಲಿ ಉಕ್ಕವಾಗಿರುವುದೂ 


72 ಅದೇ, 1929, ಚಿತ್ರದುರ್ಗ 7, ಪು. 212 : ಛಾಯಾಚಿತ್ರ ಪುಟಸಂಖ್ಯೆ ೫೭111; 
ಈ ತಾಮ್ರಪಟವನ್ನು ಚಿತ್ರದುರ್ಗದ ಸರ್ಕಾರಿ ವಸ್ತುಸಂಗ್ರಹಾಲಯದಲ್ಲಿ ರಕ್ಷಿಸಿಡಲಾಗಿದ್ದು, ಇದನ್ನು 
ಪರಿಶೀಲಿಸಲು ಅವಕಾಶವಿತ್ತ ಕ್ಕೂರೇಟರ್‌ ಶಂಕರ ಅಥಣಿ ಅವರಿಗೆ ಕೃತಜ್ಞನಾಗಿದ್ದೇನೆ. 

73 ಎಕ, 11 ದಾವಣಗೆರೆ 157 (ಮಲ್ಲೇನ ಹಳ್ಳಿ), ಕ್ರಿ.ಶ , 1728 

74 ಅದೇ, ಚಿತ್ರದುರ್ಗ 61 (ಹಾಯಕಲ್ಲು), ಕ್ರಿ.ಶ.ಸು, 1800 

75 ವಿರ್ದ್ವಾ ಎಂ, ಎಸ್‌. ಬಸವರಾಜಯ್ಯ (ಸಂ.) : ಇಮ್ಮಡಿ ಮುರಿಗಾ ಗುರುಸಿದ್ದ 
ಶಿವಯೋಗಿ ಕೃತ ಮುರಿಗೆ ತಾರಾವಳಿ, ಮೈಸೂರು 1976, ಪು. 21; ಡಾ|| ಎಸ್‌, ವಿದ್ಯಾಶಂಕರ . 
(ಸಂ.) : ಇಮ್ಮಡಿ ಮುರಿಗಾ ಗುರುಸಿದ್ಧ ಶಿವಯೋಗಿಯ ಕೃತಿಗಳು, ಚಿತ್ರದುರ್ಗ, 1978, 
ಪು. 285 


76 ಕೆಳದಿನೃಪ ವಿಜಯಂ, ಪು. 181, 206, ಇತಾದಿ 

77 ಆರ್ಕಾ ಡ ಸಂಸ್ಥಾನದ ಕೈಫೀಯತು, ಕ.ಸಾ.ಪ, , ಜುಲೈ 1924, ಪು. 141 

78 ಡಾ| ಎಲ್‌. ಬಸವರಾಜು (ಸಂ.) : ಮಹಾದೇವನ EN ವಿಜಯ, 
ಚಿತ್ರದುರ್ಗ, 1971 : 19ನೆಯ ಅಧ್ಯಾಯ, ಪದ್ಯ 40, 44, 58, 60 

79 ಚಾರಿತ್ರಿಕ ದಾಖಲೆಗಳು: ಹೈದರ್‌ನಾಮಾ, ಪು. 54-56, 92-95 

80 ಚಿತ್ರದುರ್ಗದ ಸಂರ್ಸ್ನಾ ಮಹಾರಾಜ ಮದಕರಿನಾಯ್ಕರವರ ಬಖೈರು (ಕಾಗದದ 
ಪ್ರತಿ, 1887; ಸೌಜನ್ಯ : ನಿಶಾನಿ 'ರಾಮಣ್ಣ ಮತ್ತು ಎಚ್‌. ಶ್ರೀಶೈಲ ಆರಾಧ್ಯ, "ಚಿತ್ರದುರ್ಗ) 


81 ಚಂದ್ರಭೀಮಕವಿ ; ಮದ್ದಿಕೇರಿನಾಯ್ಕನ ದಂಡಕ (ಕಾಗದದ ಪ್ರತಿ, ಬಿ 662/1-25; 


ಸೌಜನ್ಯ: ನಿರ್ದೇಶಕರು, ಕನ್ನಡ ಅಧ್ಯ ಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾಲಯ); ಇದು 


ಶಕ 1741ರ ಮದ್ದಿಕೆರೆ ಶಾಸನದಲ್ಲಿಯ "ಮದ್ದಿ ಕೇರಿ” ಎಂಬ ರೂಪವನ್ನು ಹೋಲುವುದು 
ಗಮನಾರ್ಹ. | 
82 ಕಣುಕುಪ್ಪೆ ಕೋಟೆ ಕಟ್ಟಿದ ಕೈಫೀಯತ್ತು, ಕ.ಸಾ.ಪ, ಜೂಲೈ 1931, ಪು. 128: 


132-34 
83 ಮೈದಕೇರಿನಾಯಕ ಪೇಳಿದ ದಂಡಕ (ಕಾಗದದ ಪ್ರತಿ, ಸಂಖ್ಯೆ 2099; ಸೌಜನ್ಯ : 


ಡಾ| ಬಿ. ಆರ್‌, ಹಿರೇಮಠ, ಕರ್ನಾಟಕ ವಿಶ್ವವಿದ್ಯಾಲಯ, lei ಪು, 72 


೭೨ ಮಾನವಿಕ ಕರ್ಣಾಟಕ 


ಉಂಟು : ಮೆದಕರಿನಾಯಕ ಮತ್ತು ಮೆದಕೇರಿನಾಯಕ,84 ಮೆದಕೆರಿನಾಯಕ, 
ಮೆದಕೇರಿನಾಯಕ ಮತ್ತು ಮೆದೆಕೆರೆನಾಯಕ,88 ಮೆಜಿಕೆರಿನಾಯಕ ಮತ್ತು : 


ಮೆದೆಕೆರೆನಾಯಕ, 86 ಇತ್ಯಾದಿ, 


ಚಾರಿತ್ರಿಕ ಕಾಗದ-ಪತ್ರಗಳಲ್ಲಿ ಮೆಡೆಕೆರೆನಾಯಕ,87 ಮೈದಕೆರ್ರಿನಾಯಕ8 3 
ಎಂಬ ರೂಪಗಳೂ ಕಣ್ಣಿಗೆ ಬೀಳುತ್ತವೆ. ಶ್ರೀ ಕೂಡ್ಲೀ ಶೃಂಗೇರಿ ಸಂಸ್ಥಾನದ ವಶ 


ದಲ್ಲಿರುವ ಈ ಕಾಮಗೇತಿ ಅರಸರ ಸನ್ನದು ಒಂದರಲ್ಲಿ ಕಂಡುಬರುವ ರಾಜಮುದ್ರಿ 


ಚಾ 


ಯಲ್ಲಿ "ಮದಕೇರಿನಾಯಕರು' ಎಂದಿರುವುದನ್ನು ಸಮರ್ಥಿಸಲಾಗಿದೆ. 88 ಈಚಿನ 


ಕಾಗದ-ಪತ್ರ, ಸರ್ಕಾರಿ ದಾಖಲೆ ಮೊದಲಾದವುಗಳಲ್ಲಿಯೂ ಈ ಹೆಸರಿನ ನಾನಾ 
ರೂಪಗಳು ದಾಖಲುಗೊಂಡಿದ್ದು, ಚಳ್ಳಕೆರೆ ಪಾಳೆಯಗಾರನ ಮಗ ಮೆದ(ದಿ)ಕೆರೆ 
, ನಾಯಕನನ್ನು ಹಿಡಿದುಕೊಡುವ ಸಂಬಂಧದಲ್ಲಿ ಸಾರ್ವಜನಿಕರ ಅವಗಾಹನೆಗಾಗಿ 

ಮೈಸೂರು ಕವೂಶನ್‌ ಹೊರಡಿಸಿದ *ಇಸ್ತಿ ಹಾರುನಾಮೆ'ಯಲ್ಲಿ ಮೆದಕೆರೆನಾಯಕ 
ಮತ್ತು ಮೆದಿಕರೆನಾಯಕ ಎಂಬ ಎರಡು ರೂಪಗಳಿರುವುದನ್ನು ನೋಡಬಹಃದು.90 


ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕಿನ ಗುಡಿಕೋಟಿ ಪಾಳೆಯಗಾರರಿಗೆ ಸಂಬಂಧಿಸಿದ ' 


ಕಾಗದ-ಸತ್ರಗಳಲ್ಲಿ91 ಕಂಡುಬರುವ ಹಸ್ತಾ ಕ್ಷರಗಳು ಹಾಗೂ ಉಲ್ಲೇಖಗಳಲ್ಲಿಯೂ 
ಈ ಹೆಸರು ಭಿನ್ನರೂಪ ಪಡೆದಿರುವುದು ಆಶ್ಚರ್ಯವನ್ನುಂಟುಮಾಡುತ್ತದೆ. ಕೆಲವು 


ಉದಾಹರಣೆಗಳು : ಮೆದಕರಿನಾಯಕ (ಮನವಿ ಪತ್ರಗಳ ದಿನಾಂಕ; 15-3-1887, ' 


84 ಮದಕರಿನಾಯಕನ ಚರಿತ್ರೆ (ಬಖೈರು-ಕಾಗದದ ಪ್ರತಿ, ಸಂಖ್ಯೆ ಕೆ.ಬಿ. 482, 18 
ನೆಯ ಶತಮಾನ ; ಸೌಜನ್ಯ : ನಿರ್ದೇಶಕರು, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ) 

85 ಚಿಂಚನಕಲ್ಲ ಅರಸುಗಳ ವಂಶಾವಳಿ 

86 ಜಾಜೂರು ಕಾಮಸಮುದ್ರದ ಸ್ಥಳದ ಶ್ಯಾನುಭೋಗರ ವಂಶಾವಳಿ, ಇತ್ಯಾದಿ, 
ಪು.9, 10, 13, 14, 39, 87, 107, 119, 120, 124 

87 ಲಕ್ಷ್ಮಣ್‌ ತೆಲಗಾವಿ, ಡಾ|| ಎಂ. ವಿ. ಶ್ರೀನಿವಾಸ್‌ (ಸಂ.) : ಹುಲ್ಲೂರು ಶ್ರೀನಿವಾಸ 
ಜೋಯಿಸರ ಐತಿಹಾಸಿಕ ಲೇಖನಗಳು, ಚಿತ್ರದುರ್ಗ. 1976 : ಚೆಲುವೈಯ್ಯನವರ 2 ಪತ್ರಗಳು 
(ಕ್ರಿ.ಶ. 1725) ಹಾಗೂ ದಳವಾಯಿ ದೇವರಾಜಯ್ಯನವರ ಪತ್ರ (ಕ್ರಿ.ಶ. 1748), ಪತ್ರ ಸಂಖ್ಯೆ 
1-3, ಪು. 74-77;ಈ ಪತ್ರಗಳ ಮೂಲಪ್ರತಿಗಳನ್ನು ಪರಿಶೀಲನೆಗೆ ನೀಡಿ ಸಹಕರಿಸಿದ ಬೆಂಗಳೂರು 
ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಡಾ|| ಎಂ. ಚಿದಾನಂದಮೂರ್ತಿ ಅವರಿಗೆ ಕೃತಜ್ಞನಾಗಿದ್ದೇನೆ. 

88 ಚಿತ್ರಹಳ್ಳಿ ಸ್ಥಳದ ಶ್ಯಾನುಬೋಗ ಮೇಲು ಕರಿಯಪ್ಪನ ಮೊಮ್ಮಗ ಗಿರಿಯಪ್ಪ ಬರೆಸಿ 
ಕೊಟ್ಟ ಮಹಜರ್‌ನಾಮಾ (ಚಿತ್ರಹಳ್ಳಿಮಠದ ಕಾಗದಪತ್ರಗಳು: ಕಾಗದದ ಪ್ರತಿ, 1883; 
ಸೌಜನ್ಯ : ಆಲಗಟ್ಟದ ವೇದಮೂರ್ತಿಸ್ವಾಮಿ, ಚಿತ್ರದುರ್ಗ) 

89 ಮೈ.ಆರಿ., 1941, 85 

90. ಮಹದೇವ ಬಣಕಾರ : ಆಂಗ್ಲರ ಕಾಲದಲ್ಲಿ ಕನ್ನಡ, ಬೆಂಗಳೂರು, 1986 : ದಾಖಲೆ 
ಸಂಖ್ಯೆ 53, ಕ್ರಿ.ಶ. 1848, ಪು. 130, 246 

91 ಇವುಗಳನ್ನು ಪರಾಮರ್ಶಿಸಲು ಅನುಮತಿಯಿತ್ತ ಬೆಂಗಳೂರಿನ ರಾಜ್ಯ ಪತ್ರಾಗಾರದ 
ನಿರ್ದೇಶಕರಿಗೆ ಕೃತಜ್ಞನಾಗಿದ್ದೇನೆ. 


ಕಾಮಗೇತಿ ಅರಸರು-_ಕೆಲವು ವಿಚಾರಗಳು ೭೩ 


11-1-1895 ಮತ್ತು 1-4-1895), ಮೆದಿಕೆರೆನಾಯಕ (15-3-1887), 
ಮದಕರಿನಾಯಕ (17-3-1887, 11-1-1895, 15-1-1895, 17-1- 
1895 ಮತ್ತು 13-2-1895), ಮದಿಕೆಕೆನಾಯಕ (8-9-1894), ಮೆದಕೆರೆ 
ಯಕ (26-3-1895), ಮದಿಕೆರಿನಾಯಕ (8-6-1895) ಹಾಗೂ ಮೆದಿಕೆರಿ 
ನಾಯಕ (13-7-1898). ಈಚಿನ ಉದಾಹರಣೆಯಾಗಿ, ಕಾಮಗೇತಿ ಅರಸರ 
ವಂಶಜರೂ ಚಿತ್ರದುರ್ಗ ತಾಲ್ಲೂಕು ಭರಮಸಾಗರದಲ್ಲಿ "ಅಂಬಾವಿಲಾಸ'ದ ವಾಸಿಯೂ 
ಆಗಿದ್ದ ಬಿಚ್ಚುಗತ್ತಿ ದೊಡ್ಡ ಮದಕರಿನಾಯಕರು ತಮ್ಮ ನಿತ್ಯ ವ್ಯವಹಾರದಲ್ಲಿ 
ಬಳಸುತ್ತಿದ್ದ "ಲೆಟರ್‌ಹೆಡ್‌'ನಲ್ಲಿ ತಮ್ಮ ಹೆಸರನ್ನು “ಚಿತ್ರದುರ್ಗದ ಪಾಳೆಗಾರ 
. ಬಿ.ಡಿ. ಮದಕರಿನಾಯಕ' (8. D. Madakari Naik, Palyagar of Chital- 
d[೦೦g) ಎಂದೇ ಬಳಸಿರುವುದು ಗಮನಾರ್ಹ.92 
? ಒಟ್ಟಿನಲ್ಲಿ, ಕಾಮಗೇತಿ ಅರಸರು ಧರಿಸಿಕೊಂಡ ಈ ಉಸನಾಮವು ಹಲವು 
ರೂಪಗಳಲ್ಲಿರುವುದನ್ನು ಈ ಉಲ್ಲೇಖಗಳು ಸ್ಪಷ್ಟ ಪಡಿಸುತ್ತವೆ. ಇಲ್ಲಿಯ ಯಾವುದೇ 
ರೂಪವನ್ನು ಅಧಿಕೃತವೆಂದು ಭಾವಿಸುವುದು ಹಾಗೂ ಸಾಧಿಸುವುದು ಸಮರ್ಥ 
ನೀಯವಲ್ಲ. ಶಿಷ್ಟರೂಸವೈದು ಮೇಲ್ನೋಟಕ್ಕೆ ಕಂಡುಬರುವ " ಮದಕರಿನಾಯಕ 
ಎಂಬುದು ಸಹ ಈ ಅರಸರ ಅವಧಿಯಲ್ಲಿಯೇ ಬಳೆಕೆಗೊಂಡಿರುವುದರಿಂದ ಇವರ 
. ಚರಿತ್ರೆಯ ಅಧ್ಯಯನದಲ್ಲಿ ಅದನ್ನು ಹೊರತುಪಡಿಸಿ ಅಥವಾ ಅಲಕ್ಷಿಸಿ ಮುಂದುವರೆಯು 
ವುದು ಕ್ರಮವಲ್ಲ. ಅಂತಹ ಪ್ರಯೋಗವೇ ಇಲ್ಲವೆಂದು ವಾದಿಸುವುದು ದಿಟ್ಟತನದ 
ಪರಿಪಾಟವೇ ಸರಿ! 
ಮೇಲೆ ಪ್ರಸ್ತಾಪಿಸಿರುವ ಎಲ್ಲ ಅಂಶಗಳ ಪರಿಶೀಲನೆಯ ನಂತರ ಈ ವಿಚಾರದಲ್ಲಿ 
ಈ ಮುಂದಿನಂತೆ ಕೆಲವು ವಿಚಾರಗಳನ್ನು ಮಂಡಿಸಬಹುದು: 1. ಕಾಮಗೇತಿ 
ಅರಸರು ಧರಿಸಿದ " ಮದಕರಿ ' ಅಥವಾ ಬೇರಾವುದೇ ರೂಪದ ಉಪನಾಮವು ಆರಂಭ 
ದಲ್ಲಿಯೋ ಕಾಲಕ್ರಮದಲ್ಲಿಯೋ ಉಚ್ಛ್ರಾರಣೆಯಲ್ಲಿಯೂ ಬರವಣಿಗೆಯಲ್ಲಿಯೂ 
'ಜನರು ತೋರಿದ ಅಸಡ್ಡೆಯ ಕಾರಣದಿಂದಾಗಿ ನಾನಾ ರೂಪವನ್ನು ತಳೆಯಿತು ; 
2. ಈ ಹೆಸರಿನ ಮೂಲರೂಪವನ್ನಾಗಲೀ ಅಧಿಕಾರೂಪವನ್ನಾಗಲೀ ಈ ಉಪನಾಮಗಳ 
ಆಧಾರದಿಂದ ನಿರ್ಧರಿಸುವುದು ಕಷ್ಟ ಸಾಧ್ಯವಾದುದರಿಂದಲೂ ಒಂದೇ ಹೆಸರಿನ ಹಲವು 
ರೂಪಗಳು ಶೋಧಕರಲ್ಲಿಯೂ ಅಭ್ಯಾಸಿಗಳಲ್ಲಿಯೂ ಗೊಂದಲವನ್ನುಂಟುಮಾಡುವ 
ಸಾಧ್ಯತೆ ಇರುವುದರಿಂದಲೂ (ಹಾಗಿರುವುದಕ್ಕೆ ಹಲವಾರು ಉದಾಹರಣೆಗಳುಂಟು) 
ಇವೆಲ್ಲವನ್ನೂ ಸವೂಕರಿಸುವುದರೊಂದಿಗೆ ಒಂದು ಸಾಮಾನ್ಯರೂಪವನ್ನು ಸ್ಥಿರೀಕರಿಸು 
ವುದು ಅಗತ್ಯ ; 3. ಶಾಸನೋಕ್ತವಾಗಿರುವ ಹಾಗೂ ಈಗಾಗಲೇ ವ್ಯಾಪಕವಾಗಿ ಬಳಕೆ 
೫ ತಾ| 15-3-1937ರಲ್ಲಿ ಬಿ. ಡಿ. ಮದಕರಿನಾಯಕರು ಬೆಂಗಳೂರಿನಿಂದ ತಮಗೆ 


ಬರೆದ ವೈಯಕ್ತಿಕ ಪತ್ರವನ್ನು ನನ್ನ ಗಮನಕ್ಕೆ ತಂದ ಭದ್ರಾವತಿಯ ಸಿ. ಪರುಶರಾಮನಾಯಕ 
(ಈಗ ದಿವಂಗತರು) ಅವರಿಗೆ ಕೃತಜ್ಞನಾಗಿದ್ದೆ (ನೆ. 


| 
೭೪ ಮಾನವಿಕ ಕರ್ಣಾಟಕ 
ಯಲ್ಲಿರುವ « ಮದಕರಿನಾಯಕ' ಎಂಬ ಅಧಿಕೃತ ಹಾಗೂ ಸುಧಾರಿತ ರೂಪವನ್ನೇ 4 
ಬರವಣಿಗೆಯ ಮಟ್ಟಿಗೆ ಅನುಸರಿಸುವುದು ಸರ್ವದೃಷ್ಟಿಯಿಂದಲೂ ಔಚಿತ್ಯ ಪೂರ್ಣ 
ವಾದುದು. 
ಇನ್ನು 4 ಮದಕರಿನಾಯಕ ' ಎಂಬ ಹೆಸರಿನ ಹಿನ್ನೆಲೆಯಲ್ಲಿರುವ ಐತಿಹ್ಯದ 
ವಿಚಾರ. ಕಾಮಗೇತಿ ಅರಸರ ಮೂಲಪುರುಷನೆನ್ನ ಲಾದ ಚಿತ್ರನಾಯಕನು ರೊಚ್ಚೆಗೆದ್ದ ಕ 
ಆನೆ(ಕರಿ)ಯನ್ನು ತನ್ನ ಅಂಗಸಾಮಥಣ್ಯದಿಂದ ಪಳಗಿಸಿದುದರಿಂದ ಅವನ ವಂಶಜರಿಗೆ 
" ಮದಕರಿನಾಯಕ 'ರೆಂದು ಕರೆಯಲಾಯಿತೆನ್ನುವ ಘಟನೆಯನ್ನು ಚಾರಿತ್ರಿಕವಾಗಿ 
ಸಮರ್ಥಿಸಲು ತಕ್ಕ ಆಧಾರಗಳಿಲ್ಲ. ಆಶಯರೂಪದ ಈ ಕಥೆಯನ್ನು ಸಾಂದರ್ಭಿಕವಾಗಿ ' 
ಪ್ರಸ್ತಾಪಿಸಿರುವುದರ ವಿನಾ ಯಾವ ಇತಿಹಾಸಕಾರರೂ ದೃಢೀಕರಿಸಲು ಪ್ರಯತ್ನಿಸಿಲ್ಲ. ' 
ಚಿತ್ರದುರ್ಗ ಬೆಟ್ಟದಲ್ಲಿದ್ದ ರಸಾಸಿದ್ದರು ಈ ವಂಶದ ಓಬಣ್ಣ ನಾಯಕನಿಗೆ " ಮದಕರಿ ' 
ನಾಯಕ ನೆಂದು ಕರೆದರೆಂದು ಅಥವಾ ಹೆಸರಿಟ್ಟರೆಂದು ವಂಶಾವಳಿಗಳಲ್ಲಿ ಪ್ರಸ್ತಾಪ ' 
ಗೊಂಡಿರುವ ಸಂದರ್ಭ ಸಹೆ ಇನ್ನೂ ಪರಿಶೋಧನೆಗೆ ಒಳಸಡಬೇಕಾಗಿರ:ವಂತಹದು. " 
ಏನೇ ಇದ್ದರೂ, “ ಮದಕರಿನಾಯಕ? ಎಂಬುದರ ಹಿನ್ನೆ ಲೆಯಲ್ಲಿ ತಲೆಹಾಕಿರುವ ' 
ಸಾಂಪ್ರದಾಯಿಕ ಕತೆಯನ್ನು ಹೊರತುಪಡಿಸಿ ಈ ಹೆಸರಿನ ಪ್ರಯೋಜನ ಪಡೆಯ 
ಬೇಕೆನ್ನುವುದನ್ನು ಹಾಗೂ ಈ ಘಟನೆಯು ಅಸಂಬದ್ಧವಾದುದಾಗಿದ್ದು ಉತ್ಪ್ರೇಕ್ಷೆ 
ಯಿಂದ ಕೂಡಿದೆಯೆನ್ನುವುದನ್ನು ಈಗಾಗಲೇ ವ್ಯಕ್ತ ಪಡಿಸಿದೆ.93 


೨. ಕಾಮಗೇತಿ ಅರಸರಲ್ಲಿ ಕೊನೆಯವನಾದ ರಾಜಾ (ಚಿಕ್ಕು) ಮದಕರಿ 
ನಾಯಕನು (ಕ್ರಿ.ಶ. 1754-1779) ದಕ್ಷಿಣಭಾರತದ ಚರಿತ್ರೆಯಲ್ಲಿ ಪ್ರಸಿದ್ಧ 
ನಾದವನು. ತನ್ನ 12ನೆಯ ವಯಸ್ಸಿನಲ್ಲಿಯೇ ಚಿತ್ರದುರ್ಗದ ರಾಜಗದ್ದುಗೆಯನ್ನು 
ಏರಿದ ಈ ಅರಸನ ತಂಜೆಯ ಹೆಸರು ತೊದಲು ಭರಮಪ್ಪ ಅಥವಾ ಭರಮಳನಾಯಕ; 
ಈಗಿನ ಹೊಸದುರ್ಗ ತಾಲ್ಲೂಕು ಜಾನಕಲ್ಲಿನಲ್ಲಿ ನಾಯಕತನ ಮಾಡಿಕೊಂಡಿದ ವನು. 
ಈತನು ಕ್ರಿ.ಶ. 1689 ರಿಂದ 1721ರವರೆಗೆ ದುರ್ಗವನ್ನಾಳಿದ ಬಿಚ್ಚುಗತ್ತಿ 
ಭರಮಣ್ಣ ನಾಯಕನ ಮಕ್ಕುಳಲ್ಲೊಬ್ಬನು ಹಾಗೂ ಕ್ರಿ.ಶ. 1748ರವರೆಗೆ ಆಳ್ವಿಕೆ 
ನಡೆಸಿದೆ ಹಿರಿಯ ಮದಕರಿನಾಯಕನ ಸಹೋದರ. ಬಿಚ್ಚುಗತ್ತಿ ಭರಮಣ್ಣನಾಯಕನು 
ಕಾಮಗೇತಿ ಅರಸರ ಮೂಲಪುರುಷರಲ್ಲೊ ಬ್ಬನಾದ ಆದಿಬುಳ್ಳೆನ ಸಂತತಿ (ಬಿಳಿಚೋಡು 
ಸಂತತಿ)ಗೆ ಸೇರಿದವನು. ತರುವಾಯ ದುರ್ಗದ ಸಿಂಹಾಸನ ಏರಿದವರೆಲ್ಲರೂ ಈತನ 
ಪೀಳಿಗೆಯವರೇ. ಈ ಅರಸರ ಕೆಲವು ಶಾಸನಗಳು ಒಂದನೆಯ ಕಸ್ತೂರಿ ರಂಗಪ್ಪ 
ನಾಯಕ (ಕ್ರಿ.ಶ. 1003-1652) ನಿಂದ ರಾಜಾ ಮದಕರಿಯವರೆಗಿನ ವಂಶಾವಳಿ 


93 ಲಕ್ಷ್ಮಣ ತೆಲಗಾವಿ: ಚಿತ್ರದುರ್ಗ ಇತಿಹಾಸ ಶೋಧನೆ- ಈಚಿನ ಬೆಳವಣಿಗೆ 
(ದಿನಾಂಕ 19-8-1984 ರಂದು ಚಿತ್ರದುರ್ಗದಲ್ಲಿ ಸಮಾವೇಶಗೊಂಡಿದ್ದ “ಚಿತ್ರದುರ್ಗ- ವಿಚಾರ 
ಸಂಕಿರಣ ದಲ್ಲಿ ಸಾದರಪಡಿಸಿದ ಪ್ರಬಂಧ ಅಪ್ರಕಟಿತ) 


ಕಾಮಗೇತಿ ಅರಸರು-_ಕೆಲವು ವಿಚಾರಗಳು ೭೫ 


ಯನ್ನು ಕೊಡುತ್ತವೆ.94 ಇವುಗಳ ಪೈಕಿ ಈ ಕೊನೆಯ ಅರಸರ ಹಿರಿಯೂರ ತಾಲ್ಲೂಕು 
ಗೌಡನಹಳ್ಳಿಯ ಶಿಲಾಶಾಸನವು (ಕ್ರಿ.ಶ. 1756) ಕುತೂಹಲಕಾರಿ ಸ್ವಾರಸ್ಯವುಳ್ಳದ್ದು. 
ಕಾಮಗೇತಿ ಅರಸರ ಶಾಸನಗಳನ್ನು ಎ. ಕ. 11ನೆಯ ಸಂಪುಟದಲ್ಲಿ ಸಂಕಲಿಸಿ 
ಕೊಟ್ಟಿರುವ ಲೂಯಿರೈ ಸ್‌ ಅವರು, ಪೀಠಿಕೆಯಲ್ಲಿ (ಪು. 29) ಇವುಗಳನ್ನು ಆಧರಿಸಿ 
ಈ ಅರಸರ ತಾತ್ಕಾಲಿಕವಾದ ವಂಶಾನುಕ್ರಮಣಿಕೆಯನ್ನು ರಚಿಸಿದ್ದಾರೆ, ಈ ಸಂಪುಟ 
ದಲ್ಲಿ ಅಚ್ಚಾಗಿರುವ ಗೌಡನಹಳ್ಳಿ ಶಾಸನದಲ್ಲಿ ಉಕ್ತವಾಗಿರುವಂತೆ ತೋರಿಸುವೆ 
ಪ್ರಯತ್ನದಲ್ಲಿ ಲೂಯಿರೈಸ್‌ ಅವರು, ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಮಗ 
(ಹಿರಿಯ) ಮೆದಕೇರಿನಾಯಕನೆಂದೂ ಆತನ ಮಗ" ಡುಗಪಣಯಕ' ಅಥವಾ 
. " ದುಗ್ಗಪ? (Dಟ್ರ8೩pa) ನಾಯಕನೆಂದೂ ಆತನ ಮಗನೇ (ರಾಜಾ) ಮೆದಕೇರಿ 
ನಾಯಕನೆಂದೂ ನಿರ್ಣಯಿಸಿದ್ದಾರೆ. ಅವರ ಈ ನಿರ್ಣಯವನ್ನು ಸಮರ್ಥಿಸಿರುವವರಲ್ಲಿ 
ಮುಖ್ಯರೆಂದರೆ ಆರ್‌”, ಎನ್‌. ಸಾಲೆತ್ತೊರೆ95 ಮತ್ತು ಡಾ| ಎಂ. ಶೇಷಾದ್ರಿ.96 
" ದುಗ್ಗಪನಾಯಕ 'ನನ್ನು "ದುರುಗಪ್ಪನಾಯಕ' ನೆಂತಲೂ ಕರೆದಿದ್ದಾರೆ ಸಾಲೆತ್ತೊರೆ 
ಅವರು.. ಆದರೆ " ದುಗ್ಗ ಪನಾಯಕ 'ನೆಂಬ ಹೆಸರನ್ನು ಹೊಂದಿದವರ: ಕಾಮಗೇತಿ 
ರೆಸರಲ್ಲಿ ಯಾರೂ ಇಲ್ಲನೆಂದೂ "ರಂಗಪ್ಪನಾಯಕ' ಎಂಬ ಹೆಸರಿನ ತಪ್ಪು ಓದಿಕೆಯ 
ನ ಈ "ದುಗಪಣ (ದುಗ್ಗಪನಾ)ಯಕ ' ಅವತರಿಸಲು ಕಾ dnd ಇತರ 
, ವಿದ್ವಾಂಸರು ತಮ್ಮ ಗೊಂದಲದ ನಿರ್ಣಯಗಳನು pS ಮಂಡಿಸಲು ಇದರಿಂದ ಅವಕಾಶ 
ವಾಯಿತೆಂದೂ ಗೌಡನಹಳ್ಳಿಯ ಶಾಸನವನ್ನು ಸ್ವಯಂ ಪರಿಶೀಲಿಸಿದ ತರುವಾಯ 
ಪ್ರತಿಪಾದಿಸಲಾದ ನೂತನಾಂಶಗಳ ಸಹಿತ ಜವ ವಕ ಪಡಿಸಿದೆ.97 
ರಾಜಾ ಮದಕರಿನಾಯಕನು ದುರ್ಗದ ಸಿಂಹಾಸನ ಏರುವ ಮುನ್ನ ತನ್ನ 
ಚಿಕ್ಕ ತಂದೆ (?)ಯಾದ ಕಸ್ತೂರಿ ರಂಗಪ್ಪ ನಾಯಕನ ಕಾಲದಲ್ಲಿ ರಾಜಕಾರ್ಯಗಳಲ್ಲಿ 
ವಹಿಸು ತ್ರಿದ್ದ ನೆಂಬುದಾಗಲೀ ಈ ಜೀವಿತಕಾಲದಲ್ಲಿ ಈ ಮದಕರಿಯು ಆತನ 


94 ಎಕ. 11, ದಾವಣಗೆರೆ 131 (ಕೋಲುಕುಂಟೆ), ಕ್ರಿ. ಶ, 1708; 130 (ಗಂಡ 
ಮುಕ್ತೇನಹಳ್ಳಿ), ಕ್ರಿ.ಶ. 1711 ; ಜಗಲೂರು 17 (ಕಲ್ಲೇನಹಳ್ಳಿ), ಕ್ರಿ.ಶ. 1715 ; ದಾವಣಗೆರೆ 
141 (ದ್ಯಾಮವ್ವನಹಳ್ಳಿ), ಕ್ರಿ.ಶ. 1716; ಚಿತ್ರದುರ್ಗ 56 (ಹಳುವಧಾರ), ಕ್ರಿ.ಶ. 1718; 
ದಾವಣಗೆರೆ 16 “(ಬೂದಿಹಾಳು), ಕ್ರಿ.ಶ. 1719; ದಾವಣಗೆರೆ 157 (ಮಲ್ಲೇನಹಳ್ಳಿ), ಕ್ರಿ.ಶ 
1728 ; ಜಗಲೂರು 46 A) ಕ್ರಿ.ಶ. 1733 ; ಹೊಳಲ್ಕೆರೆ 54 (ಹೊರಕೆರೆದೇವರಪು ರ) 

ಕ್ರಿ.ಶ. 1754; ಹಿರಿಯೂರು 53 (ಗೌಡನಹಳ್ಳಿ). ಕ್ರಿ.ಶ. 175೬. 'ಇತ್ಯಾದಿ 

95 The Genealogy of the Madakere Nayakas of Citradurga: 
Journal of the University of Bombay: Vol. 111, Part 4. January 
1940. p. 17 

96 ಮೈ. ಆ.ರಿ., 1947-56, ಪು. 65-66 

97 ವಿವರಗಳಿಗೆ: ಲಕ್ಷ್ಮಣ ತೆಲಗಾವಿ: ಚಿತ್ರದುರ್ಗ ರಾಜಾ Jace ಗೌಡನ 
ಹಳ್ಳಿ ಶಾಸನ : ಮರುಪರಿಶೀಲನೆ, ಇತಿಹಾಸ ದರ್ಶನ, 1-1, 1986. ಪು. 62- 75 


೭೬ ಮಾನವಿಕ ಕರ್ಣಾಟಕ 


ಕಾವಲುಸಡೆಯ ಮುಖ್ಯಸ್ಥ (ಕಾಯಿ) ಆಗಿ ನೇಮಕಗೊಂಡಿದ್ದ ನೆಂಬುದಾಗಲೀ ಆತನ 
ಪರವಾಗಿ ತಾನೇ ದಾನ ನೀಡುವಷ್ಟು ಅಧಿಕಾರ ಪಡೆದಿದ್ದ ನೆಂಬುದಾಗಲೀ ನಿರಾಧಾರ 
ವಾದುದು ಹಾಗೂ ಸ್ವಕಪೋಲಕಲ್ಪಿತ ಸಂಗತಿಯಿಂದ ಕೂಡಿದುದು. ಮೇಲೆಯೇ 
ಹೇಳಿದಂತೆ, ರಾಜಾ ಮದಕರಿನಾಯಕನು ದುರ್ಗದ ಸಿಂಹಾಸನವನ್ನು ಏರುವ ವೇಳೆಗೆ 
ಆತನಿಗಿನ್ನೂ 12 ವರುಷದ ಪ್ರಾಯ. ರಾಜ್ಯ ಭಾರದಂತಹ ಗುರುತರ ಹೊಣೆ ಹೊರುವ 
ಶಕ್ತಿ-ಯುಕ್ತಿಗಳಾವುವೂ ಆಗ ಆತನಿಗಿರಲಿಲ್ಲವೆನ್ನ ಬಹುದು. ಆದುದರಿಂದಲೇ ಆತನ 
ಪರವಾಗಿ ಹಿರಿಯ ಮದಕರಿನಾಯಕನ (ಕ್ರಿ.ಶ. 1721-1748) ನಾಯಕಿತಿಯೂ 
(ಇಮ್ಮಡಿ) ಕಸ್ತೂರಿ ರಂಗಪ್ಪ ನಾಯಕನ (ಕ್ರಿ.ಶ. 1748-1754) ತಾಯಿಯೂ 
ಆಗಿದ್ದ ಓಬಮ್ಮುನಾಗತಿಯು ಎರಡು ವರುಷಗಳ ಕಾಲ ದುರ್ಗದ ಸರ್ವಾಧಿಕಾರಿಣಿ ' 
ಯಾಗಿದ್ದು ಆಳ್ವಿಕೆ ನಡೆಸಿದಳು. ದುರ್ಗದ ಅರಸನಾಗಿ ಶಾನು ಕಿರೀಟ ಧರಿಸಿಕೊಂಡ 
ವರುಷವೇ ಅಂದರೆ ಕ್ರಿ.ಶ, 1754ರಲ್ಲಿ, ಈ ಮದಕರಿಯು ತನ್ನ "ಮಹಾಮಾಶೋಶ್ರೀ' 
ಓಬಮ್ಮನಾಗತಿಯ ಸಮ್ಮುಖದಲ್ಲಿ, ಕಂಗಳರಂಗದಾಸನ ವಂಶದ ಹೊಂಸಿಕೆಂಚಿಯ 
ಮಗ ಹೊರಕೆರೆರಂಗಧಾಮನ ದಡಿಗೆದಾಸನಿಗೆ ಹೊರಕೆಕೆದೇವರಪುರ ಕಸಜೆಯಲ್ಲಿ 
ಭೂದಾನಮಾಡಿ ಶಿಲಾಶಾಸನ ಬರೆಯಿಸಿಕೊಟ್ಟನು.98 ಈ ಶಾಸನದಲ್ಲಿ ಕಂಡರಿಸ ' 
ಲಾಗಿರುವ *ಶಾಯಿ' ಎಂಬ ಪದವನ್ನು ಲೂಯಿರೈಸ್‌ ಅವರು "ಕಾಯಿ? ಎಂದು ಓದಿ, ' 
" guard’ ಎಂದು ಅನುವಾದಿಸಿದುದರಿಂದ ಅದನ್ನು * ಕಾವಲುಪಡೆಯ ಮುಖ್ಯಸ್ಥ” 
ನೆಂದು ತಪ್ಪಾಗಿ ಗ್ರಹಿಸಿ ವ್ಯಾಖ್ಯಾನಿಸಲು ಇತರರಿಗೆ ಆಸ್ಪದವಾಯಿತು. | 

ಹೊರಕೆಕೆದೀವರಪುರದ ಶಾಸನವನ್ನು ಈಗ ಸ್ವಯಂ ಪರಿಶೀಲಿಸಲಾಗಿದ್ದು, 
ಇಲ್ಲಿಯ "ತಾಯಿ' ಎಂಬ ಪ್ರಯೋಗವು ಓಬಮ್ಮನಾಗತಿಯನ್ನು ನಿರ್ದೇಶಿಸುತ್ತದೆಂಬು 
ದನ್ನೂ ಕ್ರಿ.ಶ. 1756ರಲ್ಲಿ ಆಕೆ ಕಾಲವಾಗಲು ಆಕೆಗೆ ಪುಣ್ಯವಾಗಲೆಂದು ರಾಜಾ 
ಮದಕರಿನಾಯಕನು ಗೌಡನಹಳ್ಳಿಯನ್ನು ಹಿರಿಯೂರಿನ ಅನ್ನಛತ್ರದ ಮಠಕ್ಕೆ 
ಧಾರಾದತ್ತವಾಗಿ ಬಿಟ್ಟು ಕೊಟ್ಟ ನೆಂಬುದನ್ನೂ ಗೌಡನಹಳ್ಳಿಯ ಶಾಸನದಲ್ಲಿ ಆಕೆಯನ್ನು 
“ಮಹಾಮಾಶೋಶ್ರೀ' ಎಂದು ಸೂಚ್ಯವಾಗಿ ಕರೆದಿದೆಯೆಂಬುದನ್ನೂ ಈ ಶಾಸನಕ್ಕೆ 
ಹೊರಕೆಕಿದೇವರಪುರದ ಶಾಸನವು ಪೂರಕವಾಗಿದೆಯೆಂಬುದನ್ನೂ ಮೊತ್ತಮೊದಲ 
ಬಾರಿಗೆ ಶೋಧಿಸಿ ಬೆಳಕಿಗೆ ತರಲಾಗಿದೆ. 99 

ಕ್ರಿಸ್ತಶಕ 1779ರಲ್ಲಿ ಹೈದರ್‌ಆಲಿಯು ಚಿತ್ರದುರ್ಗ ಸಂಸ್ಥಾನದ ವಿರುದ್ಧ 
ಹೂಡಿದ ಕಡೆಯ ಯುದ್ಧದಲ್ಲಿ ರಾಜಾ ಮದಕರಿನಾಯಕನನ್ನು ಸೆರೆಯಾಳನ್ನಾಗಿಸಿ 
ಶ್ರೀರಂಗಸಟ್ಟಿ ಣಕ್ಕೆ ಸಾಗಿಸಿದನೆಂಬ ಸಂಗತಿಯು ಸಮಕಾಲೀನವಾದ ಎಲ್ಲ ದಾಖಲೆ 


98 ಎಕ್ಕ 11, ಹೊಳಲ್ಕೆರೆ 54 


99 ನೋಡಿ: ಇತಿಹಾಸ ದರ್ಶನ, 1-1, ಪು. 68-70; ಈ ಶೋಧನೆಯನ್ನು ಕೆ 
ಗೊಳ್ಳಲು ಪ್ರೇರೇಪಿಸಿದ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಇತಿಹಾಸ ಉಪನ್ಯಾಸಕ ರುಡ್‌- 
ಮಹ್ಮದ್‌ ಜಫ್ರಲ್ಲಾ ಅವರಿಗೆ ಕೃತಜ್ಞನಾಗಿದ್ದೇನೆ, 


ಕಾಮಗೇತಿ ಅರಸರು-ಕೆಲವು ವಿಚಾರಗಳು ೭೭ 


ಗಳಲ್ಲಿಯೂ ಉಕ್ತವಾಗಿದೆ. ಚರಿತ್ರೆಕಾರರು ಸಹ ಅದನ್ನು ಸಮರ್ಥಿಸಿರುವರು. ಆದರೆ 
ಚಿತ್ರದುರ್ಗ ಅರಸರ ಚರಿತ್ರೆ ಯನ್ನಾ ಧರಿಸಿ ರಚನೆಗೊಂಡ ಕಾದಂಬರಿಗಳಲ್ಲಿ ಈ 
ಸಂದರ್ಭವು ತಿರುಚಲ್ಪ ಟ್ರ ರುವುದು ವಾಸ್ತವ ಸಂಗತಿ. ಮೂಲಚರಿತ್ರೆಗೆ ಸಂಬಂಧವೇ 
ಇಲ್ಲದಿರುವ ರೀತಿಯಲ್ಲಿ a ಸ್ಫಜನಸಾಹಿತ್ಯ ಕೃ ಕತಿಗಳು ಹೊರಬಿದ್ದಿ ನೆಯೆಂಬು 
ದನ್ನೂ ಪ್ರಾಜ್ಞರು ಬಲ್ಲರು. ಆದ್ದರಿಂದ ಇಂತಹ ಗೊಂದಲ ಸ ಸೃಷ್ಟಿ ಸ್ಟಿಸುವಲ್ಲಿ ಕಾದಂಬರಿ 
ಕಾರರು ನೇರ ಹೊಣೆಗಾರರೇ ವಿನಾ ಚರಿತ್ರಕಾರರಲ್ಲವೆಂಬ ಅಂಶವನ್ನು ಸರಿಯಾಗಿ 
ಗ್ರಹಿಸುವುದು ಅಗತ್ಯ, ದುರ್ಗದ ಚರಿತ್ರೆಗೆ ಸಂಬಂಧಿಸಿದ ಇಂತಹ ಕೆಲವು ಅಂಶಗಳನ್ನು 
ಸ್ಥೂಲವಾಗಿಯಾದರೂ ಈಗಾಗಲೇ ಚರ್ಚಿಸಿದೆ.100 
| 6. ಕಾಮಗೇತಿ ಅರಸರ ರಾಜಲಾಂಭನವಾವುದು? ಇವರ ಧ್ವಜಲಾಂಛನ 
' ಮತ್ತು ರಾಜಲಾಂಛನಗಳು ಒಂದೇ ಆಗಿದ್ದುವೇ? ಈ ಬಗೆಗೆ ಖಚಿತವಾಗಿ ತಿಳಿದು 
ಬರುವುದಿಲ್ಲ. ಚಿತ್ರದುರ್ಗ ಬೆಟ್ಟದ ಒಂದು ದೊಡ್ಡ ಬೇಕಡಿ (ರುಖಾಂಡಾ ಬತೇರಿ?) 
ಮೇಲೆ "ಹುಸುಂಬಿ ನಾಡ ವನ್ನು ನಿಲ್ಲಿಸಲಾಗಿದ್ದಿತೆಂಬ ಬಗೆಗೆ ಹಾಗೂ ಲಡಾಯಿ 
ಮಾಡುವ ಸಂದರ್ಭದಲ್ಲಿ ದುರ್ಗದ ಸೇನೆ ಆಥವಾ ದಂಡು ಬಿಡಾರ ಹೂಡಿದ ಸ್ಥ ಳದಲ್ಲಿ 
“ಚಂದ್ರಗಾವಿ ರುಾಂಡಾ'ವನ್ನು ನಿಲ್ಲಿಸಲಾಗುತ್ತಿದ್ದ ಬಗೆಗೆ ದಾಖಲೆಗಳು ಒದಗಿಸುವ 
ಸೂಕ್ಷ್ಮವಾದ ವಿವರಗಳ?! ವಿನಾ ಈ ಅರಸ ಧ್ವ ಜದ ಬಗೆಗೆ ಸದ ಕ್ಸು ಏನೂ 
` ತಿಳಿಯದು. 
ಹನುಮಂತ ಮತ್ತು ಗರುಡ ಈ ಈರ್ವರು ಭಾಗವತಶ್ರೇಷ್ಕರನ್ನು 

ರಸರು ಪೂಜಿಸಿ ಗೌರವಿಸಿರುವ ಸಾಧ್ಯ ತೆಯನ್ನು ಶಂಕಿಸ ನವಂತಿಲ್ಲವೆಂಬುದಕ್ಕೆ ಡು 
ನ ಬೆಟ್ಟ ದ ಮೇಲೆ ಕಂಡುಬರುವ ನರಕರೂಪದ ಸಾಕ್ಷ್ಯವು ಸಮರ್ಥನೆ ನೀಡು 
ತ್ತದೆ. ಗೋಪಾಲಕೃ ಷ್ಣ ದೇವರ ಗುಡಿ ಹಾಗೂ ಹೊಂಡದ ಆವರಣವನ್ನು ತಲುಪುವ 
ಮೊದಲು 22 ಅಡ್ಡ ಹಾಯ್ದಿರುವ ಕೋಲೆಸಾಲೊಂದರ ದ್ವಾ ರವನ್ನು 
ಪ್ರ ವೇಶಿಸಬೇಕಾಗಿದ್ದು, ಅದರ ಮಂಟಪಕ್ಕೆ ಹೊಂದಿಕೊಂಡಂತೆ Here Cons 
ಹುಟ್ಟು ಬಂಡೆಯ ಮೇಲಿರುವ ಹನುಮಂತ ಮತ್ತು ಗರುಡರ ಉಬ್ಬುಗೆತ್ತ ನೆಗಳು 
ಗಮನ ಸೆಳೆಯುತ್ತವೆ. ದ್ವಾರದ ಹಿಮು ಒ್ರಖದಲ್ಲಿ ಬಲತುದಿಯ ತು ಮೇಲೆ 
ಮೂಡಿಸಲಾಗಿರುವ ಗರುಡ ಮೂರ್ತಿಯ ಕೆತ್ತ "ಕೆಗೆ ರಕ್ಷಣೆಯಾಗಿ ಹುಟ್ಟು ಹ 
ಹೊಂದಿಸಿದಂತೆ ಚಪ ರೃಡಿಕಲ್ಲುಗಳನ್ನಿಟ್ಟು ಗೂಡಿನಂತಹ ಪುಟ್ಟ ಗುಡಿಯನ್ನು ಸ್ಟಿಸ 
ಲಾಗಿದೆ. ಇದರ ನಿಂಗನ ಹನುಮಂತನ ಗುಡಿಯು "ಗರುಡನ ಹಟ! 
ದೊಡ್ಡ ದಿದ್ದು, ಇದನ್ನು ಈ ದ್ವಾರದ ಮೂಲರಚನೆಯಲ್ಲಿಯೇ ಅಳವಡಿಸಿಕೊಂಠಂತೆ 
ನಿರ್ಮಿಸಲಾಗಿದೆ. ಈ ಅರಸರಿಗೆ ಈ ದೈವದ ಬಗೆಗೆ ಇದ್ದ ಅಧಿಕ ಭಕ್ತಿಯೇ ಇದಕ್ಕೆ 


100 ನೋಡಿ : ಚಿತ್ರದುರ್ಗ ಇತಿಹಾಸ ಮತ್ತು ಸ್ಥಳೀಯ ಲೇಖಕರು (ಲೇಖಾಂಕ 3), 


ತರಳಬಾಳು, ಸಂಚಿಕೆ 28, ಜುಲೈ 1982, ಪು. 2-4 
101 ಉದಾಹರಣೆ: ಜಡಗ ಬಖೈರು, ಪು. 43-44, 66, 97 


೭೮ ಮಾನವಿಕ ಕರ್ಣಾಟಕ 


ಕಾರಣವಾಗಿದ್ದಿ ರಬಹುದು. ಆದರೆ ಗರುಡ-ಹೆನುವ:ರ ಈ ಕೆತ್ತನೆಗಳ ಸಂಬಂಧದಲ್ಲಿ ತ್ಲ 
ಹೇಳಬೇಕಾದ ಮುಖ್ಯ ಸಂಗತಿಯೆಂದರೆ, ಈ ದ್ವಾರವು ನಿರ್ಮಾಣಗೊಳ್ಳು ವುದಕ್ಕಿಂತ 
ಸಾಕಷ್ಟು ಕಾಲದ ಹಿಂದೆಯೇ ಇವು ಇಲ್ಲಿಯ ಬಂಡೆಗಳ ಮೇಲೆ ಮೂಡಿದ್ದಿ ರಬೇಕೆನ್ನು 
ವುದು ಈ ಗುಡಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ವೇದ್ಯವಾಗುತ್ತದೆ. ಕಾಮ 
ಗೇತಿ ಅರಸರ ಆಳ್ವಿಕೆಯ ಪೂರ್ವದಲ್ಲೇ ಇವುಗಳನ್ನು ಕೆತ್ತಿರುವ ಸಾಧ್ಯತೆಯಿದೆ. 
ಇಂದಿಗೂಈ ದ್ವಾರಕ್ಕೆ "ಗರುಡಾಂಜನೇಯ ಬಾಗಿಲು” ಎಂಬ ಹೆಸರೇ ಪ್ರಚಾರದಲ್ಲಿದೆ, 

ಆದರೆ ಈ ಹನುಮ ಮತ್ತು ಗರುಡ ದೇವರುಗಳನ್ನು ಮಾಡಿಸಿ ಪ್ರತಿಷ್ಠಾಪಿಸಿ 
ದವರಲ್ಲಿ ಹರತಿಯ ಮಲ್ಲಯ್ಯನಾಯಕನೆಂಬವನು ಮೊದಲಿಗನೆಂಬುದಾಗಲೀ ಕಾಮ 
ಗೇತಿ ಮತ್ತು ಹರತಿ ನಾಯಕರ ಮಧ್ಯೆ ಸಂಬಂಧವಿದ್ದು, ಅವರಿಗೆ ಹನುಮ ಮತ್ತು 
ಗರುಡ ದೇವರುಗಳು ಮೂಲ ಮನೆದೇವರುಗಳಾಗಿದ್ದುವೆಂಬುದಾಗಲೀ ಶೋಧಿಸಿ 
ಸಮರ್ಥಿಸಲು ಯಾವ ಆಧಾರಗಳನ್ನು ಅವಲಂಬಿಸಬೇಕೋ ತಿಳಿಯದು! ಹಾಗೆಯೇ 
ಕಾಮಗೇತಿ ಅರಸರ "ಹನುಮದ್ಗರುಡ ಮುದ್ರೆ' ಸಹ ಶೋಧಕರ ಗಮನಕ್ಕೆ ಬಾರದೆ 
ನಿಗೂಢವಾಗಿಯೇ ಉಳಿದಿದೆ. ಆದರೆ ಇಲ್ಲಿಯ ಗಮನಾರ್ಹ ಸಂಗತಿಯೆಂದರೆ, 
ಸುರಪುರದ ಅರಸರು ಹನುಮಧ್ವಜ (ಹನುಮ ಪಠಾಕೆ)ವನ್ನು ಹೊಂದಿದ್ದರು.102 
ಶಕ್ತಿವಂತನೂ ನಂಬುಗೆಯ ಭಂಟನೂ ಸಾಹಸ ಕಾರ್ಯಗಳಿಗೆ ಸ್ಫೂರ್ತಿದಾಯಕನೂ 
ಆಗಿರುವ ಪುರಾಣಪುರುಷ ಹನುಮಂತನು ಬೇಡಕೂಟದ ದೊರೆಗಳಿಗೆ ಅಚ್ಚುಮೆಚ್ಚಿನ 
ದೈವನಾಗಿದ್ದ ನೆಂಬುದನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ. 

೫ x x 

ಚಿತ್ರದುರ್ಗದ ಕಾಮಗೇತಿ ಆರಸರ ಚರಿತ್ರೆಯ ಶೋಧನಕಾರ್ಯವು ಮೊದಲಿ 
ಗಿಂಶಲೂ ಸಮಗ್ರವಾಗಿ ಹಾಗೂ ನಿರ್ಣಯಯುತವಾಗಿ ನಡೆಯಲಾರಂಭಗೊಂಡಿದ್ದು | 
ಈ ಶೋಧನೆಯ ಬೆಳಕಿನಲ್ಲಿ ಈವರೆಗೆ ಕಂಡುಬಂದಿರುವ ಲೋಪಗಳನ್ನೂ ಅಸ್ಪಷ್ಟ 
ಸಂಗತಿಗಳನ್ನೂ ನಿವಾರಿಸಲು ಹಾಗೂ ಸರಿಪಡಿಸಲು ಯತ್ನಿಸಲಾಗುತ್ತಿದೆ. ಆದರೆ 
ಆಧಾರರಹಿತ, ಅಪಕ್ಕ ಹಾಗೂ ಪೂರ್ವಗ್ರಹ ದೃಷ್ಟಿಯ ಬರವಣಿಗೆಗಳು ಹುಟ್ಟಿ 
ಕೊಂಡು ಆಯಾ ಕ್ಷೇತ್ರದ ಅಭ್ಯಾಸಿಗಳನ್ನೂ ಆಸಕ್ತರನ್ನೂ ದಿಕ್ಕುತಫ್ಪಿಸುವಂತಾದಾಗ, 
ಅಂತಹ ಅಪಾಯದಿಂದ ಆವರನ್ನು ಪಾರುಗಾಣಿಸಲು ಶೋಧಕರು ತಕ್ಕಮಟ್ಟಿನ 
ಪ್ರಯತ್ನ ಮಾಡಬೇಕಾದುದು ಆನಿವಾರ್ಯ.. ಸಹಜ ಶ್ರದ್ಧಾಸಕ್ತಿಯುತ ತಲಸ್ಪರ್ಶಿ 
ಅಧ್ಯಯನ ಕೈಗೊಂಡ ನಂತರವೂ ಕೆಲವೊಮ್ಮೆ ಸಂಬಂಧಿಸಿದ ವಿಷಯದಲ್ಲಿ ಖಚಿತಾಂಶ 
ಗಳನ್ನು ಶ್ರುತಪಡಿಸುವುದು ದುಸ್ತರವಾದುದೆಂದೆನಿಸಬಹುದು. ಆದರೆ ವಿವೇಚನೆ 
ರಹಿತ ಹಾಗೂ ಅಸಡ್ಡೆಯ ನಿರ್ಣಯಗಳು ಉಂಟುಮಾಡುವ ಆ ಭಾಸವನ್ನು 
ಪರಿಹರಿಸುವ ಮಟ್ಟಿಗಾದರೂ ಅದರಿಂದ ಸಾಧ್ಯವಾಗುವುದು. 


102 ಸುರಪುರ ಸಂಸ್ಥಾನದ ಇತಿಹಾಸ, ಪು. 87 


ಬ. ಜಿ. ಬಸವರಾಜ್‌ 


ಅನುಭಾವ: ಒಂದು ವಿವೇಚನೆ 


: ಅನುಭಾವ ಎಂಬ ಪದವು ಆಧ್ಯಾತಿ ಕತೆಯಲ್ಲಿ ಅತಿ ಹೆಚ್ಚು ರೂಢಿಯಲ್ಲಿರುವ 

ಶಬ್ದ .. ಆಂಗ್ಲ ಭಾಷೆಯಲ್ಲಿ ಕ ಮಿಸ್ಟಿ ಸಿಸಂ ’ ಎಂದು ಕರೆಯಲ್ಪಡುವ ಈ ಶಬ್ದ 
ಅನೇಕ ಅರ್ಥವ್ಯಾಪ್ತಿಯನ್ನು ಪಡೆದುಕೊಂಡಿಜಿ. . ` ತಪ್ಪಾದ ಆಧ್ಯಾತ್ಮಶಾಸ್ತ್ರ ? 
(Bad Metaphysics)? ಎಂದೂ ಇದನ್ನು ಅರ್ಥೆ ಪ್ರಿಸುವುದುಂಟು | ಈ ಅನುಭಾವ 
ವನ್ನು ಪವಾಡ, ಮೋಜಿನಿನಿದೈ, ಹೆಗಲುಕನಸು, ಮಾಯಾ, ಮಂತ್ರ, ಸ್ಕಂಭನ 
ಇತ್ಯಾದಿ ಅರ್ಥಗಳಿಂದ ಅಥೆ ಸುತ್ತಾ ಬಂದಿದ್ದಾರೆ. ಆದರೆ ಇವು ಯಾವುವೂ ಅನು 
' ಭಾವದ ನೈಜ ಅರ್ಥ ತಿಳಿಸಲು ಅಸಮರ್ಥವಾಗಿವೆ ಎನ್ನುವ ಅಂಶ ಗಮನಾರ್ಹ. 

ಈ ಜಗತ್ತಿನಲ್ಲಿ ಆವಿಷ್ಠಾರಗೊಂಡಿರುವ ದೈವ ನಿಯಮಗಳನ್ನು ಭಕ್ತಿ ಮತ್ತು 
ಶ್ರದ್ಧೆಗಳ ತಳಹದಿಯಲ್ಲಿ ಮನನಮಾಡಿ ಆ ನಿಯಮಗಳನ್ನು ದೈನಂದಿನ ಜೀವನಕ್ಕೆ 
ಆಧಾರ ಸೂತ್ರಗಳೆನ್ನಾಗಿ ಮಾಡಿಕೊಂಡು ತನ್ಮೂಲಕ ಆನಿರ್ಭನಿಸುವ ಪರಮಾನಂದ 
ದಲ್ಲಿ ಮುಳುಗಿ, ಅಲ್ಪತನವೆಲ್ಲನನ್ನೂ ಮರೆತು ದೈನ ಸಾಯುಜ್ಯವನ್ನು ಪಡೆದುಕೊಳ್ಳುವ 
ಬಗೆಯೇ ಅನುಭಾವ; ಅಪ್ಪಟ ಪರಿಶುದ್ಧ ಆಧ್ಯಾತ್ಮಿಕ ಜೀವನಶಾಸ್ತ್ರವೇ ಅನುಭಾವ. 
ಇದೇ ನೈಜ ಅರ್ಥವೇ ಹೊರತು ಇತರ ಸಾಮಾನ್ಯ ತಪ್ಪು ಅರ್ಥಗಳಲ್ಲ | ಎಲ್ಲಕ್ಕೂ 
ತಳಹದಿಯಾಗಿ ಎಲ್ಲವನ್ನೂ ಮೀರಿನಿಂತಿರುವ ಸರ್ವಶಕ್ತ ಭಗವಂತನೇ ಅನುಭಾನಿಯ 
ಸ್ಫೂರ್ತಿಯ ನೆಲೆ. ಪ್ರೇಮದ ಅತ್ಯುನ್ನತ ಸ್ಥಿತಿ, ಮಹಾಮೇರು ! ಪ್ರೇಮವೇ 
ಅನುಭಾನಿಯ ಸರ್ವಸಂಪತ್ತು. ಜೀವ ಸರ್ವಸ್ವ ಭಗವಂತ ಒಬ್ಬನೆ, ಆತ ಪ್ರೇಮ 
' ಸ್ವರೂಪಿ, ದಯಾಳು, ಕೃಪಾಪರಿಪೂರ್ಣ- ಆತನಿಗೆ ಯಾವುದರ ಭೇದವೂ ಇರದು. 
ಎಲ್ಲವನ್ನೂ ಒಂದಾಗಿ ಕಂಡು ಸರ್ವರಿಗೆ ಒಲಿಯುವನನು, ಬೆಳಕು ನೀಡುವವನು. 

ವಾತ್ಸಲ್ಯಪೂರಿತ,” ಪ್ರೇಮದ ಪರಿಪೂರ್ಣಸ್ವರೂಪಿಯಾದ ಆತನಲ್ಲಿ ಏಿಕಚಿತ್ತ 
ದಿಂದ ತನ್ಮಯರಾಗಿ ಎಲ್ಲ ಬಗೆಯ ಅಲ್ಪತನದಿಂದ ದೂರಾಗಿ, ಅನಂತಸಾಗರದ ಆಳದಲ್ಲಿ 


1 ಇ, ಅಂಡರ್‌ಹಿಲ್‌ : ಮಿಸ್ಟಿಸಿಸಂ: ಪೀಠಿಕೆ. ಪುಟ-10 


೮೦ ಮಾನವಿಕ ಕರ್ಣಾಟಕ | 
| ತ 
ಮುಳುಗಿ ಅದರಿಂದ ಉಂಟಾಗುವ ಮಹದಾನಂದವನ್ನು ಸವಿಯಿರಿ. ಜೀವನದ 
ಹಾದಿಯಲ್ಲಿ ಬೆಳಕನ್ನು ಕಾಣಿರಿ. ಈ ವಿಷಯಗಳ ಬಗೆಗಿನ ಪ್ರೇಮವನ್ನು ಭಗವಂತ ' 
ನೆಜೆಗೆ ಕೊಂಡೊಯ್ದು ಉದಾತ್ರೀಕರಿಸಿ ; ಸಕಲ ಕಲ್ಯಾಣ ಗುಣಪರಿಪೊರ್ಣವಾದ ಆ ಕ 
ಭಗವಂತನ ನಿರಂತರ ಕೃಸಾದೃಷ್ಟಿಯಲ್ಲಿ ಬದುಕಿ ಎನ್ನುವುದು ಅನುಭಾವಿಗಳ ಒಟ್ಟಾರೆ 4 
ಜೋಡಿ. 3 

ಪರಮ ಪನಿತ್ರನಾದ ದೇವರು ಅಥವಾ ತತ್ವ, ಕ್ರೆ 3ಸ್ಮಥರ್ಮ ಹೇಳುವ ಭಗವಂತ j 
ನಾಗಿರಬಹುದು, ವಿಶ್ವಾತ್ಮಕವಾದದಲ್ಲಿ ಹೇಳಿರುವ ವಿಶ್ವಾತ್ಮನಾಗಿರಲೂಬಹುದು ಅಥವಾ } 
ತತ್ವಶಾಸ್ತ್ರ ಹೇಳುವ ಪರಬ್ರಹ್ಮನೂ ಆಗಿರಬಹುದು. ನಾಮಗಳು ಇಲ್ಲಿ ಅಮುಖ್ಯ. ' 
ಎಷ್ಟು ವಿಧದ ನಾಮ ಬೇಕಾದರೂ ಇರಬಹುದು. ಆದರೆ ಇಂತಹ ದೇವರೊಡನೆ ' 
ಭಾವಾತ್ಮಕ ಐಕ್ಯವೇ "" ಅನುಭಾವ'' ಎಂದು ಅಂಡರ್‌ಹಿಲ್‌? ವಿವರಿಸುತ್ತಾರೆ. 

ಭಗವಂತನೊಡನೆ ಐಕ್ಯ ಎಂಬುದನ್ನು ಕೇವಲ ಕುಹಕವಾಗಿ, ಕುಜೋದ್ಯವಾಗಿ ' 
ನೋಡಕೂಡದು. ಶುಷ್ಕ ಒಣತರ್ಕ ಇಲ್ಲಿ ಅಪ್ರಯೋಜನಕಾರಿ. ಬರೀ ಬುದ್ಧಿಯ ಸ್ತರ ' 
ದಲ್ಲಿ ನಿಲ್ಲಿಸದೆ ಅನುಭವಗಮ್ಯ ವಾಗಿ ತಿಳಿಯಬೇಕು. ಇದೇ ಅನುಭಾವದಲ್ಲಿ ಬಹು 
ಮುಖ್ಯವಾದ ಅಂಶವಾಗಿದೆ ಎಂದು ಪ್ಲೊಟ್ಟಿನಸ್‌್‌ ಎಂಬ ಅನುಭಾವಿ ಅಭಿಪ್ರಾಯ | 
ಪಡುತ್ತಾನೆ. 
ದೇವರಿದ್ದಾ ನೆಯೇ ಎನ್ನುವ ಅನುಮಾನದ ಪ್ರಶ್ನೆಗೆ ಅನುಭಾವದಲ್ಲಿ ಅವಕಾಶವೇ ' 
ಇಲ್ಲ. ದೇವರು ಸ್ವಯಂಸಿದ್ಧತತ್ವ. ದೇವರ ಅಸ್ತಿತ್ವದ ಬಗೆಗೆ ವಿಚಾರಣೆಮಾಡುವ ' 
ತಾತ್ವಿಕನ ಸಂದೇಹಕ್ಕೆ ಅನುಭಾವಿ ನಗುತ್ತಾನೆ. ಸೋದರ, ನಿನ್ನ ಅಸ್ತಿತ್ವದಷ್ಟೇ : 
ದೇವರ ಅಸ್ತಿತ್ವ ಸಹ ಸತ್ಯವಾದದು ಹಾಗೂ ಖಂಡಿತವಾದುದು. ನಾನು ನಿನ್ನನ್ನು 
ಹೇಗೆ ನೋಡಿರುವೆನೋ ಹಾಗೆಯೇ ದೇವರನ್ನು ಸಹ ಕಂಡಿದ್ದೇನೆ ಎಂದು ಕೆಚ್ಚಿದೆಯ 
ಮಾತುಗಳನ್ನಾಡುತ್ತ್ಯಾನೆ. ಅನಂತವಾದ, ಅತ್ಯಂತ ಶಾಂತತೆಯಿಂದ ಒಡಗೂಡಿದ 
ಸತ್ಯವೊಂದು ಅಸ್ತಿತ್ವದಲ್ಲಿದೆ, ಅದೇ ಭಗವಂತ; ಅದರ ಬಗ್ಗೆ ವಿಶ್ವಾಸ ನಂಬುಗೆ 
ಇಡಿ. ನೀವು ನಿಸ್ವಾರ್ಥ ಪ್ರೇಮಿಗಳಾಗಿ, ನಿಸ್ವಾರ್ಥ ಆಸೆಗಳ ಬುನಾದಿಯೇ ಪ್ರೇಮ 
ವಾಗಲಿ. ಆ ಪ್ರೇಮ ಇತರ ಸೋದರ ಮಾನವರ ಆಶೋತ್ತರಗಳನ್ನು ಬಿಂಬಿಸಲಿ. 
ಆಗಲೇ ನೀವು ತಪ್ಪಾಗಿ ಗ್ರಹಿಸಿರುವ ಬಂಧನದಿಂದ ಹೊರಬರುತ್ತೀರಿ, ನಿಜವಾಗಿ 
ಸ್ವತಂತ್ರರಾಗುನಿರಿ ಎಂದು ಪ್ಣೊ ಟೈನಸ್‌ ಸೇರಿದಂತೆ ಎಲ್ಲಾ ಅನುಭಾವಿಗಳೂ ಜಗತ್ತಿನ 
ಉದ್ಧಾರದ ಕಡೆಯೂ ಗಮನಾರ್ಹ ಮಾತುಗಳಾಡುತ್ತಾರೆ. 


ಈಗ ಅನುಭಾವದ ಗುಣ ಲಕ್ಷಣಗಳ ಬಗ್ಗೆ ಗಮನಹರಿಸಬಹುದು. 


2 ಇ. ಅಂಡರ್‌ಹಿಲ್‌ : ಮಿಸ್ಟಿಸಿಸಂ--ಪೀಠಿಕೆ, ಪುಟ-10 
3 ಅದೇ ಪುಟ-10 


ಅನುಭಾವ : ಒಂದು ವಿವೇಚನೆ ೮೧ 


ಅನುಭಾವದ ಗುಣಲಕ್ಷಣಗಳ ಬಗ್ಗೆ ವಿನೇಚಿಸುವುದಾದರೆ -- 


(ಅ) ಅನಿರ್ವಚನೀಯ ತೆ : (11801110) : ತನಗಿಂತ ಭಿನ್ನವಾದ" ಅತೀತ 
ವಾದ ಆತ್ಯಂತಿಕ ಸತ್ಯ ಭಗವಂತನನ್ನು ಸಾಕ್ಷಾತ್ಸರಿಸಿಕೊಂಡ ಯಾವುದೇ ಅನು 
ಭಾವಿಯು, ತನ್ನ ಅನುಭವವನ್ನು ಪರಿಪೂರ್ಣವಾಗಿ ಯಾವುದೇ ರೀತಿಯಲ್ಲೂ ವ್ಯಕ್ತ 
ಪಡಿಸಲು ಅಸಾಧ್ಯ. ಮಾತು ಅಥವಾ ಭಾಷೆ ಇಲ್ಲಿ ಒಂದು ಅಸಮರ್ಥ ಉಪಕರಣ 
ವೆಂದೇ ಎಲ್ಲ ಅನುಭಾನಿಗಳೂ ಅಭಿಪ್ರಾಯ ಪಡುತ್ತಾರೆ. ಅನುಭಾವದ ಒಳ ತಿರುಳು, 
ನೈಜ ಅರ್ಥವಂತಿಕೆಗೆ ಸ್ವತಃ ಅನುಭವಿಸಿಯೇ ತೀರಬೇಕೆಂದು ಅವರು ಒಕ್ಕೊರಲಿ 
ನಿಂದ ತೀರ್ಮಾನಿಸುತ್ತಾರೆ. ಇಂತಹ ದಿವ್ಯಾನಂದವನ್ನು ಸಮರ್ಥವಾಗಿ ವ್ಯಕ್ತಪಡಿಸಲು 
: ಇರುವ ಅಡಚಣೆಗಳನ್ನು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಬಹುದು. ಪ್ರಣಯದ 
ವಿಷಯ ಪ್ರಣಯಿಗೆ ತಿಳಿಯುವುದೇ ಹೊರತು, ಮುಗ್ಗ ಮಗುವಿಗೆ ಕಿಂಚಿತ್ತಾದರೂ 
ಅರ್ಥವಾಗಬಲ್ಲುಜಿ? ಹಾಗೆಯೇ ಬಂಜೆಗೆ ಗರ್ಭಿಣಿಯ ಬೇನೆ ಹೇಗೆ ತಾನೆ ಗೊತ್ತಾಗ 
ಬಲ್ಲುದು? ಕತ್ತೆಯು ಕಸ್ತೂರಿವಾಸನೆಯ ಸವಿಯನ್ನು ಬಲ್ಲುದೆ? ಎಂದು ಶಿವಶರಣೆ 
ಅಕ್ಕುಮಹಾಡೇನಿ ಅನುಭಾವಿಯಲ್ಲದವನ ಮನಸ್ಥಿತಿಯನ್ನು ಕುರಿತು ಸೊಗಸಾಗಿ 
ಹೇಳುತ್ತಾಳೆ. 


ಕೆಲವು ಸಲ ಅನುಭನಿಯಾದವನು ತನ್ನ ಅನುಭವದ ಪ್ರಖರತೆಯಲ್ಲಿ ನಿರೋಧಾ 
: ಭಾಸದ ಮಾತುಗಳನ್ನು ಸಹ ಆಡುತ್ತಾನೆ. ಒಂದು ರೀತಿಯ ಅದಮ್ಯ ಶಕ್ತಿಯೇ 
ಅನುಭಾವಿಯಲ್ಲಿ ಆವಿಷ್ಠಾರಗೊಳ್ಳುತ್ತದೆ. 


ಅನುಭಾವಿಯು ಎಂಥಾ ಮನಸ್ಥಿತಿಯಲ್ಲಿ ಇರುತ್ತಾ ನೆಂದರೆ, ತನ್ನಲ್ಲಿ ಉರಿಯು 
ತ್ತಿರುವ " ದೈವಿಕ ಬೆಂಕಿ' ತಾನು ತನ್ನ ಅನುಭವವನ್ನು ವ್ಯಕ್ತ ಪಡಿಸದಿದ್ದರೆ ತನ್ನನ್ನು 
ಸುಟ್ಟು ಹಾಕೀತು ! ಎಂದೇ ಅನುಭಾವಿ ತಾನು ಅನುಭವಿಸುತ್ತಿರುವ ತನ್ನ ಅನುಭವ 
ವನ್ನು ಕುರಿತಾಗಿ ಹೇಳಿಕೊಳ್ಳುತ್ತಾನೆ.5 

ತನ್ನ ಅನುಭವವನ್ನು ವ್ಯಕ್ತಪಡಿಸಲು ಆತ ಸಂಜ್ಞೆ ಮತ್ತು ಚಿಹ್ನೆಗಳನ್ನು ಒಳ 
ಗೊಂಡಿರುವ ಪದ್ಯಮಾಧ್ಯಮ ಅಥವಾ ಸಂಗೀತ ಮಾಧ್ಯಮಗಳನ್ನು ಆಶ್ರಯಿಸುತ್ತಾನೆ.6 
ಅನುಭಾವಿಯು ತನ್ನ ಅನುಭವವನ್ನು ಇತರರಿಗೆ ಅಷ್ಟೇ ಸಮರ್ಥವಾಗಿ ಪ್ರಕಟ 
ಗೊಳಿಸಲು ಅಸಾಧ್ಯ. ಅಂತಹ ಪ್ರಯತ್ನ ಕುರುಡನಾದವನಿಗೆ ಬಣ್ಣದ ಬಗ್ಗೆ ವಿವರಣೆ 
ಕೊಟ್ಟಂತೆಯೇ ಸರಿ! ಒಟ್ಟಿನಲ್ಲಿ ಅನುಭಾನಿಯ ತೀವ್ರತೆ, ಪ್ರಖರತೆ ಹಾಗೂ ಆಳವನ್ನು 
ವ್ಯಕ್ತಪಡಿಸಲು ಅನುಭಾವಿಯು ಬಳಸುವ ಭಾಷೆ ಸುಸಂಗತ, ಸಮರ್ಥ ಮಾಧ್ಯಮವಾಗ 


4 ರುಡಾಲ್ಫ್‌ ಓಟ್ಟೋ -- ದಿ ಐಡಿಯಾ ಆಫ್‌ ದಿ ಹೋಲಿ--ಪುಟ. 29-30. 
5 ಇ, ಅಂಡರ್‌ಹಿಲ್‌--ಪೂರ್ವೋಕ್ತ--ಪುಟ. 25. 

6 ಅದೇ--ಪುಟ 95. 

6 


೮೨ ಮಾನವಿಕ ಕರ್ಣಾಟಕ 


ಲಾರದು. ಆದರೂ ಆತನು ಹೇಳುವ ವಿರೋಧಾಭಾಸದ ಉಕ್ತಿ ಗಳು ಸಂಜ್ಞೆ, ಸಂಗೀತ, 
ಇತ್ಯಾದಿ ಆತ ಅನುಭವಿಸಿದ ಅನುಭವವನ್ನು ಸೂಚಿಸುವ 'ಕೈಮರಗಳಿದ್ದಂತೆ. ಅವೇ 
ಆತನ ಅನುಭವದ ಆಳವಲ್ಲ. 


4 
ೆ 


(ಆ) ಪ್ರಜ್ಞಾ ಸ್ಥಿತಿ (110000 Quality) : ಅನುಭಾವಿಯು ತನ್ನ ಅನುಭವ ' 
ವನ್ನು ಸ IE ಮೂಲಕ ವ್ಯಕ್ತ ಪಡಿಸಲು ಅಸಮರ್ಥನಾಗಿದ್ದರೂ : | 


ತನಗಾದ ಅನುಭವ ಯಾವುದೇ ಭ್ರಮೆ ಎಂದು ಆತನಿಗನಿಸದು. ತನ್ನದು ಶುದ್ಧ 
ಅನುಭವ, ದೈವ ಕೃ ಪೆಯಿಂದಲೇ ಹಾಗಾಗಲು ಕಾರಣ ಎಂದೇ ಭಾವಿಸುತ್ತಾ ನೌ 
ಜಾಡಿರುತ್ತೆ ಸಂಶಯಕ್ಕೆ ಅವನಲ್ಲಿ ಎಡೆಯೆ ಇರದು, ಅಷ್ಟೊಂದು 


ನಿಶ್ವಾಸಎರುತ್ತದೆ. ಅನುಭಾವಿಯು ಅವನಿಗಿಂತ ಭಿನ್ನವಾದ ಶಕ್ತಿಯ ತೊಳ್ತಿಕ್ಳೆ 


ಯಲ್ಲಿ ಅವನನ್ನೇ ಮರೆತದ್ದೂ, ಅವನಲ್ಲಿ ಪ್ರೇಮಸಾಗರ ಉಕ್ಕಿಹರಿಸಿದ್ದು ಇಂಥ 
ಒಂದೊಂದು ಅನುಭವಗಳೂ 'ಅನನಲ್ಲಿ ಆತ್ಮನಿಶ್ವಾಸ--ಡೈವ ಭಕ್ತಿಗಳನ್ನು ಹೆಚ್ಚಿಸು 


| 


ತ್ತವೆ. ಜೊತೆಗೆ ಇಂತಹ ಅನುಭವಗಳ ಬಗ್ಗೆ ಗಾಢ ನಂಬಿಕೆ, ಸುಸ್ಪಷ್ಟ. ಖಚಿತತೆ 
ಇರುತ್ತದೆ. ಅನುಭಾನಿಯ ಪ್ರತಿಯೊಂದು ಅಂಗದ ಚಲನೆಗೂ ಆ ಶಕ್ತಿಯೇ ಕಾರಣ ' 


ಎಂಬ " ಆ ಶಕ್ತಿ 'ಯ ಅಧಿಕಾರವಾಣಿಯನ್ನು ನಿರಾಕರಿಸಲಸಮರ್ಥವಾದ ಸ್ಥಿತಿಯನ್ನೇ 
" ಪ್ರಜ್ಞಾಸ್ಥಿತಿ? ಎಂದೇ ವಿಲಿಯಂ ಜೇಮ್ಸ್‌ ಹೆಸರಿಸುತ್ತಾರೆ. 

(ಇ) ಶ್ರಣಿಕತೆ (Transiency) : ಅನುಭಾವಿಯು ಅನುಭವದಲ್ಲಿ ಬಹಳ ಕಾಲ 
ನೆಲಸಿರಲಾರ. ಆತನ ದಿವ್ಯಾನಂದ ಅರ್ಧ ಅಥವಾ ಒಂದು ಘಂಟಿ, ಹೆಚ್ಚು ಎಂದರೆ 
ಎರಡು ಗಂಟಿಗಳ ಕಾಲ ಮಾತ್ರ ಇರುತ್ತದೆ. ನಂತರ ಅದು ವಿರಳವಾಗಿ ಕ್ರಮೇಣ 
ಮಾಯವಾಗುತ್ತದೆ. ಈ ದಿವ್ಯಾ ನಂದ ಹೆಚ್ಚು ಕಾಲ ಮುಂದುವರಿಯದಿರುವ ಬಗೆ 
ಯನ್ನೇ ವಿಲಿಯಂ ಜೇಮ್ಸ್‌ " ಅಶಾಶ್ವತೆ ಅಥವಾ ಕ್ಷಣಿಕತೆ'* ಎಂದೇ ಕರೆಯುತ್ತಾನೆ. 
ಅನುಭಾನಿಯ ಡಿವ್ಯಾನಂದ ಕ್ಷಣಿಕವಾದದ್ದಾದರೂ ಸಹ ಅದರ ಪ್ರಭಾವ ಅನು 
ಭಾವಿಯು ಬದುಕಿರುವತನಕ ಸ್ಪಷ್ಟವಾಗಿ ಅಚ್ಚಳಿಯದೆ ಇರಬಲ್ಲುದು. ಇಂತಹ 
ಪ್ರಭಾವದಿಂದಲೇ ಅನುಭಾವಿಯು ತನ್ನ ಮುಂದಿನ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಬಲ್ಲ. 
ಈ ರೀತಿಯ ಅನುಭವ ಮತ್ತೆ ಆಗಬಹುದು, ಅಥವಾ ಆಗದೆ ಇರಲೂಬಹುದು. ಆದರೆ 
ಒಮ್ಮೆ ಆದ ಅನುಭಾವದ ಪ್ರಭಾವದಿಂದ ಮಾತ್ರ ಆತ ದೂರವಿರಲು ಅಸಾಧ್ಯ, 


(ಈ) ಅಪ್ಪವರ್ತಕತೆ (Passivity): ಅನುಭಾವಿಯ ದಿವ್ಯಾನಂದಕ್ಕೆ ಕಾರಣ 
ದೈವಶಕ್ತಿ ಯ ಕೃಪೆ ಪ, ಇಲ್ಲಿ ಅನುಭಾವಿಯ ಪ್ರಯತ್ನ ಸ ಅಮುಖ್ಯವಾಗುವಂತೆ, ಗೌಣವೂ 


7 ವಿಲಿಯಂ ಜೇಮ್ಸ್‌ ದಿ ವರೈಟೀಸ್‌ ಆಫ್‌ ರಿಲಿಜಿಯಸ್‌ ಎಕ್ಸ್‌ಪೀರಿಯನ್ಸ್‌ (ದಿ 
ಮಾಡರ್ನ್‌ ಲೆ 9) ಲೈಬ್ರರಿ) ಪುಟ-371 
8 ವಿಲಿಯಂ ಜೇಮ್ಸ್‌ -ಪುಟ-372 


ಅನುಭಾವ : ಒಂದು ವಿವೇಚನೆ ೮೩ 


ಕೂಡ ಆಗುತ್ತದೆ. ದೈವ ಶಕ್ತಿಯ ಪ್ರೇರಣೆಯೇ ಮುಖ್ಯ. ಆ ಪ್ರೇರಣೆ ಇರಜಿ 


ಒಂದು ಹುಲ್ಲು ಕಡ್ಡಿ ಯೂ ಅಲುಗಾಡದು. ಅಂತೆಯೇ ಪರಮಾನಂದವನ್ನು ಪಡೆಯು 
ವಲ್ಲಿ ಅನುಭಾನಿಯ ಪ್ರಯತ್ನಕ್ಕಿಂತ ದೈನೀಶಕ್ತಿಯ ಸತ್ರೇರಣೆ ವರ್ಣಿಸಲಸಾಧ್ಯ. ಈ 
ಅರ್ಥದಲ್ಲಿಯೇ ಅನುಭಾನಿಯು ತನ್ನ ಪ್ರಯತ್ನಗಳೆಲ್ಲ ನಿಷ್ಟಿ)ಯ ಎಂದೇ ಭಾವಿಸು 
ತ್ತಾನೆ. ಅರ್ಥಾತ್‌ ಅನುಭಾನಿಯು ನಿರ್ಲಕ್ಷ್ಯದಿಂದ ಇರುತ್ತಾನೆ ಎಂದರ್ಥವಲ್ಲ! 
ಆತ ದೈವ ಪ್ರೇರಣೆಗೆ ಬೇಕಾದ ಅಗತ್ಯಮಾರ್ಗ ಅವಲಂಬಿಸಿದ್ದ ರೂ ಆ ಪರಾಶಕ್ತಿಯ 
ದಯೆ ಇನನ ಮೇಲೆ ಬೀಳದೆ ಇರಬಹುದು ಎಂದೇ ಅರ್ಥ. ಇದನ್ನು ನಿಲಿಯಂಜೇವಕ್ಸ್‌ 
" ಜಡತ್ವ? ಎಂದೇ ಕರೆಯುತ್ತಾನೆ. 


(ಉ) ಐಕ್ಕಭಾನ (೦೧೯೧s ೦8 ೩) : ಅನುಭಾವದ ಇನ್ನೊಂದು ಮುಖ್ಯ 


: ಲಕ್ಷಣವೆಂದರೆ ಐಕ್ಯಭಾವ. " ಭಿನ್ನತೆಗೆ ಇಲ್ಲಿ ಲೇಶಮಾತ್ರವೂ ಅವಕಾಶವಿಲ್ಲ.'30 


ನಾವು ನಿತ್ಯ ವ್ಯಾವಹಾರಿಕತೆಯಲ್ಲಿ ಕಾಣುವ ಯಾವುದೇ ರೀತಿಯ ಚಭೇದಗಳಂತಹ 
"ದ್ವಿ ಪ್ರಿತೆ > ಭಾವನೆಗಳು ಇಲ್ಲಿ ಇರವು ; ಆದುದರಿಂದಲೇ ಅನುಭಾನಿಗೆ ಎಲ್ಲ ಜೀವಿಗಳೂ 
ಒಂದೇ ಎಂಬ ದಿವ್ಯ ಬೋಧೆಯುಂಬಾಗಿ ಅದರಂತೆ ನಡೆಯುತ್ತಾನೆ. ಆತನು ಪ್ರತಿ 
ಯೊಂದು ವಸ್ತುವಿನಲ್ಲಿಯೂ ಅಡಗಿರುವ ತತ್ವ ಒಂದೇ ಎಂದು ತಿಳಿಯುವುದಲ್ಲದೆ ಆ 
ಒಂದೇ ತತ್ವ ಎಲ್ಲ ವಸ್ತುಗಳಲ್ಲೂ ಅಡಗಿದೆ ಎಂದೇ ಭಾವಿಸುತ್ತಾನೆ. ಅದ್ವೈತ ಭಾವ 


` ಆತನಲ್ಲಿ ದೃಢವಾಗಿ ನೆಲೆಸಿರುತ್ತದೆ. 


(ಊ) ಕಾಲ ಪ್ರಜ್ಞೆ ಇಲ್ಲದಿರುವುದು: ಅನುಭಾವಿಯು ತನ್ನ ಅನುಭವದ 
ಸಮಯದಲ್ಲಿ ಕಾಲಪ್ರಜ್ಞೆ ಕಳೆದುಕೊಂಡಿರುತ್ತಾನೆ." ವ್ಯಾವಹಾರಿಕತೆಯಲ್ಲಿ ಜನರು 
ಕಾಲನನ್ನು ಭೂತ, ವರ್ತಮಾನ ಮತ್ತು ಭವಿಷತ್‌ ಎಂದು ವಿಭಾಗಿಸಿ ತಮ್ಮ 


ವ್ಯವಹಾರ ಸುಗಮಗೊಳಿಸಿಕೊಳ್ಳಲು ಯತ್ನಿಸಿದರೆ, ಅನುಭಾವಿಗೆ ಕಾಲದ ವಿಭಾಗದ 


ಪ್ರಶ್ನೆಯೇ ಇಲ್ಲ. ಅವನಿಗೆ ಎಲ್ಲವೂ ಈಗಲೇ ಎಂಬ ಸಹಜನಂಬಿಕೆ. 

(ಯ) ಅಹಂಭಾವ ನೈಜ ಆತ್ಮನೇ ಅಲ್ಲ (Ego is not the self): ವ್ಯವಹಾರ 
ಪ್ರಪಂಚದಲ್ಲಿ ನಾನು-ನನ್ನದು ಎಂಬ ಅಂಶವೇ ಹೆಚ್ಚು. ಅದೇ ಸ್ವಾರ್ಥಸರ ಭಾವ 
ಗಳು ತಾಂಡವಾಡುತ್ತಿರುತ್ತವೆ. ಈ ಅಹಂಪ್ರಜ್ಞೆ, ವ್ಯವಹಾರದಲ್ಲಿ ಕಾಣಸಿಗವಂಥಾದ್ದು ! 
ಆದರೆ ಈ ಅಹಂಪ್ರಜ್ಞೆ,ಯೇ ಸತ್ಯವಲ್ಲ! " ನಾನು', " ನನ್ನದು" ಎಂಬ ಸ್ವಾರ್ಥಪರ 


' ಭಾವಗಳನ್ನು ಮೀರಿದ ಸತ್ಯವೇ ಅಂತಿಮ ಸತ್ಯ ಎಂಬ ನಂಬಿಕೆ ಎಲ್ಲಾ ಅನುಭಾನಿ 


ಗಳದ್ದಾಗಿದೆ. 

9 ವಿಲಿಯಂ ಜೇಮ್ಸ್‌ : ದಿ ವರೈಟೀಸ್‌ ಆಫ್‌ ರಿಲಿಜಿಯಸ್‌ ಎಕ್ಸ್‌ಪೀರಿಯನ್ಸ್‌ 
(ದಿ ಮಾಡರ್ನ್‌ ಲೈಬ್ರರಿ) ಪುಟ371. 

10 ಅದೇ -- ಪುಟ 372. 

11 ಅದೇ -- ಪುಟ372 


(ಯೂ) ಪ್ರತಿಭಾನ ಅಥವಾ ಅಂತರ್‌ಬೋಧೆ (Intuition) : ಅನುಭಾವದ 


ಮತ್ತೊಂದು ಮುಖ್ಯ ಅಂಶ ತರ್ಕ ಇಲ್ಲಿ ಗೌಣ. 12 ಜೀವನವು ತರ್ಕಾತೀತ, ಬುದ್ಧಿ ' 


ಅಥವಾ ರೀಸನ್‌ ಒಂದೇ ಜೀವನದ ಅಂತರಾಳದ ಅಳತೆ ಗೋಲಲ್ಲ.೫ ಬುದ್ಧಿಯನ್ನು 


# 
pl 


ಮೀರಿ ನಿಂತ, ಬುದ್ಧಿ ಗೆ ಆಧಾರ ಅಥವಾ ಅಡಿಸಾಯವಾಗಿರುವ ಪ್ರತಿಭಾನ ಎನ್ನುವ ; 


ಪರಮ ಶ್ರೇಷ್ಟ ಜ್ಞಾನ ಉಂಟು. ಇಂತಹ ಪ | )ತಿಭಾನಕ್ಕೆ ಇನ್ನೊ ಪ್‌ ಪ್ರ ಮಾಣವಿಲ್ಲ. 
ಪ್ರತಿಭಾನ ದೋಷರಹಿತವೂ ಆಗಿದ್ದು ಅದರ ದಿವ್ಯ ಬೋಧೆ ಸರ್ವಸ ಸಮ್ಮತವಾದದ್ದಾ ಗಿದೆ. 


ಪ್ರತಿಭಾನವನ್ನು ಪರೀಕ್ಷಿಸುವ ಕಾರ್ಯ ಬುದ್ಧಿ ಸಾಮಥ ರಕ್ಕೆ ಅಸಾಧ್ಯ. ವಸ್ತುತಃ * 


ಪ್ರತಿಭಾನ ಕೋಷರಟಕಂ ವಾಡ ಇದನ್ನು ಪರೀಕ್ಷಿಸುವುದು ಎನ್ನುವ ಕೆಲಸವೇ 
ಅಪ್ರಯೋಜನಕಾರಿ ! ಮೂರ್ಬತನದ್ದು ಬುದ್ಧಿಯ ಸಾಮರ್ಥ್ಯ ಯಾವ ರೀತಿಯದು 
ಎಂದರೆ ವಸ್ತುಗಳನ್ನು ಪದರಪದರವಾಗಿ ವಿಭಾಗಿಸುತ್ತಾ ಅವುಗಳ ಜ್ಞಾನವನ್ನು 
ಕೊಡುವುದೇ ಹೊರತು ವಸ್ತುವಿನ ಅಂತರಾಳದಲ್ಲಿ ಪ್ರವೇಶಿಸುವ ಸಾಮರ್ಥ್ಯವಿಲ್ಲ! 


ಅನಾ ಕಾಸಾ ಇಲಗ, ಸಿತ-- 


ಇಂತಹ ಸಾಮರ್ಥ್ಯ ಪ್ರತಿಭಾನಕ್ಕೆ ಸೀಮಿತವೇ ಹೊರತು ಇನ್ಯಾವುದೇ ಜ್ಞಾನ ' 


ಮಾರ್ಗಕ್ಕಿಲ್ಲ. ಪ್ರತಿಭಾನದ ಶ್ರೇಷ್ಠತೆ ವ್ಯಕ್ತಪಡಿಸುವಲ್ಲಿ ಉಮರ್‌ ಖಯ್ಯಾಂ ಬುದ್ಧಿ 


ವಂತರೆನಿಸಿಕೊಂಡವರನ್ನು ಒಂದು ದಾರಿಯಿಂದ ಬಂದು ಪುನಃ ಅದೇ ದಾರಿಯಲ್ಲಿ | 


; ಮರಳಿಬಂದ ನೂರ್ಬರು ಎನ್ನುವಷ್ಟರಮಟ್ಟಿಗೆ ಕೋಪದಿಂದ ನುಡಿದಿದ್ದಾರೆ. 


(ಎ) ಕೆಡುಕಿನ ನಿರಾಕರಣೆ: ಈ ಜಗತ್ತೆಲ್ಲ ದೈವಶಕ್ತಿಯಿಂದ ವ್ಯಾಪಿತವಾಗಿದೆ 


ಎಂದೇ ಅನುಭಾವಿಯ ಅಚಲ ನಂಬಿಕೆ. ಪ್ರಪಂಚದಲ್ಲಿ ಕೆಡುಕು ಅಥವಾ ಅನಿಷ್ಟನಿದೆ, 
ಪಾಪವಿದೆ ಎಂಬ ಅಂಶ ಅವನನ್ನು ಬಾಧಿಸದು. ಅದನ್ನು ಆತ ಹೃದಯ ಪೂರ್ವಕವಾಗಿ 


ಒಪ್ಪಿಕೊಳ್ಳುವುದಿಲ್ಲ. ಅದು ಕೇವಲ ಭ್ರಮೆ! ಅದು ಭ್ರಮೆಯಾಗಿ ಕಾಣಲು | 


ಕಾರಣ ಕತ್ತರಿ ಶಕ್ತಿಯಿಂದ ಕೆಲಸ ಮಾಡುವ ಬುದ್ಧಿ. ಬುದ್ಧಿಯ ಈ ಛಿದ್ರ ಶಕ್ತಿ 
ಯನ್ನು ನಿಯಂತ್ರಿಸಿದಾಗ ಪ್ರಪಂಚದಲ್ಲಿ ಅನಿಷ್ಠ ಅಥವಾ ಕೆಡುಕೇ ಇಲ್ಲ ಎನ್ನುವುದು 


ಅಂತರ್ಬೋಧೆಗೆ ಗೋಚರವಾಗುತ್ತದೆ ಎಂದು ಅನುಭಾವಿ ಭಾವಿಸುತ್ತಾನೆ. ಈ ' 


ಪ್ರಸಂಚ ದುಷ್ಟ ಎನ್ನುವುದನ್ನು ಆತ ಒಪ್ಪಿ ಕೊಳ್ಳುವುದಿಲ್ಲ. 34 


12 ಬರ್ಟೆಂಡ್‌ ರಸೆಲ್‌ : ಮಿಸ್ಟಿಸಿಸಂ ಅಂಡ್‌ ಲಾಜಿಕ್‌ ಅಂಡ್‌ ಅದರ್‌ ಎಸ್ಸೇಸ್‌-ಪುಟ 10 
ಮತ್ತು ರುಡಾಲ್ಫ್‌ ಓಟ್ಟೋ: ದಿ ಐಡಿಯಾ ಆಫ್‌ ದಿ ಹೋಲಿ- ಪುಟ 22. 


13 ರುಡಾಲ್ಫ್‌ ಓಟ್ಟೋ ೬ ದಿ ಐಡಿಯಾ ಆಫ್‌ ದಿ ಹೋಲಿ-__ಪುಟ 22. 
14 ಬರ್ಟ್ರೆಂಡ್‌ ರಸೆಲ್‌ : ವಿಂಸ್ಟಿಸಿಸಂ ಅಂಡ್‌ ಲಾಜಿಕ್‌ ಆಂಡ್‌ ಅದರ್‌ ಎಸ್ಸೇಸ್‌... 
ಪುಟ 10-11. 


ಅನುಭಾವ : ಒಂದು ವಿವೇಚನೆ ೮೫ 


ಅನುಭಾವವು ಒಳಗೊಂಡಿರುವ ಈ ಗುಣಲಕ್ಬಣಗಳ ಜೊತೆಗೆ ಅಂಡರ್‌ ಹಿಲ್‌ 
ಇನ್ನೂ ಸ್ವಲ್ಪ ಹೆಚ್ಚಿನದನ್ನು ಸೇರಿಸಿ ಜೇಮ್ಸ ಹೇಳುತ್ತಿರುವ ಚತುರ್ವಿಧ ಲಕ್ಷ್ಮಣಗಳ 
ಬಗ್ಗೆ ಅಸಂತೃಪ್ಲಿ ತೋರುತ್ತಾರೆ. 

(ಖಿ) ಅನುಭಾವವು ಪ್ರಮುಖವಾಗಿ ಅನುಷ್ಠಾನ ಪ್ರಧಾನ ಹಾಗೂ ಕ್ರಿಯಾತ್ಮಕ : 
_ ಜೇವತ್ಸ್‌ ಹೇಳಿರುವಂತೆ ನಿಷ್ಮಿ ಯವಾದುದಲ್ಲ. ಅನುಭಾವವು ಕೇನಲ ಬಾಯಿಮಾತಿನ 
ಇಂದ್ರಜಾಲವಲ್ಲ. ಅದು ಒಣಚರ್ಜೆಯಂತೂ ಖಂಡಿತ ಅಲ್ಲ. ಅನುಭಾವವು 
ಪರಿಪೂರ್ಣ ಜೀವನದ ಆನಂದದ ಬುಗ್ಗೆ, ಸ್ಫೂರ್ತಿಯನೆಲೆ, ಉಗಮಸ್ಕಾ ನ.16 

(ಐ) ಅನುಭಾವ ಅನುಷ್ಠಾನ ಯೋಗ್ಯ ಹಾಗೂ ಆಧ್ಯಾತ್ಮಿಕವಾದದ್ದು : ಅದು 
" ಅಭಿಮತವಲ್ಲ, ತತ್ವಜ್ಞಾನನಲ್ಲ, ಅನುಸ್ಕಾನ ಯೋಗ್ಯವೂ ವಸ್ತುತಃ ಪ್ರಾಯೋಗಿಕವೂ 
ಆದದ್ದು. ಅಪರೋಕ್ಷ ಜ್ಞಾನ ಊಹೆ ಅಥವಾ ಅನುಮಾನವಲ್ಲ. 

(ಒ) ಅನುಭಾವ ಅತ್ಯಾವಶ್ಯವರಾರ್ಗವೆಂದರೆ ಪ್ರೇಮ: ಅಂದರೆ ಯಾವುದೇ ವಿಧದ 
ಸ್ವಾರ್ಥರೀತಿಯ ಪ್ರೇಮವಲ್ಲ. ಅತ್ಯುನ್ನತ ಪ್ರೇಮದ ಕಡೆಗೆ ನಮ್ಮನ್ನು ನಡೆಸುವುದು 
ಹೃದಯವೇ ಹೊರತು ಬುದ್ಧಿ ಅಲ್ಲ. ಅನುಭಾವಿ ಯಾವ ಆಸೆ ಆಮಿಷಗಳನ್ನು 
ಮುಂದೊಡ್ಡುವುದಿಲ್ಲ. ಯಾವುದೇ ರೀತಿಯ ಭೌತಿಕ ಸುಖಸಾಧನೆಗಳು ಅವನಿಗೆ 
ಅನಗತ್ಯ. ದೈವೀಶಕ್ತಿ ಒಂದು ಬಗೆಯ ಅತಿಮಾನುಷ ಶಕ್ತಿ, ಕಲೆಯ ರಸಪೂರ್ಣ 

ಜೀವನದ ಮೂಲಕಶಕ್ಕೆ. 


ಜಗತ್ತಿನಲ್ಲಿ ಅನೇಕ ಧರ್ಮಗಳು ಆನಿಷ್ಟಾರಗೊಂಡಿನೆ. ಆಯಾಧರ್ನುದ ಜನರ 
ಮನೋಪ್ರವೃತ್ತಿ ಹೇಗೆ ಇರಲಿ ಅಥವಾ ಧರ್ಮದ ಕೆಲ ಮೂಢ-ಒಳ್ಳೆಯ ಕಟ್ಟು 
ಪಾಡುಗಳು ಅವರನ್ನು ಹೇಗಾದರೂ ನಿಯಂತ್ರಿಸಲಿ. ಆದರೆ ಒಬ್ಬಾರೆ ಎಲ್ಲಾ 
ಧರ್ಮಗಳ ಗುರಿಯೂ ಮಾನನಕಲ್ಯಾಣವನ್ನೇ ಸಾರುತ್ತದೆ. ಹೆಚ್ಚು ಕಡಿನೆ 
ಸರ್ವೇಜನಂ ಸುಖಿನೋಭವಂತು? ಎನ್ನುವುದು ಪ್ರತಿಯೊಂದು ಧರ್ಮಗಳ ಉದ್ದೇಶ 
ವಾಗಿರುವ ಹಾಗೆಯೇ ಅಂತಿಮ ಸತ್ಯಸಾಕ್ಷಾತ್ಕಾರವನ್ನು ಪಡೆಯುವುದು ಸಹಧರ್ಮಗಳ 
ಉದ್ದೇಶವಾಗಿದೆ. ಹೀಗೆ ಉದಾರಗುಣಗಳನ್ನೇ ಹೆಚ್ಚು ಹೇಳುವ ಎಲ್ಲಾ ಧರ್ಮಗಳಲ್ಲಿ 
ಅನುಭಾವವು ನೆಲೆಗೊಂಡಿದೆ ಎಂದರೆ ತಪ್ಪಾಗಲಾರದು. ' ಎಲ್ಲಾ ಧರ್ಮಗಳಲ್ಲೂ 
ಒಂದಲ್ಲ ಒಂದು ವಿಧದಲ್ಲಿ ಅದು ಕಂಡುಬರುತ್ತದೆ. ಅನುಭಾವದ ಅಂಶ ಧರ್ಮದಲ್ಲಿ 
ಹೆಚ್ಚಾದಾಗ ಆ ಧರ್ಮ ಹೆಚ್ಚು ಆಧ್ಯಾತ್ಮಿಕನೆನಿಸುತ್ತದೆ. ಧ್ಯಾನ ಮತ್ತು ಆತ್ಮಾರ್ಪಣ 
ಗಳಿಂದ ಭಗವಂತನಲ್ಲಿ ಐಕ್ಯತೆಯನ್ನು ಹೊಂದುನ ಸಾಧಕನನ್ನು ತಾನೇ "ಅನುಭಾನಿ' 


ತ ಲಂ 


15 ಅಂಡರ್‌ ಹಿಲ್‌ : ಮಿಸ್ಟಿಸಿಸಂ--ಪುಟ 95 


16 ಅಂಡರ್‌ಹಿಲ್‌ : ಮಿಸ್ಸಿಸಿಸಂಪುಟ 96 


೮೬ 


ಮಾನವಿಕ ಕರ್ಣಾಟಕ 


ಎಂದು ನಾವು ಕರೆಯಬಹುದು. ಶ್ರೀರಾಮಕೃಷ್ಣ ಸರನುಹಂಸರಂಥ ಅನುಭಾವಿಗಳನ್ನು 
ನಾವಿಲ್ಲಿ ನೆನೆಯಬಹುದು. ಬುದ್ಧಿಯನ್ನು ಮೀರಿರುವ ತತ್ವಗಳ ಆಧ್ಯಾತ್ಮಿಕ ಗ್ರಹಣ 
ಮಾಡುವುದೇ ಎಲ್ಲಾ ಧರ್ಮಗಳ ಉದ್ದೇಶ. ಅದನ್ನು ಸಡೆದುಕೊಳ್ಳುವವನೇ ಅನುಭಾವಿ. 
ಅಂದರೆ ಪ್ರತಿಯೊಂದು ಧರ್ಮದ ಅವಶ್ಯಕ ಅಂಶವಾಗಿ ಅನುಭಾವ ಕಂಡು ಬರು ' 
ತ್ತದೆ. ಇದನ್ನು ಸಾಧನೆ, ಸಿದ್ಧಿಗಳ ದೃಷ್ಟಿ ಯಿಂದ ಆಧ್ಯಾತ್ಮಯೋಗ ಎಂದೂ ಸಹೆ 
ಕರೆಯಬಹುದು. 


ಕ 


ಗ್ರಂಥಯಣ 

ಇ. ಅಂಡರ್‌ಹಿಲ್‌ ; ವಿಸಸ್ಟ್ರಿಸಿಸಂ (ಮ್ಯಾಥೆನ್‌ ಅಂಡ್‌ ಕಂ. ಲಿಮಿಟೆಡ್‌ 
1926) 

ರುಡಾಲ್ಡ್‌ ಓಟ್ಟೋ : ದಿ ಐಡಿಯಾ ಆಫ್‌ ದಿ ಹೋಲಿ (ಆಕ್ಸ್‌ಫರ್ಡ್‌ 
ಯೂನಿವರ್ಸಿಟಿ ಪ್ರೆಸ್‌--1926) 

ವಿಲಿಯಂ ಜೇಮ್ಸ್‌ : ದಿ ವರೈಟೀಸ್‌ ಆಫ್‌ ರಿಲಿಜಿಯಸ್‌ ಎಕ್ಸ್‌ಪೀರಿಯನ್‌ 
(ದಿ ಮಾಡರ್ನ್‌ ಲೈಬ್ರರಿ) 

ಬರ್ಟೈಂಡ್‌ ರಸೆಲ್‌ : ಮಿಸ್ಟಿಸಿಸಂ ಅಂಡ್‌ ಲಾಜಿಕ್‌ ಅಂಡ್‌ ಅದರ್‌ ಎಸ್ಸೇಸ್‌ 
(ಜಾರ್ಜ್‌ ಅಲೆನ್‌ ಅಂಡ್‌ ಅನ್‌ಮನ್‌ ಲಿಮಿಟೆಡ್‌) 

ರೆನಾಲ್ಡ್‌ ನಿಕಲ್‌ಸನ್‌ : ಮಿಸ್ಟಿಕ್ಸ್‌ ಆಫ್‌ ಇಸ್ಲಾಂ 

ಆರ್‌. ಸಿ. ರಭಾಖ್‌ನರ್‌ : ಮಿಸ್ಟಿಸಿಸಂ ಸೆಕ್ರೇಡ್‌ ಅಂಡ್‌ ಫ್ರೊಫೆನೆ (ಆಕ್ಸ್‌ ಫರ್ಡ್‌) 
1975 


ಎನ್‌. ಕೆ. ಸ್ಮಿತ್‌ : ಇಮ್ಯಾನುಯ್ದಲ್‌ ಕ್ಯಾಂಟ್ಸ್‌ಕ್ರಿಟಿಕ್‌ ಆಫ್‌ ಪ್ಯೂರ್‌ ರೀಸನ್‌ 
(1979) 

ಸ್ವಾಮಿ ನಿಖಿಲಾನಂದ : ದಿ ಮಿಸ್ಟೀರಿಯಸ್‌ ಕುಂಡಲಿನಿ 

ಪ್ರಣವೇಶನಂದಜಿ : ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ (ಅನುವಾದ) 


ES EY ಕ್‌ 


pk 


ಮೂಲ: | ಹೆಚ್‌. ಜಿ. ವೇಲ್ಸ್‌ 
ಅನು: ಯಮುನಾಬಾಯಿ ಆರ್‌. ರಾವ್‌. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 


A (ಮು ೦ದುವರೆದುದು) 


55, ಫ್ರೆಂಚ್‌ ಕ್ರಾಂತಿ ಮತ್ತು ಫ್ರಾನ್ಸಿನಲ್ಲಿ ರಾಜಪ್ರಭುತ್ವದ ಪುನಃ 
ಸ್ಥಾಪನೆ. 
ಬ್ರಿಟನ್‌ ಅಮೆರಿಕೆಯಲ್ಲಿದ್ದ ತನ್ನ. ಹದಿಮೂರು ವಸಾಹತುಗಳನ್ನು ಅದೇ 


- ತಾನೆ ಕಳೆದುಕೊಂಡಿತ್ತು. ಅಷ್ಟ ರಲ್ಲೇ ಮಹಾನ್‌ ರಾಜಪ ರ್ರಭುತ್ವ (Grand 


Monarchy) ದ ನೂಲಸ್ಕಾನದ್ಲಿಯೇ ನಡೆದ ಮಹತ್ತ ತ ಸಾಮಾಜಿಕ 
ಮತ್ತು ರಾಜಕೀಯ ಕ್ಷೋಭೆಯೊಂದು ಪ್ರಪಂಚದ ರಾಜಕೀಯ ವ್ಯವಸ್ಥೆಗಳು 
ನಿಜವಾಗಿಯೂ ಅದೆಷ್ಟು ಕ್ಷಣಿಕವಾದವು. ಎನ್ನುವುದನ್ನು ಇನ್ನೂ ಚೆನ್ನಾಗಿ 
ಯೂರೋಪಿಗೆ ನೆನಪು ಮಾಡಿಕೊಟ್ಟ ತು. 

ಯೂರೋಪಿನ ವೈಯಕ್ತಿ ಕಿ 3 ರಾಜಸ್ರಭುತ್ವಗಳಲ್ಲೆಲ್ಲಾ ಫ್ರೆಂಚ್‌ ರಾಜ 
ಪ್ರಭುತ್ವ ವೇ ಅತ್ಯಂತ ಯಶಸ್ವಿ ಹಾದು ದೆಂದು ಘೊದಲೇ ತಿಳಿಸಿದೆ. ಇದಕ್ಕಿಂತ ಕೆಳ 
ಮಟ್ಟಿ ದಲ್ಲಿದ್ದ ಜಾ ಅನೇಕ ಇ ಪ್ರ ಭುತ್ತಗಳು ಇದನ್ನೇ ಮೆಚ್ಚಿ ಕೊಂಡು ಆಶರ್ಶವನ್ನಾಗಿ 
ಟ್ಟು ಹೋತ ಅದರೊಡನೆ ಸ್ಪರ್ಧಿಸುತ್ತಿದ್ದುವು. ಟರ ಫ್ರೆಂಚ್‌ ರಾಜಪ್ರಭುತ್ವ 
ಪ್ರ 'ನರ್ಧಮಾನಕ್ಕೆ ಬಂದಿದ್ದ ಅನ್ಯಾ ಯಡ ತಳಹದಿಯಮೇಲೆ ಅದು ಬಹು ಬೇಗ 


p ಛೆ ಶೃರ್ಯಕರ ರೀತಿಯಲ್ಲಿ ಕುಸಿದು ತೋ) ಇದೇ ಕಾರಣವಾಯಿತು. ಕಸುವುಳ್ಳಿ ದ್ಹಾಗಿ 


ಯಶಸಿ ಒಯಾಗಿದ್ದೆರೊ ಸಾಮಾನ್ಯ ಜನರ ಜೀವನವನ್ನು ಇದು ಹಾಳು ಮಾಡಿಕ 
ಅಲ್ಲಿನ ಕ್ರೈಸ್ತಪಾದ್ರಿ ಗಳಿಗೆ ಮ ಸ ಶ್ರೀಮಂತರಿಗೆ ತೆರಿಗೆ "ನಿನಾಯಿತಿಕೊಟ್ಟು ರಾಜ್ಯದ 
ಅರ್ಥಿಕ ಹೊರೆಯನ್ನೆ! ಲ್ಲಾ ಮಧ್ಯಮವರ್ಗದ ಮತ್ತು ಕೆಳವರ್ಗದವರ ಮೆ (ಲೆ ಹೇರಿ 
ದ್ವರು, ರೈತರು ಮ ಕರಭಾರದ ಕೆಳಗೆ ಅಪ್ಪ ಚ್ಛೈಯಾಗಿ ಹೋಗಿದ್ದರು. ಮಧ್ಯಮ 
ವರ್ಗದವರ ಮೇಲೆ ಶ್ರೀಮಂತರು ಯಜಮಾನಿಕೆ ನಡೆಸುತ್ತಾ ಅವರನ್ನು ಅಸಮಾನಕರ 
ಸ್ಥಿತಿಯಲ್ಲಿಟ್ಟಿದ್ದರು. 


೮೮ ಮಾನವಿಕ ಕರ್ಣಾಟಕ 


1787ರಲ್ಲಿ ಈ ಫ್ರೆಂಚ್‌ ರಾಜಪ್ರಭುತ್ವ ದಿವಾಳಿಯಾಗುವ ಸ್ಥಿತಿಗೆ ಬಂದು 
ರಾಜ್ಯದ ಅತೃಪ್ತಿ ಕರವಾದ ಆದಾಯ ಮತ್ತು ಮಿತಿಮೀರಿದ ವ್ಯಯಗಳ 


ly NEG 


ಸಮಸ್ಯೆಗಳನ್ನು ಕುರಿತು ಚರ್ಚಿಸುವುದಕ್ಕಾಗಿ ದೇಶದ ವಿವಿಧವರ್ಗಗಳೆ ಜನರ 5 


ಪ್ರತಿನಿಧಿಗಳನ್ನು. ಸಭೆ. ಕರೆಯಲೇಜೀಕಾ ಯಿತು. 1789ರಲ್ಲಿ ಶ್ರೀಮಂತರು, 
ಕ್ರೈಸ್ತ ಪಾದ್ರಿ ಗಳು ಮತ್ತು ಸಾಮಾನ್ಯ ವರ್ಗದ ಜನರನ್ನು ಒಳಗೊಂಡಿಡ್ದ 
ಸ್ಟೇಟ್‌ ಜನರಲ್‌ ಎಂಬ ಸಚಿ ವರ್ಸೆ ನಲ್ಲಿ ತು ಇದು ಮೊದಲಿನ ಬ್ರಿಟಷ್‌ 
ಪಾರ್ಲಿಮೆಂಟಿನ್ನು ಸ್ಕೂಲವಾಗಿ ಜಸ ತ್ತು. 1610ರಿಂದ ಈ ಸಭೆ ಸೇರಿರಲೇ 
ಇಲ್ಲ. ಅಷ್ಟು ಕಾಲವೂ ಫ್ರಾನ್ಸ್‌ ನಿರಂಕುಶಪ್ರಭುತ್ವವಾಗಿತ್ತು. ಎಷ್ಟೋಕಾಲ 
ದಿಂದ ಕುದಿಯುತ್ತಿದ್ದ ತಮ್ಮ ಅಸಮಧಾನವನ್ನು ತೋರ್ಪಡಿಸಿಕೊಳ್ಳಲು ಜನರಿಗೆ 
ಈಗ ಒಂದು ಸಾಧನ ಸಿಕ್ಕಿತು. ತಕ್ಷಣವೇ ಮೂರನೆಯವರ್ಗಕ್ಕೆ ಸೇರಿದ ಸಾಮಾನ್ಯ 
ಜನರು ಈ ಸಭೆಯ ನಿಯಂತ್ರಣವನ್ನು ವಹಿಸಿಕೊಳ್ಳಲು ನಿಶ್ಚಯಿಸಿದುದರಿಂದ ಈ 
ಮೂರೂ ವರ್ಗಗಳಲ್ಲಿ ವಿವಾದಗಳು ಪ್ರಾರಂಭವಾದುವು. ಇವುಗಳಲ್ಲಿ ಸಾಮಾನ್ಯ 
ಜನರದ್ದೇ ಮೇಲುಗೈಯಾಗಿ ಈ ಸ್ಟೇಟ್ಸ್‌ ಜನರಲ್‌ ಸಭೆಯು ರಾಷ್ಟ್ರೀಯ ಸಭೆ 
ಯಾಯಿತು. ಬ್ರಿಟಿಷ್‌ ಪಾರ್ಲಿಮೆಂಟು ಬ್ರಿ ಟಷ್‌ ರಾಜನನ್ನು ಹತೋಟಯಲ್ಲಿಟ್ಟ ಂತೆ, 
ಫ್ರಂಚ್‌ ರಾಜನೆ ಹತೋಟಿಯಲ್ಲಿಡಲು ಇದು ನಿಶ್ಚ ಹನು ತೆ ಷ್ಟ 
ವಾಯಿಶು. ರಾಜನಾಗಿದ್ದ ಹದಿನಾರನೆಯ ಲೂಯಿ ಹೋರಾಡುವುದಕ್ಕೂ ಸಿದ ನಾಗಿ 
ವಿವಿಧ ಪ್ರಾಂತಗಳಿಂದ ಸೆ ನೃಗಳನ್ನು ಕರೆಸಿದನು. ಆಗ ಪ್ಯಾರಿಸ್‌ ಮತ್ತು ಫ್ರಾನ್ಸ್‌ 
ದಂಗೆಯೆದು ವು, 

ಬಹುಬೇಗ ನಿರಂಕುಶಪ್ರ ಭುತ್ತ ಕುಸಿದು ಹೋಯಿತು. ಭಯಂಕರವಾದ 
ಬಾಸ್ಟಿಲ್‌ ಸೆರಿಮನೆಗೆ ಪಾ ್ಯರಿಸ್ಸಿನ ಜನ ನುಗ್ಗಿದರು. ಫ ಫ್ರಾನ್ಸಿನಾದ್ಯಂತ ಈ ಬಂಡಾಯ 


ನ 
ಹರಡಿತು ಪೂರ್ವ ಮತ್ತು ವಾಯುವ್ಯದಲ್ಲಿದ್ದ ಪ್ರಾಂತ್ಯಗಳಲ್ಲಿ ಶ್ರೀಮಂತರಿಗೆ ಸೇರಿದ 


ಎಷ್ಟೊ €ದು ರ್ಗಗಳನ್ನು ಕೈತರು ಸುಟ್ಟುಹಾಕಿ "ಅವುಗಳಲ್ಲಿದ್ದ. ಹಕ ಹಕ್ಕುಗಳನ್ನು ಎಚ್ಚ ರಿಕೆ 
ತು ನಾ ಸಾ: ದುರ್ಗಗಳ ಮಾಲೀಕರನ್ನು 'ಕೊಲೆಮಾಡಿದರು ಇ ಇಲ್ಲವೇ 
ಓಡಿಸಿದರು, ರಾತನವಾದ ಜೀರ್ಣವಾಗಿಹೋಗಿದ್ದ ಈ ಶ್ರೀಮಂತ ಪ್ರಭುತ್ವ 
ವ್ಯವಸ್ಥೆ ಸೆ ಒಂದು pies ಬಿದ್ದು ಹೋಯಿತು. ಆನೇಕ ಪ ಕ್ರಮುಖ ಶಿ ಶ್ರೀಮಂತರು 
ಮತ್ತು ರಾಣಿಯ ಕಡೆಯ ಆಸ್ಥಾ ಫಿಕರು ದೇಶವನ್ನು ಬಿಟ್ಟು ನು ಸನ ಪ್ಯಾರಿಸ್ಸಿ 
ನಲ್ಲಿಯೂ ಮತ್ತಿತರ ಅನೇಕ ದೊಡ್ಡ ಪಟ್ಟಿ ಗಳಲ್ಲಿದೆ: ಫಾ ತಾತ್ಕಾಲಿಕ ನಗರ 
ಸರ್ಕಾರಗಳು ಏರ್ಸಟ ತವು, ಈ ಮುನಿಸಿಪಲ್‌ ಸಂಸ್ಕ್ರೆಗಳು ರಾಷ್ಟ್ರೀಯ ರಕ್ಷಾ ದಳನೆಂಬ 
ಒಂದು ಹೊಸ ಸೈನ್ರದಳವನ್ನು ಕಬಿ ದವು. ರಾಜನ ದಳಗಳಿಗೆ ವಿರುದ ವಾಗಿ 
ನಿಭುವುದೇ ಈ ದಳೆದ' ಪ್ರಮುಖ ಉಜ್ಪೇಶನೆಂಬುದು ಸ್ಪಷ್ಟವಾಗಿತ್ತು. `ನೊತನ 
ಯುಗವೊಂದಕ್ಕಾಗಿ ಹೊಸ ರಾಜಕೀಯ ಮತ್ತು ತ ವ್ಯವಸ್ಥೆ ಗಳನ್ನು 
ನಿರ್ನಿಸುವ ಅವಶ್ಯ ಕತೆ ರಾಸಿ ಪ್ರ ಯಸಭಿಗೆ ಬಂದೊದಗಿತು. 


Mee rt BES 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೮೯ 


ಈ ಕಾರ್ಯವನ್ನು ಮಾಡಲು ಆ ಸಭೆ ತನ್ನ ಶಕ್ತಿಮೀರಿ ಪ್ರಯತ್ನಿಸಬೇಕಾಯಿತು. 
ನಿರಂಕುಶ ಪ್ರಭುತ್ವದ ಮುಖ್ಯ ಅನ್ಯಾಯಗಳನ್ನು ಇದು ತೊಡೆದುಹಾಕಿತ್ತು. ತೆರಿಗೆ 
ವಿನಾಯಿತಿಗಳು, ಜೀತಪದ್ಧತಿ, ಬಿರುದುಬಾವಲಿಗಳು, ವಿಶೇಷಸವಲತ್ತುಗಳನ್ನು 
ರದ್ದು ಮಾಡಿ ಸಾಂಕುಶರಾಜಸ್ರಭುತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸಿತು. ವರ್ಸೆ 
ಯನ್ನು ಬಿಟ್ಟುಕೊಟ್ಟು ಪ್ಯಾರಿಸ್ಸಿನ ೭1110105 ನ ಅರಮನೆಯಲ್ಲಿ ರಾಜನು ಚಿಕ್ಕದಾಗಿ 
ಆಸ್ಥಾನವನ್ನು ನಡೆಸಿಕೊಂಡು ಬಂದನು. 

ಈ ರಾಷ್ಟ್ರೀಯ ಸಭೆಯು ಹಾಗೆಯೇ ಶ್ರಮಿಸುತ್ತಾ ಪರಿಣಾಮಕಾರಿ ನವ್ಯ 
ಆಡಳಿತವಾಗಿ ರೂಪುಗೊಳ್ಳ ಬಹುದೆಂದು ಎರಡುವರ್ಷಗಳ ಕಾಲ ತೋರುತ್ತಿತ್ತು. 
ಇದು ನಡೆಸಿದ ಕೆಲಸಗಳಲ್ಲಿ ಒಂದಷ್ಟು ಭಾಗ ಪ್ರಾಯೋಗಿಕವ.ಟ್ವಿದಾಗಿದ್ದು ಬಳಿಕ 
ಅದನ್ನು ರದ್ದು ಮಾಡಬೇಕಾಗಿ ಬಂದರೂ, ಎಷ್ಟೋ ಭಾಗ ದೃಢತಳಹದಿಯಿಂದ 
ಕೂಡಿದ್ದು ಇನ್ನೂ ಉಳಿದುಕೊಂಡಿದೆ. ಪರಿಣಾಮಕರವಲ್ಲದ್ದೂ ಎಷ್ಟೋ ಇದ್ದಿತು. 
ದಂಡನೆಯ ಕಾನೂನುಗಳನ್ನು ತಿದ್ದ ಲಾಯಿತು. ಚಿತ್ರಹಿಂಸೆ, ನಿರಾಧಾರವಾಗಿ 
ಜೈಲಿಗೆ ಹಾಕುವುದು ಮತ್ತ, ಸಂಪ್ರದಾಯಗಳನ್ನು ವಿರೋಧಿಸಿದ್ದಕ್ಕಾಗಿ 
ಹಿಂಸಿಸುವುದು, ಇವನ್ನು ರದ್ದು ಮಾಡಲಾಯಿತು. ಫ್ರಾನ್ಸ್‌, ಬರ್ಗಂಡಿ, 
ನಾರ್ಮಂಡಿ ಮುಂತಾದ ಹಿಂದಿನಿಂದ ಬಂದ ಪ್ರಾಂಶಗಳ ಬದಲು ದೇಶವನ್ನು 
` ಎಂಬತ್ತು ವಿಭಾಗಗಳನ್ನಾಗಿ ಮಾಡಲಾಯಿತು. ಎಲ್ಲಾ ದರ್ಜೆಯ ಜನರಿಗೂ ಸೈನ್ಯದ 
ಅತ್ಯುಚ್ಛಹ:ದ್ವೆಗಳಿಗೆ ಬಡತಿಯಾಗುವ ಅವಕಾಶವನ್ನು ತೆಕೆದಿರಿಸಲಾಯಿತು. ಶ್ರೇಷ್ಠ 
ವಾದ ಆದರೆ ಸರಳವಾದ ನ್ಯಾಯಾಲಯವ್ಯವಸ್ಥೆಯೊಂದು ಜಾರಿಗೆ ಬಂದಿತು, ಆದರೆ 
ನ್ಯಾಯಾಧೀಶರನ್ನು ಅಲ್ಪಕಾಲಾವಧಿಗಾಗಿ ಜನಕೀ ಚುನಾಯಿಸಿ ನೇಮಿಸುವ ವ್ಯವಸ್ಥೆ 
ಯನ್ನೂ ತಂದುದರಿಂದ ಇದರ ಬೆಲೆ ಕಡಿನೆಯಾಗಿಹೋಯಿತು. ಜನಜಂಗುಳಿಯೇ 
ಕಟ್ಟಕಡೆಯ ಅಪೀಲನ್ನು ತೆಗೆದುಕೊಂಡು ಹೋಗುವ ನ್ಯಾಯಸ್ಥಾನವಾಗಿ ಹೋಗಿ 
ರಾಷ್ಟ್ರೀಯ ಸಭೆಯ ಸದಸ್ಯರುಗಳಂತೆ ನ್ಯಾಯಾಧೀಶರೂ ಹೇಗೋ ಮಾಡಿ ಕೆಳವರ್ಗದ 
ಜನರನ್ನು ಒಲಿಸಿಕೊಳ್ಳ ಬೇಕಾಯಿತು. ಕ್ರೈಸ್ಮಸಂಘಕ್ಕೆ ಸೇರಿದ್ದ ಅಪಾರವಾದ 
ಅಸ್ತಿಯೆಲ್ಲವನ್ನೂ ರಾಷ್ಟ್ರವೇ ವಶಮಾಡಿಕೊಂಡು ನೋಡಿಕೊಳ್ಳಲಾರಂಭಿಸಿತು. 
ವಿದ್ಯಾಭ್ಯಾಸ ಅಥವಾ ದಾನಧರ್ಮಗಳನ್ನು ನಡೆಸುತ್ತಿದ್ದ ಧಾರ್ಮಿಕ ಸಂಸ್ಥೆಗಳನ್ನು 
ಬಿಟ್ಟು ಉಳಿದವುಗಳನ್ನು ಕೊನೆಗಾಣಿಸಿಬಿಟ್ಟಿರು. ಕ್ರೈಸುಪಾದ್ರಿಗಳಿಗೆ ರಾಷ್ಟ್ರದಿಂದ 
ಸಂಬಳ ಸಲ್ಲತಕ್ಕದ್ದೆ ದಾಯಿತು. ಈ ಪಾದ್ರಿಗಳಲ್ಲಿ ಕೆಳವರ್ಗದವರಿಗೆ ಇದರಿಂದ 
ಒಳ್ಳೆಯದಾಯಿತು. ಏಕೆಂದರೆ ಉಚ್ಛೈಸ ಲ್ಲಿ ರಿಕ ಅಧಿಕಾರಿಗಳಿಗೆ 
ಹೋಲಿಸಿದರೆ ಇವರಿಗೆ ಕೊಡುತ್ತಿದ್ದ ಸಂಬಳ ನಾಚಿಕೆ ತರುವಷು ಕಡಮೆ ಇರುತ್ತಿತ್ತು. 
ಬಿ 


ನ 
ವ ಟೆ 
ಪಾದ್ರಿಗಳು ಮತ್ತು ಬಿಸಪ್ಪುಗಳ ನೇಮಕ ಇದೀ ಸಮಯದಲ್ಲಿ ಚುನಾವಣೆಗೊಳೆ 


ಪೋಪನಲ್ಲಿ ಮತ್ತು ಕಾರ್ಡಿ 
ಳಳ್ಸೈ ಇಳಿದು ಬರಬೇಕೆಂಬ 


— 


ಪಟ್ಟತು. ರೋಮನ್‌ ಕ್ರೈಸ್ತಸಂಘದ ಅಧಿಕಾರವೆಲ್ಲ 
ನಲ್ಲುಗಳಲ್ಲಿ ಕೇಂದ್ರೀಕೃತವಾಗಿದ್ದು ಮೇಲಿನಿಂದ ಕೆ 


೯೦ ಮಾನವಿಕ ಕರ್ಣಾಟಕ 


ಕಲ್ಪನೆಯ ಬೇರಿಗೆ ಇದರಿಂದ ಕೊಡಲಿಸೆಟ್ಟಾ ಯಿತು, ಫ್ರಾನ್ಸಿನ ಕ್ರೈಸ್ತ ಸಂಘವನ್ನು 


ER seiko 


ತತ್ತ _ದಲ್ಲಿ ಅಲ್ಲದಿದ್ದರೂ ವ್ಯವಸ್ಥೆ ಸ್‌ ಯಾರಾದರೂ "ಪ್ರಾಟಿಸ್ಟಂಟ್‌' ಆಗಿ ' 


ಮಾಡಲು ರಾಷ್ಟ್ರೀಯ ಸ ಸಭೆ ಒಂದೇಏಟನಲ್ಲಿ ಪ ಪ್ರಯತ್ನಿ ಸಿತು. ಎಲ್ಲೆ ಯೂ ರಾಷ್ಟ್ರೀಯ 
ಸಭೆ ನೇಮಿಸಿದ ಸರ್ಕಾರೀ ಪಾದ್ರಿಗಳಿಗೂ ಹೊಸ ಸವ್ಯವಸ್ಥೆಗೆ ಮಣಿಯದಿದ್ದ ಕೋಮಿಗೆ 
ವಿಧೇಯರಾಗಿದ್ದ ಪಾದ್ರಿಗಳಿಗೂ ವಿವಾದಗಳೂ ಘರ್ಷಣೆಗಳೂ ನಡೆಯುತ್ತಿದ್ದುವು. 

ಫ್ರಾನ್ಸಿನ ಸಾಂಕುಶ ರಾಜಪ್ರಭುತ್ವದ ಈ ಪ್ರಯೋಗ 1791ರಲ್ಲಿ ಥಟಕ್ಕನೆ 
ಕೊನೆಗಂಡಿತು. ಇದಕ್ಕ ಅಲ್ಲಿನ ರಾಜರಾಣಿಯರು ಬೇರೆ ದೇಶಗಳಲ್ಲಿದ್ದ ತಮ್ಮ 
ಶ್ರೀಮಂತ, ರಾಜತ್ಯವಾದಿ ಸ್ನೇಹಿತರೊಟ್ಟಿಗೆ ನಡೆಸಿದ ಕಾರುಬಾರೇ ಕಾರಣ 
ವಾಯಿತು. ವಿದೇಶಿ ಸೈನ್ಯಗಳು ಪೂರ್ವದಿಕ್ಕಿನ ಎಲ್ಲೆಯಲ್ಲಿ ಒಟ್ಟು ಗೂಡಿದುವು. 


ಜೂನ್‌ ತಿಂಗಳ ಒಂದು ರಾತ್ರಿ ರಾಜರಾಣಿ ಮತ್ತು ಅವರ ಮಕ್ಕಳು 7011016 ' 


ಇಂದ ಮೆಲ್ಲಗೆ ನುಸುಳಿಕೊಂಡು ಈ ವಿದೇಶೀಯ.ರನ್ನೂ ದೇಶಭ್ರಷ್ಟರಾಗಿದ್ದ 
ಶ್ರೀಮಂತರನ್ನೂ ಸೇರಲು ಓಡಿಹೋದರು. ಇವರನ್ನು Varennesನಲ್ಲಿ ಹಿಡಿದು 
ಪ್ಯಾರಿಸ್ಸಿಗೆ ವಾಸಸ್‌ ತರಲಾಯಿತು. ದೇಶಪ್ರೇಮಯುತ ಪ್ರಜಾತಂತ್ರ ಜ್ವಾಲೆ 
ಫ್ರಾನ್ಸಿನಾದ್ಯಂತ ಭುಗ್ಗೆಂದು ಮೇಲೆದ್ದಿತು. ಗಣತಂತ್ರ ರಾಜ್ಯಘೋಷಣೆಯಾಗಿ 
ಆಸ್ಟ್ರಿಯ ಪ್ರಷ್ಯಾಗಳೊಡನೆ ಬಹಿರಂಗವಾಗಿಯೇ ಯುದ್ಧ ಮೊದಲಾಯಿತು. ರಾಜ 
ನನ್ನು ವಿಚಾರಣೆಗೊಳಪಡಿಸಿ ಮೊದಲೇ ಇಂಗ್ಲೆಂಡಿನಲ್ಲಿ ನಡೆದಿದ್ದ ಂತೆ ತನ್ನ ಪ್ರಜೆಗಳಿಗೆ 
ದ್ರೋಹಮಾಡಿದನೆಂಬ ಆಪಾದನೆ ಮೇಲೆ ವ:ರಣದಂಡಣೆ ವಿಧಿಸಲಾಯಿತು (ಜನವರಿ 
1793). 
ಫ್ರೆಂಚ್‌ ಜನರ ಚರಿತ್ರೆಯಲ್ಲಿ ಈಗ ಒಂದು ವಿಚಿತ್ರವಾದ ಯುಗ ಮೊದಲಾ 
ಯಿತು. ಫ್ರಾನ್ಸ್‌ದೇಶ ಮತ್ತು ಅಲ್ಲಿಯ ಗಣತಂತ್ರ ರಾಜ್ಯಕ್ಕೆ ಸಂಬಂಧಿಸಿದಂತೆ 
ಒಂದು ಬೃಹತ್ತಾದ ಉತ್ಸಾಹದ ಜ್ಯೋತಿ ಪ್ರಜ್ವಲಿಸಿತು. ಸ್ವದೇಶದಲ್ಲಿಯಾಗಲೀ 
ಪರಡೇಶದಲ್ಲಿಯಾಗಲಿ ಇನ್ನು ಮುಂದೆ ಗಣತಂತ್ರಕ್ಕೆ ಭಿನ್ನವಾದ ಮಾರ್ಗದೊಡನೆ 
ರಾಜಿಯಾಗಲೇಕೂಡದು ಎಂಡು ನಿರ್ಧಾರವಾಯಿತು. ಸ್ವದೇಶದಲ್ಲಿ ರಾಜಪ್ರಭುತ್ವ 
ವಾದಿಗಳನ್ನು ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಅನಿಧೇಯರಾದವರನ್ನೂ ನಿರ್ನಾಮ 
ಮಾಡಬೇಕು, ಪರದೇಶಗಳಲ್ಲಿ ಫ್ರಾನ್ಸ್‌ ಎಲ್ಲ ಕ್ರಾಂತಿಕಾರಿಗಳ ರಕ್ಷಣೆ ಮತ್ತು 
ಸಹಾಯ ಗಳನ್ನು ವಹಿಸಬೇಕು ಎಂದಾಯಿತು. ಸಮಗ್ರ ಯೂರೋಪ್‌, ಏಕೆ 
ಸಮಗ್ರ ಪ್ರಸಂಚವೇ ಗಣತಂತ್ರವಾದಿಯಾಗಬೇಕು ಎಂದು ಉದ್ದೆ ೇಶಿಸಲಾಯಿತು. 
ಫ್ರಾನ್ಸಿನ ಸಸ ಈ ಗಣತಂತ್ರ ರಾಷ್ಟ್ರದ ಸೆ ೈನ್ಯಕ್ಕೆ ಸೇರಲು ನೆರೆದರು. ದ್ರಾಕ್ಷಿಯ 
ಮು ದ್ಯದಂತೆ ರಕ ಕವನ್ನು ಈಗಲೂ Mh ನೂತನ ಅದ್ದುತಗೀೆ 
"" ಮಾರ್ಸೆಲೇಸ್‌ ೨) ದೇಶದಲ್ಲಿ ಹೆರಡಿತು. ಆ ಗೀತೆ ಮತ್ತು ಅದರೊಡನೆ ಮೇಲೆ 
ಮೇಲೆ ಮುನ್ನು ಗ್ಲಿ ಬರುತ್ತಿ ದ್ದ ಫ್ರೆಂಚ್‌ ಬಾಯೊನೆಟ್ಟುಗಳು ಮತ್ತು ಹುರುಪಿನಿಂದ 
ಚಲಾಯಿಸುತ್ತಿದ್ದ ಫ್ರೆಂಚ್‌ ತೋಫ್ರಗಳೆದುರು ವಿದೇಶಿ ಸೈನ್ಯಗಳು ಹಿಂದಕ್ಕೆ 


EN OS F 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೧ 


ಉರುಳಿದುವು. 1792ರ ಕೊನೆಗಾಗಲೇ ಫ್ರೆಂಚ್‌ ಸೈನ್ಯಗಳು 14ನೆ ಲೂಯಿ 
ಸಾಧಿಸಿದೆ ದಕ್ಕಿಂತ ಹೆಚ್ಚಾದ:ದನ್ನು ಸಾಧಿಸಿದ್ದರು. ಬ ಕಡೆಗಳಲ್ಲೂ ಅವರು 


- ವಿದೇಶೀ ಮಣಿ ನಿನ Bs ಕಾಲಿಟ್ಟ ದ್ದ ರು ಬ್ರಸೆಲ್ಸ್‌ ನ್ನು ಪ್ರವೇಶಿಸಿದ್ದ ರು 


ಸಾವಾರ್ಯ್‌ಯನ್ನು ಅಧೀನಪಡಿಸಿಕೊಂಡು್‌ ವಾಯಾನ್ಸ್‌ ನಮೇಲೆ ದಾಳಿಮಾಡಿದರು. 

ಇಲೆಂಡಿನಿಂದ ಸೆಲ್ನ್‌ ಚ್‌ನ್ನು ಕಿತ್ತುಕೊಂಡರು. ಇದಾದಮೇಲೆ ಫ್ರಂಚ್‌ ಸರ್ಕಾರ 
ಒಂದು ಅವಿವೇಕದ ಕೆಲಸ ಮಾಡಿತು. ಲಯಿಯ ಶಿರಚ್ಛೇದನ ಮಾಡಿದಾಗ 
ಇಂಗ್ಲೆ ಡಿನಲ್ಲಿದ್ದ ಫ್ರಂಚ್‌ ನಿಯೋಗಿಗಳನ್ನು ಇಂಗ್ಲೆಂಡಿನ ಸರ್ಕಾರ ಓಡಿಸಿಬಿಟಿ ತು. 
ಇದರಿಂದ ಫೆ ಚ್‌ ಸರ್ಕಾರ ಸಿಟ್ಟಿಗೆದ್ದು ಇಂಗ್ಲೆಂಡಿನ ಮೇಲೆ ಯುದ್ಧ ಘೋಷಿಸಿತು. 
ಇದು ದಡ್ಡ ತನದ ಕೆಲಸವೆಂದುದಕ್ಕೆ ಕಾರಣ ಇಷ್ಟು. ಕ್ರಾಂತಿಯ ಫಲವಾಗಿ ಫ್ರಾನ್ಸಿಗೆ 
ಶ್ರೀಮಂತ ಅಧಿಕಾರಿಗಳು ಮತ್ತು ಇತರ ಹಿಡಿತಗಳಿಂದ ಬಿಡ:ಗಡೆಯಾಗಿದ್ದ 
ಉತ್ಸಾಹಪೂರಿತ ಪದಾತಿದಳ ಹಾಗೂ ಚುರುಕಾದ ಫಿರಂಗಿದಳ ದೊರೆತಿದ್ದರೂ 
ಅದರ ನೌಕಾದಳದಲ್ಲಿ ಶಿಸ್ತು ಹಾಳಾಗಿ ಹೋಗಿತ್ತು. ಇಂಗ್ಲಿಷರು ಸಮುದ್ರದ 
ಮೇಲೆ ಅದ್ವಿತೀಯರಾಗಿದ್ದರು. ಫ್ರಾನ್ಸಿನ ಈ ಕೆಣಕುನಿಕೆಯಿಂದ ಇಡೀ ಇಂಗ್ಲೆಂಡ್‌ 
ಅದರ ವಿರುದ್ಧ ಒಂದಾಯಿತು. ಅದೇ ಇದಕ್ಕೆ ಮೊದಲು ಗ್ರೇಟ್‌ ಬ್ರಿಟನ್ನಿನ ಉದಾರ 
ವಾದಿಗಳ ಒಂದು ಪರಿಗಣನೀಯವಾದ ಚಳವಳಿ ಫ್ರೆಂಚ್‌ ಕ್ರಾಂತಿಯ ಬಗೆಗೆ 


, ಸಹಾನ: ಭೂತಿ ತೋರುತ್ತಿತ್ತು. 


aN fy at, 


ಮುಂದಿನ ಕೆಲವು ವರ್ಷಗಳಲ್ಲಿ ಯೂರೋಪಿಯನ್‌ ರಾಜ್ಯಗಳ ಒಕ್ಕೂಟಿವನ್ನೆ 
ದುರಿಸಿ ಫ್ರಾನ್ಸ್‌ ಹೋರಾಡಿದುದನ್ನು ಕುರಿತು ಇಲ್ಲಿ ವಿಶದವಾಗಿ ಹೇಳಲು ಸಾಧ್ಯನಿಲ್ಲ 
ಆಸ್ಟ್ರಿಯನ್ನರನ್ನು ಫ್ರಾನ್ಸ್‌ ಬೆಲ್ಡಿಯ.ಮ್ಮಿನಿಂದ ಓಡಿಸಿತು. ಹಾಲೆಂಡಿನಲ್ಲಿ ಗಣ 
ತಂತ್ರ ರಾಜ ವನ್ನು ಸ್ಥಾಪಿಸಿತು. ಟಿಕ್ಸೆಲ್‌ನಲ್ಲಿ ಸಿಕು ಹಾಕಿಕೊಂಡಿದ್ದ ಡಚ್‌ 
ನೌಕಾರಳವು ಚಿಕ್ಕ Wash ಕುದುರಿ ಸವಾರರ ದಳಕ್ಕೆ ಒಂದೂ ಗುಂಡನ್ನು ಹಾರಿಸ 
ದೆಯೇ ಸತ. ಇಟಲಿಯಕಡೆ ಫ್ರಾನ್ಸಿನ ಓಟ ಕೆಲವುಕಾಲ ತಡೆ ಹಿಡಿಯಲ್ಪ 
ಟ್ರ ತ್ತು, 1796ರಲ್ಲಿ ಹೊಸ ಜನರಲ್‌ ನೆಪೋಲಿಯನ್‌ ಬೋನಪಾರ್ಬ್‌ ಫ್ರಾನ್ಸ್ನ 
ಗಣತಂತ್ರ ರಾಜ್ಯ ದ ಹೆಸಿದಹೊಟ್ಟೆಗಳ ಹರಿದಬಟ್ಟೆ ಗಳ ಸೈನ್ಯವನ್ನು ಪೀಡ್‌ ಮಾಂಟ್‌ 
ಸಾ ಮತ್ತು ತಾಗ? ವಿಜಯ ಯಾತ್ರೆಯಲ್ಲಿ ಕರೆ 
ದೊಯು ಎನು. ಸಿಎಫ್‌ . ಅಟ್ಟಿನ್‌ಸ ಸನ್‌ ಹೇಳುತ್ತಾರೆ” : 

pr ಯೂರೋಪಿನ ಮಿತ್ರ ರಾಜ್ಯ ಗಳನ್ನು ಎಲ್ಲಕ್ಕೆ ೦ತ ಹೆಚ್ಚು ಆಶ್ಟೆ ರ್ಯ ಗೊಳಿಸಿದು 
ದೆಂದಕಿ ಈ ಗಣತಂತ್ರವಾದಿಗಳ ಸಂಖ್ಯೆ ಮತ್ತು ಸೇಗೆ. ನಿಜ ೫. ಪ್ರಶಾತಿಕೆ 
ಇದ್ದ ಕೈದ್ದಂತೆ ಹೊಂದಿಸಿಸೊಂಡಿದ್ದ ಈ ಸೈನ್ಯದಲ್ಲಿ ಅದರ ವ..ನ್ನಡೆಯನ್ನು ತಡಮಾಡು 
ಸದು ಏನೂ ಇರಲೇ ಇಲ್ಲ. ಡೇಕಿಗಳನ್ನು ಕೊಳ್ಳಲು "ದುಡಿ ರಲಿಲ್ಲ. ಒಂದು 


ಲ ly: ್ಲೀಪಿಡಿಯ ಬ್ರಿಟಾನಿಕದ " ಫ್ರೆಂಚ್‌ ಕ್ರಾಂತಿಯ ಯುದ್ಧಗಳು” ಎಂಬ 
ಲೇಖನದಿಂ 


೯೨ ಮಾನವಿಕ ಕರ್ಣಾಟಕ 


ವೇಳೆ ಇದ್ದಿದ್ದರೂ ಅಷ್ಟೊಂದು ಗಾಡಿಗಳಿಲ್ಲದ್ದರಿಂದ ಅವುಗಳನ್ನು ಸಾಗಿಸಲು ಆಗುತ್ತಿ 
ಕಲಿಲ. ಇವರಿಗೆ ಅವು ಬೇಕಿರಲೂ ಇಲ್ಲ. 1793-1794ರ ಈ ಯೋಧರು 
ಎಂತೆಂತಹ ಅನಾನುಕೂಲಗಳನ್ನೂ ಉಲ್ಲಾ ಸದಿಂದಲೇ ಸಹಿಸಿಕೊಂಡರು. ವೃತ್ತಿ 
ಸೈನ್ಯ ಗಳಲ್ಲಿ ಇಷ್ಟು ತೊಂದರೆಗಳಿದ್ದಿದ್ದರೆ ಸೈನ್ಯಕ್ಕೆ ಸೆ ೈನ್ಯವೇ ಯುದ್ಧ ವನ್ನು ಬಿಟ್ಟು 
ಓಡಿಹೋಗುತಿ ತ ಸೈ. ಹಿಂದೆಂದೂ ಕೇಳಿರದಿದ್ದ ಷ್ಟು ದೊಡ್ಡ ದಾಗಿದ್ದೆ ಈ ಸೆ ಸೈನ್ಯ 
ಗಳಿಗೆ ಬೇಕಾದ ಸಾಮಾನು ಸರಂಜಾಮುಗಳನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು 
ಹೋಗುವುದು ಸಾಧ್ಯವಿರಲಿಲ್ಲ. ಬಹುಬೇಗ ಫ್ರಂಚರು 'ಆಲ್ಪಲ್ಲೇ ತಮ್ಮ ಜೀವನದ 
ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳು ವುದನ್ನು ಚೆನ್ನಾಗಿ ಕಲಿತರು. ಆಧುನಿಕ ಯುದ್ಧ 
ವ್ಯವಸ್ಥೆ ಹೀಗೆ 1793ರಲ್ಲಿ ಜನ್ಮತಾಳಿತು. ಶೀಘ್ರ ಚಲನೆ, ಇಡೀ ರಾಷ್ಟ್ರದ ಬಲವನ್ನು 
ಸಂಘಟಸುವುದು, ಡೇರೆ ಮುಂತಾದುವು ಇಲ್ಲದೆಯೇ ಎಲ್ಲೆಂದರಲ್ಲಿ ಬೀಡು ಬಿಡುವುದು, 
ಬಲಾತ್ಕಾರದಿಂದ ಸೈನ್ಯಕ್ಕೆ ಬೇಕಾದ ವಸ್ತುಗಳ ಸಂಗ್ರಹ ಮತ್ತು ಹೆಚ್ಚಾದ ಬಲ 
ಪ್ರಯೋಗ ಇವುಗಳು ಜಾಗರೂಕತೆಯಿಂದ ರಣತಂತ್ರಗಳನ್ನು ನಿಯೋಜಿಸುವುದು. 
ಸಣ್ಣವೃತ್ತಿ ಸೈನ್ಯಗಳು, ಸೈನ್ಯ ಗಳಿಗೆ ಗುಡಾರಗಳು ಮತ್ತು ಪೂರ್ಣ ಪಡಿತರಗಳ 
ಬಟವಾಡೆ ಮತ್ತು ಕುಯುಕ್ತಿ ಗಳ ಸ್ಥಾನದಲ್ಲಿ ಬಳಕೆಗೆ ಬಂದುವು. ಹಳೆಯ ವಿಧಾನ 
ದೆಲ್ಲಿ ಆದಷ್ಟು ಕಡಿಮೆ ನಷ್ಟದಲ್ಲಿ ಸಾಧ್ಯವಾದಷ್ಟನ್ನು ಗಳಿಸಬೇಕೆಂಬ ಮನೋಭಾವ 
ವಿದ್ದರೆ ಹೊಸ ಕ್ರಮದಲ್ಲಿ ಹೇಗಾದರೂಮಾಡಿ ಒಂದು ಇತ್ಯರ್ಥಕ್ಕೆ ಬರಲೇಬೇಕೆಂಬ 
ಮನೋಭಾವನಿತ್ತು, ಷೆ 
ತಾವು ಪ್ರವೇಶಿಸಿದ ಜೀಶಗಳನ್ನು ಬಿಡುಗಡೆಮಾಡುತ್ತಿದ್ದರೋ ಅಥವಾ ಕೊಳ್ಳೆ 
ಹೊಡೆದು ಹಾಳುಮಾಡುತ್ತಿದ ರೋ ಎಂಬ ಪರಿವೆಯೇ ಇಲ್ಲದೆ ಒಡ್ಡು ಒಡ್ಡಾ ದ ಫಿ 
ಸೈನಿಕರ: ಫ್ರಾನ್ಸಿ ಗಾಗಿ ಮಾರ್ಸೆಲೇಸ್‌ನ್ನು ಹಾಡುತ್ತಾ ಹೋರಾಡುತ್ತಿ ಶ್ರದ್ದಾ ಗಲೇ 
ಪ್ಯಾರಿಸ್ಸಿ ನಲ್ಲಿ ಅಷ್ಟೇನೂ ಶ್ಲಾಘೆನೀಯವಲ್ಲದ ರೀತಿಯಲ್ಲಿ ವಿನಿಯೋಗವಾಗುತ್ತಿತ್ತು. 
ಇಷ್ಟು ಹೊತ್ತಿಗೆ ಕ್ರಾಂತಿಯ ಆಡಳಿತ ರಾಬ್ಸ್‌ ಪಿಯರ್‌ ಎಂಬ ಅಂಧಾಭಿಮಾನವುಳ್ಳ 
ವ್ಯಕ್ತಿಯ ಅಧೀನಕ್ಕೆ ಬಂದಿತ್ತು. ಈ ಮನಷ್ಯ ಇಂತಹವನೇ ಎಂದು ಹೇಳುವುದು 
ಕಷ್ಟ. ಆಳುತನದಲ್ಲಿ ದುರ್ಬಲನೂ, ಸ್ವಭಾವತಃ ಅಂಜುಬುರುಕನೂ, ಸ್ವಪ್ರತಿಷ್ಠೆ 
ಯಿಂದ ತುಂಬಿದ್ದವನೂ ಆದರೂ ಇವನಿಗೆ ಅಧಿಕಾರವನ್ನು ದಕ್ಕಿಸಿಕೊಳ್ಳಲು 
ಅತಿಮುಖ್ಯ ಸಾಧನವಾದ ಶ ್ರದ್ಧೆಯಿತ್ತು. ಪ್ರ ಜಾರಾಜ್ಯ ವನ್ನು ಕುರಿತು ತನಗೆ ಇದ್ದ 
ಯಾವುದೋ ಒಂದು ಕಲ್ಪನೆಯಂತೆಯೇ ಆಡನ್ನು RS ಬರಲು ಇವನು 
ಸನ್ನದ್ದ ನಾದನು ; ತಾನಲ್ಲಡಿ ಮತ್ತಾರಿಂದಲೂ ಈ ಕಾರ್ಯ ಸಾಧ್ಯವಿಲ್ಲವೆಂದು ಈತ 
ಭಾವಿಸಿದ್ದನು. ಆದುದರಿಂದ ಪ್ರಜಾರಾಜ್ಯ ಉಳಿಯಬೇಕಿದ್ದಲ್ಲಿ ತಾನು ಅಧಿಕಾರದಲ್ಲಿ 
ಉಳಿದುಕೊಳ್ಳ ಬೇಕಿತ್ತು. ಗಣತಂತ್ರರಾಜ್ಯದ ಜೀವಶಕ್ತಿಯೆಲ್ಲಕ್ಕೂ ರಾಜನ ಶಿರಚ್ಛೇದ 
ಮತ್ತು ರಾಜಸ್ರಭುತ್ವವಾದಿಗಳ ಕೊಲೆಗಳೇ ಉಗಮವೆಂಬಂತೆ ತೋರುತ್ತಿತ್ತು. 
ರಾಜ್ಯದಲ್ಲಿ ಬಂಡಾಯಗಳೆದ್ದು ವು. ಪಶ್ಚಿಮದಿಕ್ಕಿನ ಲಾವೆಂಡಿ ಜಿಲ್ಲೆಯ ಜನರು 


Se ಜಲ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ . ೯೩ 


ಕಡ್ಡಾ ಯ ಸೈನ್ಯಭ:ತಿಯ ವಿರುದ್ಧ ಮತ್ತು ರೋಮಿಗೆ ವಿಧೇಯರಾಗಿದ್ದ ಪಾದ್ರಿ 
ಗಳನ್ನು ತೆಗೆದುಹಾಕಿದುದರ ವಿರುದ್ಧ ದಂಗೆಯೆದ್ದ ರು. ಶ್ರೀಮಂತರು ಮತ್ತು 
ಪಾದ್ರಿ "ಗಳು ಇವರ ಮುಂದಾಳುಗಳಾಗಿದ್ದರು. ದಕ್ಷಿಣದಲ್ಲಿ "ಮಾರ್ಸೇಲ್ಸ್‌ ಮತ್ತು 
ಲಯನ್ಸ್‌ ದಂಗೆಯೆದ್ದಿದ್ದವು, ಟೂಲಾನಿನಲ್ಲಿದ್ದ ರಾಜಪಕ್ಷದವರು ಒಂದು ಇಂಗ್ಲಿಷ್‌ 
ಮತ್ತು ಸ್ಪ್ಯಾನಿಷ್‌ ಸೈನ್ಯಪಾಳೆಯಗಳಿಗೆ ಸರೆ ಕೊಟ್ಟಿದ್ದರು, ರಾಜಪ್ರಭುತ 
ವಾದಿಗಳನ್ನೆಲ್ಲಾ ಕೊಲ್ಲುತ್ತಾ ಹೋಗುವುದಕ್ಕಿಂತ ಹೆಚ್ಚನ ಪರಿಣಾಮಕಾರಿ ಉತ್ತರ 
ಈ ಸವಾಲುಗಳಿಗೆ ಬೇರೇನೂ ಇಲ್ಲ ಎಂದೆನಿಸುತ್ತಿತ್ತು. 

ಕ್ರಾಂತಿಕಾರರ ನ್ಯಾಯಸ್ಥಾನ ವಿಚಾರಣೆಗಳನ್ನು ನಡೆಸತೊಡಗಿತು. ಒಂದೇ 
ಸಮನೆ ಕಗ್ಗೊಲೆ ನಡೆಯಲಾರಂಭವಾಯಿತು. ಅಂದಿನ ಆ ಮನೋಧರ್ಮಕ್ಕೆ ಅದೇ 
ತಾನೇ ನಿರ್ಮಾಣವಾಗಿದ್ದ ಗಿಲೋಟನ" ಹೇಳಿ ಮಾಡಿಸಿದಂತಿತ್ತು. ಗಿಲೋಟನ್‌ನಲ್ಲಿ 
ರಾಣಿಯ ಶಿರಚ್ಛೇದವಾಯಿತು. ರಾಬ್ಸ್‌ ನಿಯರನ ಪ್ರತಿವಾದಿಗಳಲ್ಲಿ ಅಧಿಕಾಂಶ ಜನರ 
ಶಿರಚ್ಛೇದನವಾಯಿತು. ದೇವರಿಲ್ಲ ಎಂದು ವಾದಿಸುತ್ತಿ ದ್ದ ನಾಸ್ತಿಕರ ತಲೆಕತ್ತರಿಸ 
ಲಾಯಿತು. ದಿನಕಳೆದಂತೆ, ವಾರಗಳುರುಳಿದಂತೆ ಪೈಶಾಚಿಕವಾದ ಈ ಯಂತ್ರ 
ಮತ್ತೂ ತಲೆಗಳನ್ನು ಕತ್ತರಿಸಿಹಾಕಿತು. ರಾಬ್ಸ್‌ ಪಿಯರನ ಆಡಳಿತ ರಕ್ತಕುಡಿದೇ 
ನಡೆಯುತ್ತೇನೋ ಎನಿಸುತ್ತಿತ್ತು, ಅಫೀಮಿನ ಚಟನಿದ್ದ ವನಿಗೆ ದಿನಕಳೆದಂತೆ 
: ಮತ್ತೂ ಹೆಚ್ಚು ಅಫೀಮು ಬೇಕೆನಿಸುವಂತೆ ಇದಕ್ಕೂ ಮತ್ತೂ ರಕ್ತ ಬೇಕೆನಿಸು 
ವಂತಾಯಿತು, 

ಕಡೆಗೆ 1794ರ ಬೇಸಿಗೆಯಲ್ಲಿ ರಾಬ್ಸ್‌ಪಿಯರನನ್ನೆ ಅಧಿಕಾರದಿಂದ ಉರುಳಿಸಿ 
ಗಿಲೋಟನ್‌ಗೆ ಕಳುಹಿಸಲಾಯಿತು, ಅವನ ಬಳಿಕ ಐದು ಜನರಿದ್ದ ಒಂದು ಮಂಡಲಿ 
ಅಧಿಕಾರಕ್ಕೆ ಬಂದು ಫ್ರಾನ್ಸಿನ ಹೊರಗೆ ದೇಶಸಂರಕ್ಷಣೆಗಾಗಿ ಯುದ್ಧ ನಡೆಸುತ್ತಾ 
ಜೇಶಹೊಳೆಗೂ ಒಡಕುಂಟಾಗದಂತೆ ಐದುವರ್ಷ ಕಾರ್ಯ "ನಿರ್ವಹಿಸಿತು. "ಹಂಸಾತ್ಮ ಕ 
ಕಾರ್ಯಗಳಿಂದ ತುಂಬಿದ್ದ ಅಂದಿನ ಚರಿತ್ರೆಯಲ್ಲಿ ಈ ಆಳ್ವಿಕೆ ಒಂದು ವಿಚಿತ್ರವಾದ 
ವಿರಾಮ ಕಂಿವೆಂಭತತೆ ಕಾಣಿಸಿಕೊಳ್ಳುತ್ತ ದೆ "ಸಮಸ್ಯೆಗಳು ಕಾಣಿಸಿಕೊಂಡಂತೆಲ್ಲಾ 
ಅವುಗಳನ್ನು ಇವರು ಒಂದೊಂದನ್ನಾ ಎದುರಿಸುತ್ತಾ, ಹೋದರು. ಕ್ರಾ ಂತಿಯೆ 
ಪ್ರ ಚಾರೋತ್ಸಾ ಹದಿಂದ ಕೂಡಿದ್ದ ಫ್ಲೈಂಚ್‌ ಸೈನ್ಯ ಗಳು ಹಾಲೆಂಡ್‌, ಚಿಲಿ ಯಂ, 
| ಸಟ ರ್‌ಲೆಂಡ್‌, ದಕ್ಷಿಣ ಜರ್ಮನಿ ಭತ ಉತ್ತರ ಇಟಲಿಗಳಿಗೆ ನುಗ್ಗಿ. ದುವು. 

oe ದೊರೆಗಳನ್ನು ಓಡಿಸಿ ಪ್ರಜಾತಂತ್ರ ರಾಜ ಗಳನ್ನು ಸ್ಥಾ ನಿಸ 

ಲಾಯಿತು, ಆದರೆ ಫ್ಲೈಂಚ್‌ ಸರ್ಕಾರದ ಹಣದ ಅಡಚಣೆಗಳನ್ನು "ನೀಗಿಸುವುದಕ್ಕಾಗಿ 
ಈ ಬಿಡುಗಡೆಮಾಡಲ್ಪಟ್ಟ ಜನರ ಐಶ್ವರ್ಯದ ಲೂಟಿ ನಡೆಯುತ್ತ ಲೇ. ಇದ್ದಿತು. 
ಸಲಹಾ ಮಾಡಲಿಯಿಂದ. ಪ್ರೋತ್ಸಾ ಚತವಾಡ ಪ್ರಚಾರೋತ್ಸಾಹ ಅದಕ್ಕೆ ಅಡ್ಡಿ 
ಯಾಗಲಿಲ್ಲ. ಬರಬರುತ್ತಾ ಈ ಯುದ್ಧಗಳು ಸ್ವಾತಂತ್ರ್ಯಕ್ಕಾಗಿ ನಡೆದ ಪವಿತ್ರ 
ಯುದ್ಧ ಗಳಂತಿರುವುದರ ಬದಲು ಹಿಂದಿನ ರಾಜ್ಯಗಳು ಆಕ್ರಮಣಕ್ಕಾಗಿ ನಡೆಸುತ್ತಿದ್ದ 


೯೪ ಮಾನವಿಕ ಕರ್ಣಾಟಕ 


ಯುದ್ಧ ಗಳಂತೆ ಆಗಿಹೋದುವು. “ ಮಹಾನ” ರಾಜಪ್ರಭುತ್ತ? ಕೈ ಸಂಬಧಿಸಿದ 
ವಿಷಯಗಳಲ್ಲಿ ಫ್ರಾನ್ಸ್‌ ದೇ ಶಕೆ ಕಡೆಯವರೆಗೂ ಬಿಟ್ಟು ಕೊಡಲು ಇನ್ನ ವಿಲ್ಲದುದೆಂದಕೆ ' 

ದರ RET ನೀತಿಯ } ಶಂಕ್ರಿ, ಸಲಹಾ is ಚತ ನಡೆಸುತ್ತಿ ದ್ಜಾ ' 
ಗಲೂ ಕ್ರಾಂತಿಯಾಗಿಯೇ ಇಲ್ಲ ಎನ್ನು ವಂತೆ ಅದೇ ವಿದೇಶಾಂಗ ನೀತಿ ಬಿರ.ಸಿನಿಂದ 
ಆಚರಣೆಯಲ್ಲಿದ್ದುದು ಕಾಣಬರುತ್ತದೆ. 

ಈ ಸವ.ಯದಲ್ಲಿ ಅತ್ಯಂತ ತೀವ್ರ ರೂಸದ ರಾಷ್ಟ್ರೀಯ ಸ್ವಾರ್ಥ ನೀತಿ ಮೂರ್ತಿ 
ವೆತ್ತಂತಿದ್ದ ವ್ಯಕ್ತಿಯೊಬ್ಬ ಮುಂದೆ ಬಂದನು. ಇದು ಇಡಿ ಪ್ರಪಂಚದ ಹಾಗೂ 
ಫ್ರಾನ್ಸಿನ ದುರಾದೃಷ್ಟ. ಇವನಿಂದಾಗಿ ಫ್ರಾನ್ಸ್‌ ಹತ್ತು ವರ್ಷಕಾಲ ವೈಭವವನ್ನು 
” ಕಂಡು ಕಡೆಗೆ ಪೂರ್ತಿ ಸೋತು ಸಂಪೂರ್ಣ ಪರಾಜಯದ ಅವಮಾನವನ್ನು 
ಅನುಭವಿಸಿತು. ಇವನೇ ನೆಪೋಲಿಯನ್‌ ಬೋನಾಪಾರ್ಟ್ಗ, ಸಲಹಾಮಂಡಲಿಯ 
ಸೈನ್ಯಗಳಿಗೆ ಇಟಲಿಯಲ್ಲಿ ವಿಜಯ ತಂದ: ಕೊಟ್ಟವನು, 

ಸಲಹಾಮಂಡಲಿ ಅಧಿಕಾರದಲ್ಲಿದ್ದ ಐದೂವರ್ಷಗಳೂ ಇವನು ತಾನೂ 
ಮೇಲೇರಬೇಕೆಂದು ಒಂದೇ ಸಮನೆ ಮಸಲತ್ತು ಮಾಡುತ್ತಲೇ ಇದ್ದನು. ಕ್ರಮೇಣ 
ಮೇಲಕ್ಕೇರಿ ಪರಮಾಧಿಕಾರವನ್ನುಗಳಿಸಿಕೊಂಡನು. ಇವನೇನೂ ಅಂತಹ ತಿಳಿವಳಿಕೆ 
ಯಿದ್ದವನಲ್ಲ. ಆದರೆ ದಯಾದಾಕ್ಷಿ ಣ್ಯಗಳಿಲ್ಲದ ಖಂಡಿತವಾದಿಯೂ ಮಹತ್ತಾದ 
ಕಾರ್ಯಶಕ್ತಿಯಿದ್ದವನೂ ಆಗಿದ್ದನು. ಇವನು ವೃತ್ತಿ ಜೀವನವನ್ನು ಮೊದಲು 
ಮಾಡಿದುದು ರಾಬ್ಸ್‌ ನಿಯರನ ಅನುಯಾಯಿಯಾಗಿ, ಅದರಿಂದಲೇ ಇವನಿಗೆ ಮೊದಲ 
ಬಾರಿ ಬಡತಿಸಿಕ್ಕಿತು. ಆದರೆ ಆಗ ಯೂರೋಪಿನಲ್ಲಿ ಪ್ರಭಾವ ಬೀರುತ್ತಿ ದ್ದ ನವ್ಯ 
ಶಕ್ತಿಗಳ ನಿಜವಾದ ಅರಿವು ಅವನಿಗಿರಲಿಲ್ಲ. ರಾಜಕೀಯ ಕ್ಷೇತ್ರ ದಲ್ಲಿ” ಕ. 
ಅತ್ಯುನ್ನ ತಕಲ ))ನೆಯೆಂದರೆ ಪಶ್ಚಿ ಮ ಸಾಮ್ರಾಜ್ಯದ ಪುನಃ ಸ್ಥಾಪನೆ, “ದಬ್ಬಾ ಳಿಕೆಯ 
ಮೇಲೆ ಇವನಿಗಿದ್ದ ಒಲವು ಕಾಲಮೀರಿಹೋನಿದ್ದ ಈ ಪ್ರಯತ್ನ ಕೈ ಕಾಕಾ. 
ಹಳೆಯ; ಪವಿತ್ರ ಕೋಮ ನ್‌ ಸಾಮಾ ತ್ರಾಜ್ಯದ ಅವಶೇಷಗಳನ್ನು ಪೂರ್ತಿಯಾಗಿ ನಾಶ 
ಮಾಡಲು ಇವನು ಪ್ರಯತ್ನಿಸಿದನು. ಅದರ ಸ್ಥಾನದಲ್ಲಿ ಪ್ಯಾ ರಿಸ್ಸೇ ಕೇಂದ್ರ ವಾಗಿದ್ದ 
ಒಂದು ಹೊಸ ಸಾಮ್ರಾಜ್ಯ "ನನ್ನು ಸ್ಕಾ ನಿಸುವ ಉದ್ದೆ (ಶ್ರ ಇವನಿಗಿತ್ತು . ಕ ಇನ ದ 
ಚಕ್ರವರ್ತಿ ಅಲ್ಲಿಂದ ಮುದಿ ಪವಿತ್ರ ಕೋಮನ್‌ ಚಕ್ರವರ್ತಿ ಎಂದು ಕರೆಯಿಸಿ 
ಕೋ ವುದರ ಬದಲು ಬರಿ ಆಸ್ಟ್ರಿಯದ ಚಕ್ರವರ್ತಿಯಾದನು. ಆಸ್ಟ್ರಿಯದ ರಾಜ 
ಕುಮಾರಿಯೊಬ್ಬಳನ್ನು ಮದು ವೆಯಾಗುವುದಕ್ಕಾ ಗಿ ತನ್ನ ಫ್ರೆಂಚ್‌ ಹೆಂಡತಿಯೊಡನೆ 
ವಿವಾಹವಿಚ್ಛೆ ೇೀದ ಮಾಡಿಕೊಂಡನು. 

ಕ್ರ ತ 1799ರಲ್ಲಿ ಮೊದಲನೆ ಕಾನ್ಸಲ” ಆದ ನೆಪೋಲಿಯನ್‌ ಹೆಚ್ಚು ಕಡಿಮೆ 
ಫ್ರಾನ್ಸಿನ ದೊರೆಯೇ ಆಗಿ ಹೋದನು. 1804ರಲ್ಲಿ ಷಾರ್ಲ ಮನ್‌ ಮಾಡಿದಂತೆಯೇ 
ತನ್ನ ನ್ನು ತಾನೇ ಫ್ರಾನ್ಸಿನ ಸಾಮ್ರಾಟನೆಂದು ಘೋಷಿಸಿಕೊಂಡನು. ಪ್ಯಾರಿಸ್ಸಿ ನಲ್ಲಿ 

ಜೋನರಿಂದ ಇವನಿಗೆ SUSE. ಅಂದರೆ ಷಾರ್ಲ ಮನ್‌ ಕೂಟ್ಟಿದ್ದ 


೨ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೫ 


ಸಲಹೆಯ ಪ್ರಕಾರ ಪೋಪನ ಕೈಯಿಂದ ಕೀರೀಟವನ್ನು ತೆಗೆದುಕೊಂಡು ಅದನ್ನು 
ತನ್ನ ತಲೆಯನೆ: (ಲೆ ತಾನೇ iff, ಕೊಂಡನು, ಇವನ 'ನುಗನಿಗೆ ಕೋಮಿನ ರಾಜ 
ನೆಂದು ಸಟ್ಟ ಕಟ್ಟಿ ಲಾಯಿತು. 
ಕೆಲವು ವರ್ಷಗಳು ನೆಪೋಲಿಯನ್ನನ ಅಳ್ವಿಕೆಯೆಂದರೆ ಒಂದು ಭಾರೀ ನಿಜ 
ಯೋತ್ಸ ವವಾಗಿತ್ತು. ಇವನು ಇಟಲಿ ಮ ತ್ತು ಸ್ಪೇನು ಗಳ ಅಧಿಕಭಾಗವನ್ನು ಗೆದ್ದು 
ತ ಪ್ರಷ್ಯಾ ಮತ್ತು ಆಸ್ಟ್ರಿಯಗಳನ್ನು ಸೋಲಿಸಿದನು. ರಷ್ಯಾದ ಪಶ್ಚಿಮಕ್ಕಿದ್ದ 
ಯೂರೋನಿನಲ್ಲೆಲ್ಲಾ ಇವನದೇ ಮೇಲುಗೈ ಯಾಯಿತು, ಅದರೆ ಬ್ರಿಟಿಷರಿಂದ 
ಸಮುದ್ರನ ಮೇಲಿನ ಹತೋಟಿಯನ್ನು ಗೆದ್ದುಕೊಳ್ಳಲು ಇವನಿಂದ ಆಗಲಿಲ್ಲ. ಇವನ 
- ನೌಕಾಪಡೆಗಳು ಟ್ರ ಫಾಲ್ಲರಿನಲ್ಲಿ ಬ್ರಿಟಿಷ್‌ ನೌಕಾಧಿಸತಿ ನೆಲ್ಸನ್ನನಿಂದ ನಿರ್ಣಾಯಕ 
ಸೋಲನ್ನ ನುಭವಿಸಿದುವು. 1808ರಲ್ಲಿ AR ಇವನ ಮೇಲೆ ತಿರುಗಿಬಿದ್ದಿತು. 
ವೆಲ್ಸಿಂಗ್‌ಟಿನ ನ ನೇತೃತ್ವದಲ್ಲಿದ್ದ ಬ್ರಿಟಿಷ್‌ ಸೈನ್ಯವು ಫ್ರಂಚ್‌ ಸೈನ್ಯಗಳನ್ನು ಮೆಲ್ಲ 
ಮೆಲ್ಲನೆ ಆ ಸರ್ಯಾಯದ್ದಿ pb "ಉತ್ತ ರ "ತಗೆ ತೊರತಳ್ಳಿ ತು. 1811ರಲ್ಲಿ 
ನೆಪೋಲಿಯನ್ನನಿಗೂ ಜಾರ್‌ ಒಂದನೆಯ: ಅಲೆಕ್ಸಾಂಡರನಿಗೂ ಘರ್ಷಣೆ ಮೊದ 
ಲಾಯಿತು. 1812ರಲ್ಲಿ ಇವನು ವಿನಿಧರೀತಿ ಜನರು ಸೇರಿದ ಆರು ಲಕ್ಷ ಜನರಿದ್ದ 
ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ರಷ್ಯಾದ ಮೇಲೆ ದಂಡೆತ್ತಿ ಹೋದನು. 
. ಈ ಸೈನ್ಯ ರಷ್ಯನರಿಂದ, ರಷ್ಯಾದ ಚಳಿಗಾಲದಿಂದ ಸೋತುಹೋಯಿತು. ಅದರ ಅಧಿಕ 
ಭಾಗ ನಾಶವಾಯಿತು. ಜರ್ಮನಿ ಇವನ ಮೇಲೆಬಿದ್ದಿತು, ಸ್ವೀಡನ್‌ ತಿರುಗಿಬಿದ್ದಿತು. 
ಫ್ರೆಂಚ್‌ ಸೈನ್ಯಗಳು ಎಲ್ಲಕಡೆ ಸೋತುಕೊಂಡು ಹಿಂದೆ ಬಂದುವು. ಫಾಂಟೀನ 
ಬ್ಲೂವಿನಲ್ಲಿ ನೆಪೋಲಿಯನ್‌ ಅಧಿಕಾರ ತ್ಯಾಗಮಾಡಿದನು (1814). ಇವನನ್ನು 
ಎಲ್ಫಾಕೈೆ ಗಡಿಪಾರು ಮಾಡಲಾಯಿತು. 1815ರಲ್ಲಿ ಕೊನೆಯದಾಗಿ ಪ್ರಯತ್ನ 
ನಡೆಸಲು ಫ್ರಾನ್ಸಿಗೆ ಹಿಂತಿರುಗಿದಾಗ ವಾಟರ್‌ಲೂವಿನಲ್ಲಿ ಬ್ರಿಟಿಷರು, ಬೆಲ್ಹಿಯನ್ನರು, 
ಪ್ರಷ್ಯನ್ನರು ಸೇರಿಕೊಂಡು ಇವನನ್ನು ಸೋಲಿಸಿಬಿಟ್ಟರು, 1821ರ ಸೆಂಟ್‌ ಹೆಲೆನಾ 
ದ್ವೀಪದ ಇವನು ಬ್ರಿಟಿಷರ Hen ಪ್ರಾಣ "ಜರು. 
ಫ್ರೆಂಚ್‌ ಕ್ರಾಂತಿಯು ಬಿಡುಗಡೆ ಮಾಡಿದ್ದ ಶಕ್ತಿಗಳು ಹೀಗೆ ವ್ಯರ್ಥವಾಗಿ 
ಹೋತು ವಿಜಯಿಗಳಾಗಿದ್ದ ಮಿತ್ರರಾಷ್ಟ್ರ a. ಒಂದು ದೊಡ್ಡ ಸಮೆ ಬಾಳನ 
ವಿಯನ್ನಾದಲ್ಲಿ ಸಭೆ ಸೇರಿತು. "ಆ ಭಾರೀ ಬಿರುಗಾಳಿ ಛಿದ್ರ ಛಿಡ್ರವನ್ನಾ ಗ ಮಾಡಿದ್ದ 
` ನೆಲ್ಲಾ ಮತ್ತೆ ಸಾಧ್ಯವಿದ್ದಷ್ಟು ಒಟ್ಟಗೂಡಿಸುವುದು ಈ ಸಮ್ಮೇಳನದ ಉದ್ದೆ (ಕ 
ವಾಗಿತ್ತು. ಸಮ್ಮೇಳನದ rE ಸರು ನಲ್ವತ್ತು ಗಳು ಒಂದು ವಿಧದ 
ಶಾಂತಿ-ನಿಸರೀತ ಬಳಲಿ ಬೆಂಡಾದ ಮೇಲೆ ಇರುತ ಶಾಂತಿ ಯೂರೋಸನಿನಲ್ಲಿ 
ನೆಲಸಿತ್ತು. 


೯೬ ಮಾನವಿಕ ಕರ್ಣಾಟಕ 


56. ನೆಪೋಲಿಯನ್ನನ ಪತನದ ಅನಂತರ ಯೂರೋಪಿನಲ್ಲಿ ನೆಲಸಿದ್ದ 


ಅಸ್ಥಿರವಾದ ಶಾಂತಿ. 


ವ 


Ye 
ತ 
“We 
ಜೆ 


ಆ ಕಾಲದ ಯೂರೋಪಿನಲ್ಲಿ ಪರಿಪೂರ್ಣವಾದ ಸಾಮಾಜಿಕ ಮತ್ತು 


ಅಂತರಾಸ್ಟ್ರೀಯಶಾಂತಿ ನೆಲಸುವುದಕ್ಕೆ ಎರಡು ಮುಖ್ಯ ಸಂಗತಿಗಳು ಅಡ್ಡ ಬಂದು 
ಕ್ರಿ.ಶ. 1854 ರಿಂದ 1871ರ ವರೆಗಿನ ಕಾಲಾವಧಿಯಲ್ಲಿ ಸಾಲಾಗಿ ನಡೆದ ಯುದ್ಧ 
ಗಳಿಗೆ ತಳಹದಿ ಹಾಕಿದುವು. ಆಗಿನ ರಾಜರು ತಮಗೆ ಮುಂಚೆ ಇದ್ದ ಅನ್ಯಾಯಕರ 
ವಾದ ನಿಶೇಷ ಸಲವತ್ತುಗಳನ್ನು ತಿರುಗಿ ಪಡೆಯಬೇಕೆಂದು ಪ್ರಯತ್ನಿಸುತ್ತಾ ಚಿಂತನೆ, 


ಲೇಖನ ಮತ್ತು ಶಿಕ್ಷಣಗಳು ಸ್ವತಂತ್ರವಾಗಿರಲು ಬಿಡದೆ ಅವುಗಳಲ್ಲಿ ಕೈ ಹಾಕುತ್ತಿ } 
ದ್ಹುದು ಇವುಗಳಲ್ಲಿ ಮೊದಲನೆಯದು. ವಿಯೆನ್ನಾ ರಾಜಕಾರಣಿಗಳು ವಿಚಿತ್ರವಾದ ' 


ರೀತಿಯಲ್ಲಿ ಯೂರೋಪನ್ನು ಹರಿದು ಹಂಚಿದ್ದುದು ಎರಡನೆಯದು. 


ಮುಂಚೆ ಇದ್ದ ಪರಿಸ್ಥಿತಿಗಳನ್ನು ಪುನಃ ತಂದುಕೊಳ್ಳುವ ಉದ್ಜೀಶದಿಂದ . 
ಹಿನ್ನಡೆ ಯುವ ಪ್ರವೃತ್ತಿ ಎಲ್ಲಕ್ಕಿಂತ ಮೊದಲು ವಿಶೇಷವಾಗಿ ಸ್ಪೇನಿನಲ್ಲಿ ಕಾಣಿಸಿ ' 


ಕೊಂಡಿತು. ಇಲ್ಲಿ ಕ್ಯಾಥೊಲಿಕ್‌ ಕ್ರೈಸ್ತಮಠದ ಪಾಷಂಡಿ ವಿಚಾರಣಾವ್ಯವಸ್ಥೆ 
ಯನ್ನೂ (Inquisition) ಸಹ ಪುನಃ ಸ್ಥಾಪಿಸಲಾಯಿತು, ಕ್ರಿ.ಶ, 1808ರಲ್ಲಿ 
ನೆಪೋಲಿಯನ್‌ ತನ್ನ ತಮ್ಮ ಜೋಸೆಫನನ್ನು ಸ್ಪೇನಿನ ಸಿಂಹಾಸನದಲ್ಲಿ ಕುಳ್ಳಿರಿಸಿದಾಗ 
ಅಟ್ಲಾಂಟಿಕ್‌ ಸಾಗರದಾಚೆ ಇದ್ದ ಸ್ಪಾನಿಷ್‌ ವಸಾಹತುಗಳು ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳನ್ನು ಮಾದರಿಯಾಗಿಟ್ಟುಕೊಂಡು ಯೂರೋಪಿನ ಭಾರಿಯಾದ ಅಧಿಕಾರ 
ವ್ಯವಸ್ಥೆಯ ಮೇಲೆ ದಂಗೆಯೆದ್ದಿದ್ದುವು. ಜನರಲ್‌ ಬೊಲಿವರ್‌ ದಕ್ಷಿಣ ಅಮೆರಿಕದ 
ಜಾರ್ಜ್‌ವಾಷಿಂಗ್‌ ಟನ್‌ ಆದನು. ಈ ದಂಗೆಯನ್ನು ಹತ್ತಿಕ್ಕಲು ಸ್ಪೇನಿಗೆ ಆಗಲಿಲ್ಲ. 
ಅಮೆರಿಕದ ಸ್ವಾತಂತ್ರ್ಯ ಸಮರದಂತೆ ಇದೂ ಎಳೆಯುತ್ತಾ ಹೋಯಿತು. ಕಡೆಗೆ 
ಆಸ್ಟ್ರಿಯಾದೇಶವು «* ಪವಿತ್ರ ಮೈತ್ರಿ” (The Holly Allianceyಯ ಚೇತನಕ್ಕೆ 
ಸರಿಹೊಂದುವ ಒಂದು ಸಲಹೆಯನ್ನು ಮುಂದೆ ಇಟ್ಟಿತು. ಅದೇನೆಂದರೆ ಯೂರೋಪಿನ 
ದೊರೆಗಳು ಈ ಹೋರಾಟದಲ್ಲಿ ಸ್ಪೇನಿಗೆ ಸಹಾಯಮಾಡಬೇಕೆನ್ನುವುದು. ಯೂರೋಫಿ 
ನಲ್ಲಿ ಬ್ರಿಟನ್‌ ಇದನ್ನು ವಿರೋಧಿಸಿತು. ಆದರೆ ರಾಜ ಪ್ರಭುತ್ವವನ್ನು ಪುನರುಜ್ಜೀವನ 
ಗೊಳಿಸಬೇಕೆಂಬ ಈ ಪ್ರಯತ್ನಕ್ಕೆ ಬೇರೆ ಮಾತೇ ಇಲ್ಲದಂತೆ ತಡೆಹಾಕಿದುದು ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳ ಅಧ್ಯಕ್ಷ ಮನ್ರೋ ಮಾಡಿದ ಸಮಯೋಚಿತ ಘೋಷಣೆ. 
ಪಶ್ಚಿಮಾರ್ಧಗೋಳದಲ್ಲಿ ಯೂರೋಪಿನ ವ್ಯವಸ್ಥೆಯನ್ನು ವಿಸ್ತರಿಸಲು ನಡೆಯುವ 
ಯಾವುದೇ ಪ್ರಯತ್ನವನ್ನೂ ಸಹ ಅಮೆರಿಕ ಸಂಯುಕ್ತ ಸಂಸ್ಥಾನ ತನಗೆ 
ಶತ್ರುತ್ವದ ಕ್ರಿಯೆಯೆಂದು ಪರಿಗಣಿಸುವುದಾಗಿ ಘೋಷಿಸಿತು. ಹೀಗೆ ಮನ್ರೋ 


ಘೋಷಣೆ ಹುಟ ಸೈ ಕೊಂಡಿತು. ಇದರಿಂದಾಗಿ ಯೂರೋಪಿನ ಪ್ರಬಲವಾದ ಪ್ರಭುತ್ವ : 


ವ್ಯವಸ್ಥೆ ಅಮೆರಿಕವನ್ನು ಪ್ರವೇಶಿಸಲು ಸಾಧ್ಯವಾಗಿಲ್ಲ ಮತ್ತು ಸ್ಪ್ಯಾನಿಷ್‌ 


al Me Ss 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೭ 


ಅಮೇರಿಕದ ಹೊಸರಾಜ್ಯಗಳ ತಮ್ಮ ಭವಿಷ್ಯಗಳನ್ನು ತಾನೇ ತಮಗೆ ಬೇಕಾದಂತೆ 
ನಿರೂಪಿಸಿಕೊಳ್ಳಲು ಸಾಧ್ಯವಾಗಿದೆ. 

ಸ್ಪ್ಯಾನಿಷ್‌ ರಾಜ್ಯಪ್ರಭುತ್ವ ತನ್ನ ವಸಾಹತುಗಳನ್ನು ಕಳೆದುಕೊಂಡರೂ 
ಯೂರೋಪಿನಲ್ಲಿ ಮಾತ್ರ ಯೂರೋಪ್‌ ಒಕ್ಕೂ ಟಿದ ಆಶ್ರಯದಲ್ಲಿ ತನಗೆ ಏನು 
ಬೇಕೋ ಇತತ ಕ ಬನುದಾನಿತ್ತು. ತಿಸಿ ಸತು ನ ಕೊಟಿ ಕಾರ್ಯ 
ನಿರ್ವಹಣಾನುಮತಿ ಮೇರೆಗೆ ಫ್ಲೈೆಂಚ್‌ ವಿಯೆನ್ನಾ ಸಮೆ ನ ಸಾ ಸಿದ್‌ ಶಾಂತಿ 
ಯನ್ನು ಹೀಗೆ ರಾಜತ್ವವಾದಿಗಳು ತಮ್ಮ ಪ್ರತಿಗಾಮಿ ಧೋರಣೆಗಳಿಂದ ಉ ಉದ್ರೇಕಿಸಿ 
ಸ ವಿಯೆನ್ನಾದಲ್ಲಿ ok ವರ್ಗದವರು ಯಾವ ವ್ಯವಸ್ಥೆಗೂ 
ಅನುಗುಣವಲ್ಲದ ಹೇಗೆಂದಕೆ ಹಾಗೆ ನಿಯೋಜಿಸಿದ ಎಲ್ಲೆಗಳಿಂದಾದ ಒತ್ತಡಗಳು 
ಇವುಗಳಿಗಿಂತ ನಿಧಾನವಾಗಿ ಕೂಡಿಹಾಕಿಕೊಳ್ಳುತ್ತಾ ಬಂದರೂ ಮಾನವ ವರ್ಗದ 
ಶಾಂತಿಗೆ ಮತ್ತೂ ಅಪಾಯಕಾರಿಯಾದುವು. ಬೇಕಿ ಬೇರೆ ಭಾಷೆಗಳನ್ನಾಡುವ, ಇದೇ 
ಕಾರಣದಿಂದ ಬೇಕೆ ಬೇಕೆ ಸಾಹಿತ ೈಗಳನ್ನೊ ೇದುವ, ಬೇಕೆ ಬೇರಿ ಭಾವನೆಗಳನ್ನು 
ಪಡೆದಿರುವ ಜನರ ವ್ಯವಹಾರಗಳನ್ನು ಒಟ್ಟ ಗೆ ನಡೆಸ ಸುವುದು ಅತ್ಯಂತ ಇಕ್ಕ ಟ್ವನ ಕೆಸು 
ಈ ಭಿನ್ನಾಭಿಪ್ರಾಯಗಳಿಗೆ ಧಾರ್ಮಿಕ 2 ಗಯಾ ಸೇರಿಡೊಂಡರೆ ಬತ ಷ್ಟ್ರೂ 
ತೊಂದರೆಯಾಗುತ್ತದೆ. ಸ್ವಿಸ್‌ ಬೆಟಿ ಗುಡ್ಡಗಳ ಪ್ರದೇಶಗಳ ಜನರು ತಮ್ಮ ರಕ್ಷಣಿ 


- ಗಾಗಿ ಒಗ್ಗಟ್ಟಾಗಜೇಕಾದುತೆ ಏನಾದರೂ ಎಲ್ಲರಿಗೂ ಸಾಮಾನ್ಯವಾದ ಡು 


ಪ್ರಬಲ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬೇಕೆ ಬೇಕೆ ಭಾಷೆಗಳು ಮತ್ತು ಬೇಕಿ ಬೇರೆ 
ಧರ್ಮಗಳ ಜನರನ್ನು ಒಟ್ಟಿ ಗೆ ತರುವುದು ಸಮಂಜಸನೆನ್ನ ಬಹುದು. ಸ್ವಿಟ್ಟಿಕ್ಕಿ ಕೆ ಂಡಿ 
ನಲ್ಲಿಯೂ ಕೂಡ ಎಲ್ಲ ಕಡೆಯೂ ಸ್ಥಳೀಯವಾಗಿ ಅತ್ಯಂತ ಹೆಚ್ಚಾದ ಸ್ವ ಸ್ನಯಮಾಧಿ 
ಕಾರನಿದೆ, ಮ್ಯಾಸಿಡೋನಿಯದಂತೆ ಬೇಕೆ ಬೇಕೆ ಜನರ ಸಂ ಹಳ್ಳಿ ಗಳು 
ಮತ್ತು ಜಿಲ್ಲೆ ಗಳಲ್ಲಿ ಒಂದರೊಡನೊಂದು ವಾಸಿಸುತ್ತಿದ್ದು ದೇಶನೆಲ್ಲ ತೇಪೆ 4ಲಸದೆ 
ಕವುದಿಯಂತಿದ್ದಾಗ ದೇಶವನ್ನು ಸ ಂತ ಅಧಿಕಾರವನ್ನು ಸ ಮಂಡಲಗಳನ್ನಾ ಗಿ ವಿಭಾಗಿ 
ಸುವುದು ಅನಿವಾರ್ಯವಾಗುತ್ತ ಜೆ ನಿಯೆನ್ನಾ ಸಮೆ ನ ಭಿ ಗಿಸಿರುವ ಯೂಕೋಪಿನ 
ಭೂಪಟವನ್ನು ನೋಡಿದರೆ ಎಲ್ಲ ಸ್ಥಳಗಳಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಜುಗುಪೈ 
ಯನ್ನೂ ರೋಷವನ್ನೂ ಹೆಟ್ಟಿ ಸುವುದಕ್ಕಾಗಿಯೇ ಆ MPR ಯೋಜಿಸಿದ 
ವಂತೆ ತೋರುತ್ತದೆ. ಈ ಹಂಚಿಕೆಯು ನಿಷ್ಕಾರಣವಾಗಿ ಡಚ್‌ಗಣತಂತ್ರ ರಾಜ್ಯ 
ವನ್ನು ನಾಶಮಾಡಿ ಪಾ ಪ್ರಾ ಬೆಸ್ಟ ಟ್‌ ಡಚ್ಚ ರನ್ನು ಫ್ರೆಂಚ್‌ ಮಾತನಾಡುವ ಷ್‌ 
ಸಾ ್ಯ್ಯಿನಿಷ್‌ (ಆಸ್ಟ್ರಿಯನ್‌)? ನೆದರ್‌ ಲ್ಯಾಂಡ್‌ ನವಕೊಡನೆ ಗಂಟುಹಾಕಿ ನೆದರ೦ 
ಲ್ಯಾಂಡ್ಸ್‌ ರಾಜಸ ಕ್ರಭುತ್ತ ವನ್ನು ಸ್ಥಾಪಿಸಿತು. ಜರ್ಮನ್‌ ಮಾತನ್ನಾಡುವ ಆಸಿ ಯ 
ನ್ನರಿಗೆ ಹಳೆಯ ಗಣತಂತ್ರ ರಾಜ್ಯ ವೆನಿಸನ್ನಷ್ಟೇ ಅಲ್ಲದೆ ಮಿಲಾನಿನವರೆಗಿದ್ದ ಉತ್ತರ 
ಇಟಲಿಯನ್ನೆಲ್ಲ ಕೊಟ್ಟು ಬಿಟ್ಟಿತು. ಫಿಂಚ್‌ ಭಾಷೆಯನ್ನು ಆಡುತ್ತಿದ್ದ ಸಾವಾಯಿ 
ಯನ್ನು ಇಟಲಿಯ ಕೆಲವು ಭಾಗಗಳೊಡನೆ ಸೇರಿಸಿ ಸಾರ್ಡಿನಿಯ ರಾಜ ಪ್ರಭುತ್ವ 


1 


೯೮ ಮಾನವಿಕ ಕರ್ಣಾಟಕ 


ವನ್ನು ಪುನರುಜ್ಜೀವಿಸಿತು. ಪರಸ್ಪ ರ ಏನೂ ಹೊಂದಾಣಿಕೆಯಿಲ್ಲದಿದ್ದ ಜರ್ಮನ್ನರು, 
ಹಂ eds ನ್ನ್ನ ರು, ಜೆಕೊಸ್ಸೊ (ವಾಕರು, ಯುಗೋಸ್ಲಾ ವರು, ರುಮೇಫಿಯನ್ನರು, 
ಈಗ ಇಗ ನ್ನ್ನರು ಇವರೆಲ್ಲರ ನಿ:ಶ್ರಣವಾಗಿದ್ದ "ಆಸ್ಟ್ರಿಯ ಹಂಗೆರಿ ಆಗಲೇ 


ಜ್‌ ಸರ್‌ 


ಆಸ್ಫೋಟಸುವಂತೆ ಕಾಣುತ್ತಿತ್ತು; 1772 ಮತ್ತು 1795 ರಲ್ಲಿ ಆಸ್ಟ್ರಿಯ ವಶ ' 


ಮಾಡಿಕೊಂಡಿದ್ದೆ ಪೋಲೆಂಡಿನ ಭಾಗಗಳ ಮೇಲಿನ ಸ್ಟ್ರಾ ಮ ವನ್ನು ಪುಷ್ಟಿ ಕರಿಸಿ 
ಅದನ್ನು ಮತ್ತೂ ಅಸ್ಥಿ ರವನ್ನಾ ಗಿಮಾಡಿತು. ಪ್ರಜಾತತ್ರದಲ್ಲಿ 'ಸೂಬಿಕೆಯುಳ್ಳ 


ಕ್ಯಾಶೋಲಿಕರಾದ ಪೋಲಿಷ ೯ ಜನತೆಯ ಹೆಚ್ಚಿನ ಭಾಗವನ್ನು ಗ್ರೀಕ್‌ ಆರ್ಥೊಡಾಕ್‌ 


ಅದ ಅವರಿಗಿಂತ ಹಿಂದುಳಿದಿದೆ ರಷ್ಯದ ಜಾರನ ವಶಕ್ಕೊ ಬ ಸಲಾದರೂ ಪೋಲೆಂಡಿನ 


ಮ ುಖ್ಯವಾದ ಜಿಲ್ಲೆಗಳು ಪ್ರಾಟಿಸ್ಟ ಎಟ್‌ ಪ್ರಷ್ಯಕ್ಕೆ ನೀಡ: ಸಂಪೂರ್ಣವಾಗಿ ' 
ಅನ್ಯರಾದ ಫಿನ್ನರನೆ ಲೆ ಅಧಿಕಾರ ನಡೆಸುತ್ತಿದ್ದ ಜಾರನಿಗೆ ಈಗ ಅದಕ್ಕೆ ಒಪ್ಪಿಗೆ ಕ 


ಸಿಕ್ಕಿ ತೆ ಪರಸ ರ ಭಿನ್ನರಾದ ನಾರ್ವೆಯವರು ಮತ್ತು ಸ್ತೀಡನ್ನಿ ನವರನ್ನು ನೇ 


Re ಕೆಳಗೆ ಬಟ್ಟು ಸೇರಿಸಲಾಯಿತು. ಜರ್ಮನಿಯಲ್ಲಂತೂ ಆತ್ಯಂತ ಕಳವಳ 8 
ಯೂದ ತೊಡಕಿನ ಸಿತಿ ಏರ್ಪಟ್ಟಿತು ಎನ್ನುವುದನ್ನು ಓದುಗರು ಗಮನಿಸಬಹುದು. ' 


ಅನೇಕ ಸಣ್ಣ ಸಣ್ಣ ರಾಜ್ಯಗಳನ್ನೊಳಗೊಂಡಿದ್ದ ಜರ್ಮನ್‌. ಸಂಯೋಜನೆಯಲ್ಲಿ 
ಪ್ರಷ್ಯ ಮತ್ತು ಆಸ್ಟ್ರಿಯಗಳು ಒಳಗೂ ಅಲ್ಲ ಹೊರಗೂ ಅಲ್ಲ ಎಂಬ ಸ್ಥಿತಿಯಲ್ಲಿದ್ದುವು. 
ಹಾರ್ಟ ನಲ್ಲ ಜರ್ಮನ್‌ ಭಾಷೆ ಬಳಕೆಯಲ್ಲಿದ್ದ ಕೆಲವು ಸ್ವಾಮ್ಯಗಳಿದ್ದುದರಿಂದ 
ಡೆನ್ಮಾ' ತ ದೊರೆಯೂ ಈ ಜರ್ಮನ್‌ ರನ ಸೇರಿದನು. ಲಕ್ಸೆ ಂಬುರ್ಗ್‌ನ 
ಹೊರೆ ನೆನೆ೦”ಲ್ಯಾಂಡಿನ ರಾಜನಾಗಿದ್ದಾ ಗ್ಯೂ ಅಲ್ಲಿನ ಚನರಲ್ಲನೇಕರು. ಫ್ರೆಂಚ್‌ 
ಮಾತನಾಡುವವರಾಗಿದ್ದಾಗ್ಯೂ ಆ CE ಜರ್ಮನ್‌" ಸಂಯೋಜನೆಯಲ್ಲಿ 
ಸೇರಿಸಲಾಯಿತು. 


ಜರ್ಮನ್‌ ಭಾಷೆಯನ್ನಾಡುತ್ತಾ ಆ ಭಾಷೆಯ ಸಾಹಿತ್ಯದನುಸಾರ ತಮ್ಮ 


ಭಾವನೆಗಳನ್ನು ರೂಪಿಸಿಕೊಳ್ಳುವ ಜನ, ಇಟ್ಯಾಲಿಯನ್‌ ಭಾಷೆಯನ್ನಾಡುತ್ತಾ ಆ 
ಭಾಷೆಯ ಸಾಹಿತ್ಯವನ್ನನುಸರಿಸಿ ತಮ್ಮ ಭಾವನೆಗಳನ್ನು ರೂಪಿಸಿಕೊಳ್ಳುವ ಜನ, 
ಪೋಲಿಷ್‌ ಭಾಷೆಯನ್ನೂ ಡುತ್ತಾ ಆ ಸಾಹಿತ್ಯದಂತೆ ತಮ್ಮ ಭಾವನೆಗಳನ್ನು ರೂಪಿಸಿ 
ಕೊಳ್ಳುವ ಜನ ತಮ ತನ್ನುಷ್ಟ ವಹಾರಗಳನ್ನು ತಮ ದೇ ಭಾಷೆಯ ಆವರಣದಲ್ಲಿ 
ತಮ ದೇ ಜಾಯ ಮನಕೆ ೈತಕೃಂತೆ ನಡೆಸಿಕೊಳ್ಳು ತ್ತಿ ದ್ದರೆ ತಾವೂ ನೆಮ ಒದಿಯಾಗಿದ್ದ 
ಸ ಭಾವನೆಯಿಂದ "ಹೂಡಿದ್ದು ಬೇರೆಯವರಿಗೆ ಉಪದ್ರವಕೊಡದಂತೆ ಇರುತ್ತಾ 
ರೆಂಬ ಸಂಗತಿಯನ್ನು ಹೀಗೆ ಪೂರ್ತಿಯಾಗಿ ನಿರ್ಲಕ್ಷ್ಯಮಾಡಲಾಯಿತು. ಆಗ 
ಅತ್ಯಂತ ಜನಪ್ರಿಯವಾಗಿದ್ದ ಒಂದು ಜರ್ಮನ್‌ ಗೀತೆಯಲ್ಲಿ “ ಜರ್ಮನ್‌ ಭಾಷೆ 
ಯನ್ನಾಡುವ ಸ್ಥಳಗಳೆಲ್ಲಾ ಜರ್ಮನ್‌ ನಾಡೇಸರಿ” ಎಂಬ ಘೋಷಣೆ ಇದ್ದಿ ದ್ದರಲ್ಲಿ 
ಆಶ್ಚರ್ಯವೇನಿದೆ ? 

ಫ್ರ)ಂಚ್‌ ಭಾಷೆ ಪ್ರಚಲಿತವಿದ್ದ ಬೆಲ್ಹಿಯಂ 1830 ರಲ್ಲಿ ನಡೆದ ಫ್ರೆಂಚ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೯ 


| ಕ್ರಾಂತಿಯಿಂದ ಪ್ರೆ ಕೀಪಿತವಾಗಿ ನೆದರ್‌ಲ್ಯಾಂಡ್‌ ರಾಜ್ಯ ದಲ್ಲಿ ಅದನ್ನು ಡಚ್ಚ ರ ಜೊತೆ 
ಅಕಿರ ವಿಶುದ್ಧ ದಂಗೆಯೆದ್ದಿ ತು. ಇನ್ನೆ ಲ್ಲಿ ಅಲಿ ಗಣತಂತ್ರ ರಾಜ್ಯ ಸಾ ಪನೆ 
ಯಾಗುತ್ತ ದೆಯೋ ಇ ಅದು ಫಾ ತಾನ್ಸಿಗೆ ಸೆ ಸೇರಿಕೊಳು ತ್ತ pe ಎಂದು ಭಯ 
ಪಟ್ಟು ತರಾತುರಿಯಿಂದ ಅಲ್ಲಿನ ಪರಿಸ್ಥಿತಿಯ ನ್ನ್ನ ತಣ್ಣಗೆ ಮಾಡಲು ಪ್ರಯತ್ನಿಸಿ 
ಬೆಲ್ಹಿಯನ್ನರಿಗೇ ಒಬ್ಬ ದೊರೆಯನ್ನು ಕೊಟ್ಟಿ ಮ ಇವನೇ ಸಾಕ್ಸೆ ಕೊಬರ್ಗ್‌ 
ಗೋಥಾವಿನ ಒಂದನೆ ಲಿಯೊಪಾಲ್ನ್‌. 1830 ಲ್ಲಿ € ಇಟಲಿ ಜಮ ೯ನಿಗಳಲ್ಲಿ ನಿಷ್ಟ ಲ 
ವಾದ ದಂಗೆಗಳಾಗಿ ಹೋದುವು. 'ಕಷ್ಯ ದ ವಶದಲ್ಲಿದ್ದ ಪೋಲೆಂಡಿನಲ್ಲಿ ಬಾಕ್‌ 
ಬಲವಾದ ದಂಗೆಯಾಯಿತು. ವಾರ್ಸಾದಲ್ಲಿ ಒಂದು ವರ್ಷಕಾಲ ಪ್ರಜಾಪ ಪ್ರಭುತ್ವ 
' ವೊಂದು ಒಂದನೆ ನಿಕೊಲಾಸನ (1825 ರಲ್ಲಿ ಇವನು ಅಲೆಕ್ಸಾಂಡರನ ಸತ್ತ ಪಟ್ಟ Fy 
: ಬಂದನು) ಎದುರು ನಿಂತಿತ್ತು. ಇದನ್ನು ಅತ್ಯಂತ ಕೌರ್ಯ ಮತ್ತು ನಾ? 
ಗಳಿಂದ ತುಳಿದು ನಾಶಮಾಡಲಾಯಿತು. ಪೋಲಿಷ್‌ ಭಾಷೆಯನ್ನೇ ಬಹಿಷ್ಕರಿಸಿ 
ರೋಮನ್‌ ಕ್ಯಾಥೊಲಿಕ್‌ ಚರ್ಚಿಗೆ ಬದಲು ಗ್ರೀಕ್‌ ಅರ್ಥೊಡೊಕ್ಸ್‌ ಚರ್ಚನ್ನು 
ತರಲಾಯಿತು. 

1821 ರಲ್ಲಿ ಗ್ರೀಕರು ತುರುಕರ ಮೇಲೆ ದಂಗೆಯೆದ್ದ ರು. ಆರು ವರ್ಷಕಾಲ 
ಇವರು ಜೀವನದ. ಹೆಂಗುತೊರೆದು ಹೋರಾಡಿದರು. ಅಷ್ಟು ಕಾಲವೂ ಯೂರೋಪಿನ 
' ಉಳಿದ ರಾಜ್ಯಗಳು ಇದನ್ನು ನೋಡುತ್ತ ಸುಮ ಸಿದ್ದು ತ ಕಡೆಗೆ ಈ ಜಡತೆಯನ್ನು 
ಉದಾರತಾವಾದ ಹೋಗಲಾಡಿಸಿತು. ಯಾಕೋ ಎಲ್ಲಾ ರಾಜ್ಯಗಳಿಂದಲೂ 
ಜನರು ಸ್ವಯಂ ಪ್ರೇರಣೆಯಿಂದ ಮುಂಡೆ ಬಂದು ಈ ಬಂಡಾಯಗಾರರ ಜೊತೆಗೂಡಿ 
ದರು, ಕಡೆಗೆ ಬ್ರಿಟನ್‌, ಫ್ರಾನ್ಸ್‌ ಮತ್ತು ರಷ್ಯಾಗಳು ಸಂಯುಕ್ತವಾಗಿ ಕಾರ್ಯಾ 
ಚರಣೆ ನಡೆಸಿದವು. ನವಾರಿನೊ ಕದನ (1827)ದಲ್ಲಿ ತುರ್ಕಿಯ ನೌಕಾಪಡೆಯನ್ನು 
ಫ್ರೆಂಚರು ಮತ್ತು ಬ್ರಿಟಿಷರು ನಾಶಮಾಡಿದರು. ಜಾರನ ಸೆ ಸೈನ್ಯ ತುರ್ಕಿಯ ಒಳ 
ನುಗ್ಗಿತು. ಏಡ್ರಿ ನಲ್‌ ಕೌಲಿನ (1829) ಪ್ರ ಜಗ ಗ್ರೀಸ್‌ ಸ್ವತಂತ್ರ 
ವೆಂದು ಸ ಾ ಆದಕೆ ಅವರ ಪ್ರಾಚೀನ” ಗಣರಾಜ್ಯ ಸಂಪ್ರದಾಯ 
ವನ್ನು ತಿರುಗಿ ಜಾರಿಗೆ ತರಲು ಅನುಮತಿಕೊಡಲಿಲ್ಲ, ಗ್ರೀಸಿಗಾಗಿ ಒಬ್ಬ ಬರ್ಮನ್‌ 
ರಾಜನನ್ನು ಹುಡುಕಿದರು. ಇವನೇ ಬವೇರಿಯದ ಆಟೋ. ಡ್ಯಾನ್ಯೂಬಿನ ಪ ಪ್ರದೇಶ 
. ಗಳಲ್ಲೆಲ್ಲಾ (ಈಗ ಇವು ಸೇರಿ ರುಮೇನಿಯ ಆಗಿವೆ) ಮತ್ತು ಸರ್ಬಿಯ (ಯುಗೋ 
| ಸ್ಥಾವಿಸುದ ಒಂದು ಭಾಗ)ದಲ್ಲಿ ಕ್ರೈಸ್ತ ರಾಜ್ಯಪಾಲರನ್ನು "ಫೀವಿಸಸಿದರು. ಆದರೂ 
ತುರುಕರನ್ನು ಪೂರ್ತಿಯಾಗಿ ಈ ಪ್ರದೇಶಗಳಿಂದ ಹೊರದೂಡುವ ಮುನ್ನ ಇನ್ನೂ 
ಎಷ್ಟೋ ರಕ್ತ ಹೆರಿಯಬೇಕಾಗಿತ್ತು, 


57. ವಸ್ತುಜ್ಞಾನದ ಬೆಳೆವಣಿಗೆ 
(ಮುಂದುವರೆಯುವುದು) 


ಆರ್‌. ಇಂದಿರಾ, ಎಂ. ಆರ್‌. ಪುಟ್ಟಸ್ವಾಮಿ 


ಗೃ ಹ ಕೈಗಾರಿಕೆಗಳಲ್ಲಿ ಮಹಿಳೆಯರು- ಬೀಡಿ 
ರಕ "ಒಂದು ಸಾಮಾಜಿಕ ಅಧ್ಯಯನ 


ಭಾರತದ ಜನಸ ಸಂಖ್ಯೆಯಲ್ಲಿ ಮಹಿಳೆಯರು ಸುಮಾರು ಅರ್ಥದಸ್ಟಿದ್ದು, ಅವರು 
ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗಮನಾರ್ಹವಾದ ಪಾತ್ರವನ್ನು ವಹಿಸುತ್ತಿದ್ದಾರೆ. 
ಮಹಿಳೆಯರು ವಿನಿಧ ತಿಯ ಆರ್ಥಿಕ ಚಟುವಟಕೆಗಳಲ್ಲಿ ತೊಡಗಿದ್ದು ದೇಶದ 
ಟಔದ್ಯೊ ೇಗಿಕ ಕ್ಷೇತ್ರದಲ್ಲೂ ಪ್ರಮುಖವಾದ ಸ್ಥಾ ನವನ್ನು ಸಡೆದಿದ್ದಾ ಕಿ. ಭಾರತದ 
ಔಕ್ಯೋಗಿಕ ಕ್ಷೇತ್ರದಲ್ಲಿರುವ ಮಹಿಳೆಯರನ್ನು ಎರಡು ಗುಂಪುಗಳನ್ನಾ ಗಿ ವಿಂಗಡಿಸ 
ಬಹುದು, ಅವು ೬. ಹಾಪುತು ಸಂಘಟತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಮತ್ತು 
` ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, 

ಭಾರತದಲ್ಲಿ ಸಂಘಟತ ಕ್ಷೇತ್ರದಲ್ಲಿ ಕೆಲಸಮಾಡುವ ಮಹಿಳೆಯರ ಸಂಖ್ಯೆ 
ಶೇಖಡ 6 ಮಾತ್ರ ಇದೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಹಿತಾಸಕ್ತಿಗಳನ್ನು 
ರಕ್ಷಿಸಲು ಅನೇಕ 7 ಕಾಯಿಜಿಗಳಿದ್ದು, ಅವರ ಕೆಲಸ ಸಂಬಂಧಿ ಹಕ್ಕುಗಳು ಸಂಬಳ, 
ರಜೆ ಮತ್ತಿ ತರ ಸೌಲಭ್ಯ ಗಳು ಅವರಿಗೆ ಯಾವುದೇ ಅಡಚಣೆಗಳಿಲ್ಲದೆ ದೊರೆಯುತ್ತವೆ, 
ಸಂಘಟತ ಕೆಲಸಗಾರರ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅವರ ಪರವಾಗಿ ಹೋರಾಟ 
ವನ್ನು ನಡೆಸಲು ವ್ಯವಸ್ಥ ತ ಸಂಘಟನೆಗಳೂ ಇವೆ. ಉದಾಹರಣೆಗೆ ಬೃಹತ್‌ ಕ್ಪೆಗಾ 
ರಿಕೆಗಳು, ಸರ್ಕಾರಿ ಮೆತ್ತು ಖಾಸಗಿ ಸೇವೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿ ದ ಮಹಿಳೆ 
ಯರು ಸಂಘಟತ ಕ್ಷೇತ ಶ್ರಕ್ಸೈ ""ಸೇರಿದವರಾಗಿರುತ್ತಾ ರೆ. 

ಆದಕೆ ಈ ಸೌಲಭ್ಯ] ಗಳಿಂದ ವಂಚಿತರಾಗಿ, ನಾನಾ ರೀತಿಯ ಅಸಮಾನತೆ 
ಹಾಗೂ ಶೋಷಣೆಗಳಿಗೆ "ತುತ್ತಾ ಗಿರುವ ಮಹಿಳೆಯರೇ ನಮ್ಮ ದೇಶದಲ್ಲಿ ಅಧಿಕ 
ಸಂಖ್ಯೆಯಲ್ಲಿದ್ದಾರೆ. ಭಾರತದಲ್ಲಿನ ಶೇಖಡ 94ರಷ್ಟು WA ಉದ್ಯೋಗಿಗಳು 
ಕೆಲಸ ಮಾಡುತ್ತಿರುವುದು ಅಸಂಘಟತ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಉದ್ಯೋಗಿಗಳಿಗೆ 
ತವ WN ಕೆಲಸ, ಸಂಬಳ ಅಥವಾ ಸೌಲಭ್ಯ ಗಳನ್ನು ರಕ್ಷಿ ಸಿಕೊಳ್ಳ ಲು ಯಾವುದೇ 
ಕಾನೂನು-ಕಾಯಿದೆಗಳ ಬೆಂಬಲವಿಲ್ಲ. ನ ಹಲ ಕೆಂಪು ಸ Bas ಕ್ರಮಗಳೂ 
ಕೂಡಾ ಇವರ ಹಿತಾಸಕ್ತಿಗಳನ್ನು ಕಾಯುವುದರಲ್ಲಿ ವಿಫಲವಾಗಿವೆ. ಇಷ್ಟೇ ಅಲ್ಲ 


೧೦೨ ಮಾನವಿಕ ಕರ್ಣಾಟಕ 


ತೆಗ 


ಇವರ ಹಕ್ಕುಬಾಧ್ಯತೆಗಳಿಗಾಗಿ ಹೋರಾಟವನ್ನು ನಡೆಸಲು ಬದ್ಧ ರಾದ ಸಂಘಟನೆ . 


ಗಳು ಇಲ್ಲವಾದ್ದ ರಿಂದಲೂ, ಇವರು ನಾನಾಕಡೆಗಳಲ್ಲಿ ಹಂಚಿಹೋಗಿರುವುದರಿಂದಲೂ 

ತಮ, ನ್ಯಾಯ ುಯುತವಾದ ಬೇಡಿಕೆಗಳನ್ನು ಈಡೇರಿಸಿಕೊಳು ಸ ವುದರಲ್ಲಿ ಅಸಮರ್ಥ 
ಲ್ರ 

ರಾಗಿದ್ದಾರೆ, ಭಾರತದಲ್ಲಿ ಇಂತಹೆ ಅಸಂಘಟಿತ ತ. ಅದರಲ್ಲೂ ಮಹಿಳಾ 


ಕೆಲಸಗಾರರ ಸಂಖ್ಯೆ ದಿನೇ-ದಿನೇ ಹೆಚ್ಚುತ್ತಿದ್ದು, ಅವರ ಸ್ಥಿತಿಗತಿಗಳು ತೀವ್ರವಾದ ' 


ಆತಂಕಕ್ಕೆ ಎಡೆಮಾಡಿಕೊಟ್ಟಿ ವೆ, 

ಅಸಂಘಟತ ಕ್ಷೆ ಕ್ಷೇತ್ರ ದ ಉದ್ಯೊ ಗೆ ನಿರತರಾಗಿರುವ ಮಹಿಳೆಯರನ್ನು ಪ್ರಮುಖ 
ವಾಗಿ ಮೂರು ಗುಂಪುಗಳನ್ನಾ ಗಿ ನ್ವ (ಟಕದ. ಅವು ಈ ಕೆಳಕಂಡಂತೆ ಇವೆ. 

]. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿ ಉದ್ಯೋಗ ಮಾಡುವ ಮಹಿಳೆ 
ಯರು. 

ಚ ಗೃಹ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ: , 

4 ಗೃಹೇತರ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು. 

ಪ್ರಸಕ್ತ ಲೇಖನ ಗೃಹ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ 
ವಿಶೇಷವಾಗಿ ಸಂಬಂಧಿಸಿದ್ದಾಗಿದೆ. 

1981ರ ಜನಗಣತಿಯ ವರದಿಯ ಪ್ರಕಾರ ಭಾರತದಲ್ಲಿ 8.8 ಮಿಲಿಯನ್‌ 
ಮಹಿಳೆಯರು ಗೃಹ - ಬಚಾಂ ಕೆಲಸಮಾಡುತ್ತಿ ದ್ದಾ ಕೆ ಎಂದು ತಿಳಿದು ಬಂದಿದೆ. 
ಮಹಿಳೆಯರು ತಮ್ಮ ವಾಸ ಸ್ಥಾನದಲ್ಲಿ ಅಥವಾ ತಾವು ವಾಸಿಸುವ ನೆಕೆ-ಹೊಕಿ 
ಯಲ್ಲಿಯೇ ಯಾವುದಾದರೂ ಉದ್ಯೋಗದಲ್ಲಿ ತೊಡಗಿದಾಗ ಅವರನ್ನು ಗೃಹ ಕೈಗಾರಿಕೆ 
ಗಳಲ್ಲಿ ಕೆಲಸಮಾಡುವ ಮಹಿಳೆಯರು ಎಂದು ಗುರುತಿಸಬಹುದು. ಬೀಡಿ ಅಥವಾ 
ಅಗರಬತ್ತಿ ಕಾರ್ಲಾನೆಗಳಿಗಾಗಿ ಕೆಲಸಮಾಡುವವರು, ಚಾಪೆ ಮತ್ತು ಬುಟ್ಟಿ ಗಳನ್ನು 
ಹೆಣೆಯುವವರು, ಮಡಿಕೆಗಳನ್ನು ಮಾಡುವವರು ಇವೇ ಮುಂತಾದ ಮಹಿಳಾ 
ಕೆಲಸಗಾರರನ್ನು ಗೃಹ ಕೈಗಾರಿಕೆಗಳಲ್ಲಿ ತೊಡಗಿರುವವರು ಎಂದು ಹೇಳಲಾಗಿದೆ. 
ಕಳೆದ ನಾಲ್ಕು ದಶಕಗಳಿಂದೀಚೆಗೆ ಬೃಹತ್‌ ಪ್ರಮಾಣದ ಕೈಗಾರಿಕೆಗಳು ಎಲ್ಲೆಲ್ಲೂ 
ತಲೆಯೆತ್ತಿದ್ದು, ಯಾವುದೇ ರೀತಿಯ ವಿಶೇಷ ತರಬೇತಿ ಆಥವಾ ಶಿಕ್ಷಣ ಇಲ್ಲದ 
ಅಸಂಖ್ಯಾತ ಮಹಿಳೆಯರು ಉದ್ಯೋಗದಿಂದ ಹೊರಹಾಕಲ್ಪಟ್ಟರು. ಆದರೆ ಆರ್ಥಿಕ 
ವಾಗಿ ತೀರಾ ಕೆಳಮಟ್ಟ ದಲ್ಲಿದ್ದ ಕಾರಣದಿಂದಲೂ, ಜೀವನ ನಿರ್ವಹಣೆಗಾಗಿ ಅವರು 
ದುಡಿಮೆ ಯನ್ನು ಮಾಡಲೇಕೆ ಪರಿಸ್ಥಿತಿ ಉಂಟಾಗಿದ್ದ ರಿಂದಲೂ ಬಹಳಷ್ಟು 
ಮಹಿಳೆಯರು. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ನಾನಾ ಕೆಲಸ 
ಗಳನ್ನು ಹುಡುಕಿಕೊಂಡು ಹೋಗಬೇಕಾಯಿತು. ಇಂತಹ ಮಹಿಳೆಯರ ಆರ್ಥಿಕ 
ಅವಶ್ಯಕತೆಯನ್ನೂ, ಅಸಹಾಯಕತೆಯನ್ನೂ ಉಪಯೋಗಿಸಿಕೊಂಡು ಅನೇಕ 
ಉದ್ಯಮಿಗಳು ಅವರನ್ನು ಶ್ರಮಭರಿತವಾದ, ಆದಕೆ ಯಾವುದೀ ರೀತಿಯ ಸೌಲಭ್ಯ- 
ಸುಖಗಳನ್ನು ಕೊಡದ ಕೆಲಸ ಗಳಲ್ಲಿ ತೊಡಗಿಸಲು ಮುಂದಾದರು, ಮಧ್ಯವರ್ತಿಗಳ 


ಹ... 


ಟಗ ಭಟ; 


A AN ್‌್‌ 


ಗೃಹ ಕೈಗಾರಿಕೆಗಳಲ್ಲಿ ಮಹಿಳೆಯರು ೧೦೩ 


ಜಾಲದಲ್ಲಿ ಸಿಕ್ಕಿಬಿದ್ದು, ತಮ್ಮ ಶ್ರಮವನ್ನು po ಒತ್ತೆಯಿ:ಟ್ಟು, 
ತಾವು ಮಾಡುವ ಕೆಲಸಕ್ಕೆ ಅತಿಕಡಿಮೆ ಎನಿಸಬಹುದಾ ದ ಸಂಬಳವನ್ನು ಪಡೆಯುತ್ತಿ 
ರುವ ಮಹಿಳೆಯರಿಗೆ ನಮ್ಮ ಲ್ಲೇನೂ ಕೊರತೆಯಿಲ್ಲ. ಇಂತಹ ಬಂದ ಗೃಹಕ್ಕೆ ಗಾರಿಕೆ 
ಯಾದ ಬೀಡಿ ಹೊಸೆಯುವ ಹಾಗೂ ಕಟ್ಟುವ ಕೆಲಸದಲ್ಲಿ ತೊಡಗಿರುವ ಮಹಿಳೆಯರ 
ಬಗ್ಗೆ ಸಂಗ್ರಹಿಸಿದ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. 

ಬೀಡಿ ಉದ್ಯಮ ಭಾರತದಾದ್ಯಂತ ವ್ಯಾಪಕವಾಗಿ ಹರಡಿದ್ದು ಅನೇಕ ಮಹಿಳೆ 
ಯರು ಹಾಗೂ ಮಕ್ಕಳಿಗೆ ಉದೊ ೇಗವನ್ನು ನೀಡಿದೆ, ಪಟ್ಟಣಗಳಲ್ಲಿ ಹೆಚ್ಚಾಗಿ 
ಕೇಂದ್ರಿ ೇಕೃತವಾಗಿರುವ ಈ ಕಾರ್ಯಾನೆಗಳು ಬೀಡಿಗಳನ್ನು ಹೊಸೆಯಲು ಹಾಗೂ 
ಕಟ್ಟು ಗಳನ್ನಾ ಗಿ ಮಾಡಲು ಗ್ರಾಮೀಣ ಮಹಿಳೆಯರನ್ನು ಹೆಚ್ಚಾಗಿ ನಿಯಮಿಸಿಕೊಳ್ಳು 
ಹನ ಇಂತಹ ಗ್ರಾಮೀಣ ಮಹಿಳೆಯರನ್ನು ಈ ಸಂತೋಧನಾ ಆ ಅಧ್ಯಯನಕ್ಕಾಗಿ 
ಆಯ್ಕೆ ಮಾಡಿ ಅವರಿಂದ ಅವರ ಜೀವನ ಹಾಗೂ ಉದ್ಯೊ ಗ ಸ್ಥಿತಿ-ಗತಿಗಳ ಬಗ್ಗೆ 
ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಈ ಲೇಖನವನ್ನು ತಯಾರಿಸಲಾಗಿದೆ. 

ನಮ್ಮ ಸಂಶೋಧನಾ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸುವ ಮೊದಲು, 
ಬೀಡಿ ಉತ್ಪಾದನೆಯು ಯಾವ ಯಾವ ಪ್ರಕ್ರಿಯೆಗಳ ಮೂಲಕ ಸಾಗುತ್ತ ದೆ ಎಂದು 
ತಿಳಿದುಕೊಳ್ಳು ವುದು ಅವಶ್ಯವಾಗಿದೆ. ಸಾಮಾನ್ಯ ವಾಗಿ ಬೀಡಿ ಉತಾ ದನೆಯು 
ಮೂರು ಯ ಕೆಲಸಗಳನ್ನು ಒಳಗೊಂಡಿದೆ. 

1. ಕಂಟ್ರಾ ಕ್ಸ ರ್‌ಗಳಿಂದ ಕೊಡಲ್ಪಟ್ಟ ಬೀಡಿ ಎಲೆಗಳನ್ನು ಬೀಡಿಗಳಿಗೆ ತಕ್ಕ 
ಹಾಗೆ ಕತ ES: ಹೀಗೆ ಕತ್ತರಿಸಿದ ಎಲೆಗಳನ್ನು “ನೀರಿನಲ್ಲಿ ಅದ್ದಿ, 
ಅರ್ಥ- ಮುಕ್ಕಾಲು ಗಂಟಿಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಸಂತರ ಬೀಡಿಗಳನ್ನು 
ಸುತ್ತಲು ಉಸಯೋಗಿಸಲಾಗುವುದು. 

2, ನಂತರ ಎಲೆಗಳ ಮೇಲೆ ಎಷ್ಟು ಅಗತ ್ಯವೋ ಅಷ್ಟು ತಂಬಾಕನ್ನು ಹಾಕಿ 
ಶಂಕುಸ್ಕಂಭಾಕಾರದಲ್ಲಿ ಎಲೆಗಳನ್ನು ಸುತ್ತಿ ಸನಿ ಎರಡು ತುದಿಗಳನ್ನು ಸಣ್ಣ 
ಮರದ ಚೂರಿನಿಂದ ಮುಚ್ಚಿ ಭಾರದಿಂಜ ಕಟ್ಟಲಾಗುತ್ತದೆ. 

3. ಹೀಗೆ ತಯಾರಿಸಿದ ಬೀಡಿಗಳನ್ನು 25 ಬೀಡಿಗಳ ಒಂದು ಕಟ್ಟಿನಂತೆ 
ಜೋಡಿಸಿ ಅವುಗಳನ್ನು ಕಂಟ್ರಾಕ್ಟರ್‌ಗಳಿಗೆ ಕೊಡಲಾಗುವುದು, ಅವರು ನಿಗದಿತ 
ಬೀಡಿ ಸಂಸ್ಥೆ ಗಳಿಗೆ ಅವುಗಳನ್ನು ಕೊಡುವರು. ಆ ಕಾರ್ಯಾನೆಗಳಲ್ಲಿ ಅವುಗಳನ್ನು 
x ಪ್ಯಾಕ್‌ ನ ಜೋಡಿಸಿ, ನಂತರ ಸಂಸ್ಥೆ ಯ ಗುರುತಿನ ಚೀಟಿಯನ್ನು ಅಂಟಿಸಿ 
ಮಾರಾಟಕ್ಕೆ ಸಿದ್ದ ಗೊಳಿಸುತ್ತಾರೆ. 

ಬೀಡಿ ಕಟ್ಟು ವ" ಕೆಲಸವು ಸಾಮಾನ್ಯ ವಾಗಿ ಮನೆಯಲ್ಲಿಯೇ ಜರುಗುವುದು. 
ಈ ಕೆಲಸ ಕ Aa ಎಲಾ _ ಕಚ್ಚಾ ಸಡೌರ್ಥಗಳನ್ನು ಕಂಟ್ರಾ ಕ್ಟರ್‌ ಅಥವಾ 
ಮಧ್ಯಮವರ್ಕಿಗಳ ಒದಗಿಸುತ್ತಾರೆ. ಮ ಕಚ್ಚಾ ಪದಾರ್ಥಗಳು "ಸಮಾನ್ಯವಾಗಿ 
ಗ್ರಾಮಾಣ ಪ್ರ ದೇಶಗಳಲ್ಲಿಯೇ "ಬೆಳೆಯುವ ಗಳಸ್ಯ ಬೀಡಿ ಕೆಲಸಗಾಂರಿಗೆ ಬಿಡಿ 


೧೦೪ ಮಾನವಿಕ ಕರ್ಣಾಟಕ 


ಕೂಲಿಯನ್ನು ಕೊಡಲಾಗುತ್ತದೆ. ಒಬ್ಬ ಮಹಿಳೆ ಒಂದು ದಿನದ ಅವಧಿಯಲ್ಲಿ 
1,000 ಬೀಡಿಗಳನ್ನು ಕಟ್ಟಬಹುದು. ಇದಕ್ಕಾಗಿ ಆಕೆ ಸುಮಾರು 12 ಗಂಟಿಗಳ 
ಕಾಲವನ್ನು ತೆಗೆದುಕೊಳ್ಳುತ್ತಾ ಳೆ. ಗ್ರಾಮಗಳಲ್ಲಿ ಮಹಿಳೆಯರು ಎಷ್ಟೋಬಾರಿ 
ಅರ್ಧ ರಾತ್ರಿಯವರೆಗೂ ದುಡಿಯುವುದನ್ನು ನಾವು ಕಾಣಬಹುದು. ಈ ಬೀಡಿ 
ಕಟ್ಟು ವ ಮತ್ತು ಹೊಸೆಯುವ ಕಾರ್ಯದಲ್ಲಿ ಮನೆಯಲ್ಲಿನ ಸಣ್ಣ ಮಕ್ಕಳು ಕೂಡ 
ನೇಕ ಬಾರಿ ನೆರವಾಗುತ್ತಾರೆ. ಈ ಕೆಲಸದಲ್ಲಿ ತೊಡಗಿರುವ ಮಹಿಳೆಯರಲ್ಲಿ 
ಶೇ. 98ರಷ್ಟು ಅನಕ್ಷರಸ್ಥ ರಾಗಿದ್ದು, ಅವರ ಮ ಕೃಳೂ ಕೂಡಾ ಶಿಕ್ಷಣ ಸೌಲಭ್ಯ ದಿಂದ 
ವಂಚಿತರಾಗಿದ್ದಾರೆ. ಬೇಡಿ ಕಾರ್ಮಿಕರ ಆರ್ಥಿಕ ಸ್ಥಿತಿ- ಗತಿ ತೀರಾ Pl ಗ0ಡ 
ವಾಗಿದೆ, ಎಷ್ಟೋ ಕಡೆಗಳಲ್ಲಿ ಮಹಿಳೆಯರು ಹೆರಿಗೆ ದಿನದವರೆಗೂ ದುಡಿದು, 
ಮಗುವಿನ ಜನನದ ನಂತರ ಕೆಲವೇ ದಿನಗಳಲ್ಲಿ ಈ ಕೆಲಸಕ್ಕೆ ಹಿಂದಿರುಗುತ್ತಾ ಕಿ 
ಸಂಘಟತ ಕ್ಷೇತ್ರದಲ್ಲಿ ದುಡಿಯುವ ಮಹಿಳೆಯರಿಗಾದರೆ ಹೆಂಗ ರಜ, ಹೆರಿಗೆ ಭತ ಕ 
ವೈದ್ಯ ಕೀಯ ಸರವು ಇವೇ ಮುಂತಾದ ಸೌಲಭ್ಯ ಗಳು ದೊರೆಯುತ್ತವೆ. ಆದಕೆ 
ಬೀಡಿ ಉದ್ಯಮದ ಯ ಶಸ್ಸಿಗೆ, ಲಾಭಗಳಿಕೆಗೆ 4027 ತಮ್ಮ ಶ್ರಮವನ್ನು 
ನೀಡುತ್ತಿರುವ ಮಹಿಳೆಯರು ಎಲ್ಲ ರೀತಿಯ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. 
ಕಡುಬಡತನ, ಅನೇಕ ಬಾರಿ ಆರ್ಥಿಕವಾಗಿ ಪರಾವಲಂಬಿಗಳಾಗಿರುವ ಗಂಡ ಮತ್ತು 
ಮಕ್ಕಳು ಮತ್ತು ಜೀವನಾವಶ್ಯ ಕತೆಗಳನ್ನು ಪೂರೈ ಸಿಕೊಳ್ಳೆ ಲು ಬೇಕಾದ ಅವಿಶ್ರಾಂತ 
ದುಡಿಮೆ, ಎಲ್ಲಕ್ಕಿಂತ ಹೆಚ್ಚಾಗಿ ತಾಪ ಒಳಗಾಗುತ್ತಿ ರುವ ಶೋಷಣೆಯ ವಿರುದ್ಧ ಧ್ವನಿ 
ಎತ್ತಲೂ ಅಗದಿ ಪರಿಸ್ಥಿ ತಿ- ಇವೇ ಮುಂತಾದುವು ಮಹಿಳಾ ಬೀಡಿ ಕಸರತ 
ದುಸ್ತಿ ಗೆ ಕಾರಣವಾಗಿನೆ. 1966ನೇ ಇಸವಿಯಲ್ಲಿ "ಬೀಡಿ ಮತ್ತು ಸಿಗಾರ್‌ ವರ್ಕರ್ಸ್‌ 
ಆ್ಯಕ್ಸ್‌'ಎಂಬ ಕಾಯಿದೆ ಬೀಡಿ ಕೆಲಸಗಾರರಿಗೆ ವಿಶೇಷ ಸೌಲಭ್ಯ ಗಳನ್ನು ah 
ಕೊಡುವ ದೃಷಿ ಯಿಂದ ಜಾರಿಗೆ ಬಂತೇನೋ ನಿಜ. ಆದರೆ ಬಹು ಮಹಿಳಾ 
ಬೀಡಿ Suess ಯಾವುದೇ ರೀತಿಯ ಕಾನೂನು ಸೌಲಭ್ಯಗಳಿಂದ ವಂಚಿತರಾಗಿ 
ದ್ಹಾಕೆ. ಇಂದಿಗೂ ಶೋಷಣೆಯ ಪರಿಸ್ಥಿ ತಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಾಕೆ. 
ಇದಕ್ಕೆ ಕಾರಣಗಳಿಲ್ಲದಿಲ್ಲ. ಬೀಡಿ ಕೆಲಸವು ಸಾಮಾನ್ಯವಾಗಿ ಮನೆಯಲ್ಲಿಯೇ 
ಮಾಡುವಂಥದ್ದು. ಇದನ್ನು ಕೆ ಗಾರಿಕೆಗಳಲ್ಲಿ ಮಾಡುವ ಕೆಲಸದಂತೆ ಪರಿಗಣಿಸಲು 
ಉದ್ಯಮಿಗಳು ತಯಾರಿಲ್ಲ. ಬೀಡಿ ಕೆಲಸಗಾರರು ನಾನಾ ಕಡೆಗಳಲ್ಲಿ ಹಂಚಿಹೋಗಿದ್ದು 


ಉಷ 


ಅವರು ಸಂಘಟತರಾಗಲು ಅವಕಾಶಗಳು ವಿರಳ, ಸಂಘಟತರಾಗಲು ಅವಕಾಶಗಳು . 


ಇದ್ಯಾಗ್ಯೂ ಕೂಡ ಇನರು ಮಧ್ಯ ವರ್ತಿಗಳ ವಿರದ ್ಲವಾಗಲೀ, ಉದ್ಯಮಿಗಳ ವಿರುದ್ಧ 
ವಾಗಲೀ ಪ್ರತಿಭಟಿಸಲು ಲಾರ. ಈ ಕೆಲಸವನ್ನೆ € ನಂಬಿಕೊಂಡಿರುವ ಬೀಡಿ ಕೆಲಸ 
ಗಾರರಿಗೆ ಮ ಧ $ನರ್ತಿಗಳು ತಮಗೆ ಇನ್ನು ಮುಂಜಿ ಕೆಲಸವನ್ನು ಕೊಡುವುದಿಲ್ಲವೆಂಬ 
ಭಯ, ಇಷ್ಟೆ ಸ್ತ ಅಲ್ಲ ಎಷ್ಟೋ ಜನ ಮ ಧ್ಯ ವರ್ತಿಗಳು ಕೆಲಸವನ್ನು ಮಾಡಿಸಿಕೊಂಡ 
ಮೇಲೂ ಕೂ ಅಫೇಕ Ka ನೆಸಗಳನ್ನೊ ಡ್ನ ಮಹಿಳಾ Su ಅವರಿಗೆ 


ಟ್‌ ಚ್ಚ್‌ 


ಗೃಹ ಕೈಗಾರಿಕೆಗಳಲ್ಲಿ ಮಹಿಳೆಯರು ೧೦೫ 


ನ್ಯಾಯವಾಗಿ ಸಲ್ಲಬೇಕಾದ ಕೂಲಿಯನ್ನು ಕೊಡಲು ತಡಮಾಡುತ್ತಾಕಿ, ನಾವು ಈ 
ಅಧ್ಯಯನಕ್ಕಾಗಿ ಸಂದರ್ಶಿಸಿದ ಅನೇಕ ಮಹಿಳಾ ಕೆಲಸಗಾರರು ಮಧ್ಯವರ್ತಿಗಳಿಂದ 
ಮುಂಗಡ ಹಣವನ್ನು ಬೇರೆ ಪಡೆದಿದ್ದವರು. ಈ ಕಾರಣದಿಂದ ಅವರು ತಮ್ಮ 
ಯಾವುದೇರೀತಿಯ 'ೀಡಿಕೆಗಳನ್ನು 'ಮುಂಜೊಡ್ಡ ಲು ತಯಾರಿಲ್ಲ. ಸಂಘಟನೆ 
ಪ್ರತಿಭಟನೆ, ಸಮಾನತೆ ಮಂತಾದ ಕಲ ಫೆಗಳಿಗೆ ಮಹಿಳಾ ಬೀಡಿ ಕೆಲಸಗಾರರ 
ಬದುಕಿನಲ್ಲಿ ಯಾವುದೇ ರೀತಿಯ ಸ್ಪ ಸ್ಥಳವಿಲ್ಲ. 
ಮಹಿಳಾ ಬೀಡಿ ಕೆಲಸಗಾರರು ದಿನದ ಬಹು ಭಾಗವನ್ನು ದುಡಿಮೆಯಲ್ಲಿಯೇ 
ಕಳೆಯುತ್ತಾರೆ. ಬೀಡಿ ಹೊಸೆಯುವ ಅಥವ ಸಟ್ಟುವ ಕೆಲಸದಿಂದ ಸ್ವಲ್ಪ ಬಿಡುವು 
ದೊರೆತರೆ ಆ ಸಮಯವನ್ನು ಅವರು ಮನೆಗೆಲಸಕ್ಕಾಗಿ ವಿನಿಯೋಗಿಸಬೇಕಾಗುತ್ತದೆ, 
ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ "ಮನೆಗೆಲಸ ಮಹಿಳೆಯರಿಗೇ ಮೀಸಲು’ ಎಂಬ 
ಕಲ್ಪನೆ ಹಾಸು ಹೊಕ್ಕಾಗಿಬಿಟ್ಟಿರುವುದರಿಂದ ಇಂದಿಗೂ ಮಹಿಳೆಯರೇ ಬಹುಪಾಲು 
ಮನೆಗೆಲಸದ ಹೊರೆಯನ್ನು ಹೊತ್ತಿದ್ದಾರೆ, ಸುಮಾರು 12 ಗಂಟೆಗಳ ಕಾಲ ಕೂತು 
ಬೀಡಿ ಕೆಲಸದಲ್ಲಿ ತೊಡಗುವುದರ ಜೊತೆಜೊತೆಗೆ ಮನೆಯ ಕೆಲಸ್ಕ ಅಡಿಗೆ 
ಮಾಡುವುದು, ಸೌದೆ ತರುವುದು, ನೀರು ಹಿಡಿದು ತರುವುದು, ಮನೆಯಲ್ಲಿ ಪಶು 
ಗಳಿದ್ದ ಕೆ ಅವುಗಳ ಕೆಲಸ, ಮಕ್ಕ ಳ ಲಾಲನೆ-ಪಾಲನೆ ಇವೆಲ್ಲ ಕೆಲಸಗಳನ್ನು ನಮ್ಮ 
ಮಾಹಿತಿ ಸಂಗ್ರಹಣೆಗಾಗಿ ಆಯ್ಕೆ ಮಾಡಿದ ಮಹಿಳೆಯರು ಮಾಡುತ್ತಿದ್ದಾರೆ. ನಗಳ 
ಪ್ರದೇಶಗಳಲ್ಲಿಯೂ ಕೂಡ ಬಹುಪಾಲು ದುಡಿಯುವ ಮಹಿಳೆಯರು ಮನೆಕೆಲಸನ್ನು 
ಮಾಡುತ್ತಿರುವುದನ್ನು ನಾವು ಕಾಣಬಹುದು, ಆದರೆ ಅವರಿಗೆ ನಾನಾ ರೀತಿಯ 
ಸೌಕರ್ಯಗಳು ಇರುತ್ತವೆ. ಅವರ ಬದುಕಿನಲ್ಲಿ ಆಗಾಗ್ಗೆಯಾದರೂ " ವಿರಾಮ, 
" ವಿಹಾರ” ಮುಂತಾದುವನ್ನು ಕಾಣುವುದಕ್ಕೆ ಅವಕಾಶವಿರುತ್ತದೆ. ಆದರೆ 
ಗ್ರಾಮೀಣ ಮಹಿಳೆಯರಿಗೆ ಅವಿಶ್ರಾ ಂತೆ ಚನೆ, ಅಜೀವಸರ್ಯಂತ ಕುಟುಂಬದ 
ಜವಾಬ್ದಾರ ಹಾಗೂ ಬಿಡಿಸಿಕೊಳ್ಳ ವಾರದ ಬಡತನದ ಭಾರ ಕಟ್ಟಿಟ್ಟ ಬುತ್ತಿಯಾಗಿದೆ. 
ಬೀಡಿ ಕಟ್ಟು ವ-ಹೊಸೆಯುವ ಕೆಲಸವನ್ನು ಮಾಡುತ್ತಿರುವ ಮಹಿಳೆಯರು 
ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬೀಡಿ 
ಕಟ್ಟ ಲು ಗೆ ಹನ ಹೊಗೆಸೊನಿ ನ ಘಾಟುವಾಸನೆಯ ಸ ಸತತ ಸೇವನೆಯಿಂದಾಗಿ 
ಶ್ವಾಸಕೋಶದ ಖಾಯಿಲೆಗಳಿಗೆ ಎಷ್ಟೋ ಮಂದಿ ತುತ್ತಾಗಿದ್ದಾರೆ. ಬೀಡಿಯನ್ನು 
ತಯಾರಿಸುವಾಗ ಒಂದೇಸಮನೆ ತಃ ಕೆಲಸಮಾಡಬೇಕಾದ್ದ ರಿಂದ ಅವರಿಗೆ ಸತತ 
ವಾದ ಮೈನೋವು ಇದ್ದೇ ಇರುತ್ತದೆ. ಇದರ ಜೊತೆ ಮನೆಗೆಲಸದ ಭಾರವನ್ನೂ 
ಅವರು ಜೊರಬೇಕಾಗುತ್ತ ದೆ. ಬೀಡಿ ಕೆಲಸಗಾರರು ಹೆಚ್ಚು ಹೆಚ್ಚಾಗಿ ದೃಷ್ಟಿ 
ದೋಷಕ್ಕೂ ಬಲಿಯಾಗುತ್ತಿರುವುದನ್ನು ನಾವು ಗಮ ನಿಜವು. ಇಷ್ಟೆಲ್ಲ ಗಂಭೀರ 
ವಾದ ಸಮಸ್ಯೆಗಳನ್ನು ಇವರು ಎದುರಿಸುತ್ತಿ ದ್ವ ರೂ ಕೂಡ, ಅವರಿಗೆ “ಸೀಸವನ್ನು 
ಕೊಡುವ ಮಧ್ಯವರ್ಶಿಗಳಾಗಲೀ, ಅವರ ದುಡಿಮೆಯ ಫಲಾನುಭವಿಗಳಾದ ' 


೦೦೬ ಮಾನವಿಕ ಕರ್ಣಾಟಕ 


ಉದ್ದಿ ಮೈದಾರರಾಗಲೀ, ಬೀಡಿ ಕೆಲಸಗಾರರಿಗೆ ಅವರ ಆರೋಗ್ಯವನ್ನು ಕಾಪಾಡಿ 
ಕೊಳ್ಳಲು ಅನುಕೂಲವಾಗುವಂಥ ಯಾವ ಸೌಕರ್ಯಗಳನ್ನೂ ಒದಗಿಸಿಕೊಟ್ಟಿಲ್ಲ, 
ಸಂಘಟತ ಕ್ಷೇತ್ರದಲ್ಲಿರುವ ಕೆಲಸಗಾರರಿಗೆ ಕಾರ್ಮಿಕ ನಿಮಾ ಆಸ್ಪತ್ರೆಗಳು, ಆರೋಗ್ಯ 
ನಿಧಿ, ಅನಾರೋಗ್ಯದ ಕಾರಣದಿಂದ ರಜೆಯ ಮಂಜುರಾತಿ, ಉಚಿತೆ ವೈದ್ಯಕೀಯ 
ನೆರವು ಮುಂತಾದ ನಾನಾ ಸೌಲಭ್ಯಗಳಿವೆ. ಅಕಸ್ಮಾತ್‌ ನೌಕರಿಯ ಅವಧಿಯಲ್ಲೇ 
ಸಂಘಟಿತ ಕ್ಷೇತ್ರದಲ್ಲಿರುವ ಕೆಲಸಗಾರರು ಮೃತಪಟ್ಟರೆ ಅವರ ಕುಟುಂಬದ ಭವಿಷ್ಯಕ್ಕೆ 
ಆಧಾರವಾಗಿ ಭವಿಷ್ಯನಿಧಿ, ವಿಮಾಯೋಜನೆ ಮುಂತಾದ ಹತ್ತು ಹಲವಾರು ಅನುಕೂಲ 
ಗಳನ್ನು ಮಾಡಿಕೊಡಲಾಗಿದೆ. ಆದರೆ ಅಸಂಘಟತ ಕ್ಷೇತ್ರದ ಕೆಲಸಗಾರರಿಗೆ 
ಇದ್ಯಾವ ಸೌಲಭ್ಯಗಳೂ ಇಲ್ಲ. " ಪ್ರತಿಫಲವಿಲ್ಲದ ದುಡಿಮೆಯೇ ? ಅವರ ಬದುಕಿನ 
ವೈಶಿಷ್ಟ್ಯವಾಗಿದೆ. 

ಬೀಡಿ ಕೆಲಸಗಾರರು ಇಷ್ಟೆಲ್ಲಾ ತೊಂದರೆಗಳನ್ನು ಅನುಭವಿಸುತ್ತಿದ್ದರೂ ಕೂಡ 
ಆ ಕೆಲಸದಲ್ಲಿಯೇ ಏತಕ್ಕಾಗಿ ಮುಂದುವರಿಯುತ್ತಿದ್ದಾರೆ ಎಂಬ ಪ್ರಶ್ನೆ ಇಲ್ಲಿ ಏಳ.ವುದು 
ಸಹಜ. ಇದಕ್ಕೆ ಅನೇಕ ಕಾರಣಗಳಿವೆ. ಮೊಟ್ಟ ಮೊದಲನೆಯದು ಬಡತನ ಹಾಗೂ 
ಅವರನ್ನು ಎಡೆಬಿಡದೆ ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆ. ಸೌಲಭ್ಯಗಳು ಹಾಗೂ 
ಹೆಚ್ಚಿನ ಸಂಬಳವನ್ನು ತಂದುಕೊಡಬಲ್ಲಂಥ ಕೆಲಸಗಳಿಗೆ ಬೇಕಾದ ವಿದ್ಯಾರ್ಹತೆ, 
ವಿಶೇಷ ಪರಿಣತಿ ಅಥವಾ ತರಬೇತಿ ಇವರಿಗೆ ಇಲ್ಲ. ಆದ್ದರಿಂದ ಇವರು ಸುಲಭದಲ್ಲಿ 
ಶೋಷಣೆಗೆ ಬಲಿಯಾಗುತ್ತಾರೆ. ಯಾಂತ್ರಿಕವಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡು 
ಹೋಗುವಂಥ, ಯಾವುದೇ ಪ್ರಶ್ನೆಗಳನ್ನು ಕೇಳದ, ಪ್ರತಿಭಟಿಸದ ಮಹಿಳೆಯರ 
"ಶಶ್ರಮ'ವನ್ನು ಉಪಯೋಗಿಸಿಕೊಂಡು ತಮ್ಮ ಲಾಭವನ್ನು ದ್ವಿಗುಣಗೊಳಿಸಿ 
ಕೊಳ್ಳಲು ಬೀಡಿ ಉದ್ಯಮಿಗಳು ಸದಾ ಕಾಯುತ್ತಿರುತ್ತಾರೆ. ನಮ್ಮ ಗ್ರಾಮಗಳಲ್ಲಿ 
ಅನೇಕ ಮಹಿಳೆಯರು ಇಡೀ ಕ.ಟುಂಬದ ಭಾರವನ್ನು ಸಂಪೂರ್ಣವಾಗಿ ಹೊತ್ತಿದ್ದಾರೆ. 
ತಾವು ದುಡಿದು, ಆ ದುಡಿಮೆಯ ಗಳಿಕೆಯಿಂದಲೇ ಇಡೀ ಕುಟುಂಬವನ್ನು ಪೋಷಿಸ 
ಬೇಕಾದ ಸಿತಿ ಇರುವುದರಿಂದ ಅಂಥ ಅನೇಕ ಮಹಿಳೆಯರು ಈ ಬೀಡಿ ಕೆಲಸಕ್ಕೆ 
ಸೇರಿದ್ದಾರೆ. ತಮ್ಮ ಮನೆಯಿಂದ ದೂರ ಹೋಗದ, ಮಧ್ಯ-ಮಧ್ಯ ತಮ್ಮ ಮನೆಯ 
ಕೆಲಸವನ್ನೂ ಮಾಡಿಕೊಳ್ಳಲು ಅವಕಾಶವಿರುವ ಈ ಬೀಡಿ ಕೆಲಸವನ್ನು ಮಾಡುವುದು 
ಅನೇಕ ಗ್ರಾಮೀಣ ಮಹಿಳೆಯರಿಗೆ ಸುಲಭವೆನಿಸುತ್ತದೆ. 

ಬೀಡಿ ಕೆಲಸದಲ್ಲಿ ತೊಡಗಿರುವ ಲಕ್ಷಾಂತರ ಮಹಿಳೆಯರ ಭವಿಷ್ಯವೇನು ಎಂಬ 
ಪ್ರಶ್ನೆಗೆ, ಈಗಿನ ಪರಿಸ್ಥಿತಿಯಲ್ಲಿರುವ ಏಕೈಕ ಉತ್ತರ-" ಇವರಿಗೆ ಯಾವ ಭವಿಸ್ಯವೂ 
ಇಲ್ಲ ' ಎನ್ನುವುದೇ ಆಗಿದೆ. ಇವರ ಸ್ಥಿತಿಯಲ್ಲಿ ಸುಧಾರಣೆಯಾಗಬೇಕಾದಕ್ಕೆ ಮೊಟ್ಟ 
ಮೊದಲಿಗೆ ಅವರ ಜೀವನದ ಮಟ್ಟದಲ್ಲಿ ಏರಿಕೆಯಾಗಬೇಕಾಗಿದೆ. ಬಡತನ, 
ಅನಕ್ಷರತೆ, ನಿರುದ್ಯೋಗ, ಸಾಲದ ಜಾಲಗಳಿಂದ ಮುಕ್ತಿಯನ್ನು ಪಡೆಯುವವರೆಗೂ 
ಬೀಡಿ ಕಾರ್ಮಿಕರಿಗೆ ಯಾವ ಭವಿಷ್ಯವೂ ಇಲ್ಲ, ಭರವಸೆಯೂ ಇಲ್ಲ. ಅವರ ಸಮಸ್ಯೆ 


ಕ್ಟ ಟ್ಮ್‌ಾ 


ಗೃಹ ಕೈಗಾರಿಕೆಗಳಲ್ಲಿ ಮಹಿಳೆಯರು ೧೦೭ 


ಗಳು ಬಗೆಹರಿಯಬೇಕಾದಲ್ಲಿ ಶಿಕ್ಷಣ, ಬಲವಾದ ಸಂಘಟನೆ ಮತ್ತು ಸರ್ಕಾರಿ ಮತ್ತು 
ಸ್ವಯಂಸೇವಾ ಸಂಸ್ಥೆಗಳು ಮಹತ್ತರವಾದ ಪಾತ್ರವನ್ನು ವಹಿಸಬೇಕಾಗಿದೆ. ಆದರೆ 
ಇದು ಆಗುವುದೇ ಎನ್ನುವ ಪ್ರಶ್ನೆ ಇಂದಿಗೂ ಪ್ರಕ್ನೆಯಾಗಿಯೇ ಉಳಿದಿದೆ. 


ಗ್ರಂಥಯಣ 


1. India, Department of Social Welfare, Ministry of 
Education, Towards Equality, Report of the Committee on the 
Status of Women in India, 1974. 

2. Rao. US. andR. Thangapandian, Beedi workers in 
Trichy town in The Indian Journal of Labour Economics, ೫೫%11 
(4), Jaunary 1985, pp. 322-333. 

3. Singh, Andrea Menefee and Anita kelles. Viitanen, 
Invisible Hands, Women in Home-Based Production, New Delhi: 
Sage Publications, 1987. 


ಔರ ಎ. ಎಸ್‌. ರಾಘವಶಾುಮಾರಿ 


ವೈಜ್ಞಾನಿಕ ಅಭಿಸಾಮರ್ಥ ಮತ್ತು ನಿಜ್ಞಾನ 
ಮನೋಭಾವ 


ಪೀಠಿಕೆ: 


ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ 
ಸಹಾಯಕವಾಗಿದೆ. ಇದರಿಂದಾಗಿ ವ್ಯಕ್ತಿ ಯ ಆಂತರಿಕ ಸಾಮಥನ್ಯಗಳನ್ನು ಹೊರ 
ತಂದು ಅವುಗಳ ಸಂಪೂರ್ಣ ಉಪಯೋಗ ವ್ಯ ಕ್ರಿಗೆ ಸಿಗುವಂತೆ ಮಾಡಬೇಕಾಗಿದೆ. 
ಇಂದು ಪ್ರಪಂಚದಲ್ಲಿ ENE ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ 
ಹೊಂದಾಣಿಕೆಯನ್ನು ಬೆಳೆಸಬೇಕಾಗಿದೆ. ಈ ದಿಸೆಯಲ್ಲಿ ವಿಜ್ಞಾ ನವನ್ನು ಜೋಧಿಸುವ 
ಉಪಾಧ್ಯಾಯರ ಕಾರ್ಯ ಮಹತ್ನ ದ್ಧಾಗಿದೆ. ಏಕೆಂದರೆ ಇಂದು ಮಕ್ಕಳಲ್ಲಿ 
ವೈಜ್ಞಾ ನಿಕ ದೃಷ್ಟಿಕೋನ ಮತ್ತು ಮನೋಭಾವಗಳನ್ನು ಸರಿಯಾ ದ ರೀತಿಯಲ್ಲಿ 
ಬೆಳೆಸಬೇಕಾಗಿದೆ. 

ಇಂದು ಪ್ರಸಂಚದಲ್ಲಿ ನಿಜಾ ಸ್ನ ಮತ್ತು ತಾಂತ್ರಿಕ ಬೆಳವಣಿಗೆಯ ಮಹತ್ವ ವನ್ನು 
ಎಲ್ಲರೂ ಒಪ್ಪು ತ್ತಾರೆ, ಆದ್ದ ರಿಂದ ಇಂಡ ಪ್ರಪಂಚದಲ್ಲಿ ಬಾಳಲು ಪ ಕ್ರತಿಯೊಬ್ಬ ಸ 
ವಿಜ್ಞಾನದ ಬಗ್ಗೆ ತಿಳಿದಿರಬೇಕು. ಈ ಅನಶ್ಯ ಕತೆಯನ್ನು ಪೂರೈಸಲು ಮೊದಲಿ 
ನಿಂದಲೇ ವಿದಾ ರ್ಥಿಗಳಿಗೆ ವಿಜ್ಞಾ ನದ ವಿಷಯಗಳನ್ನು ತಿಳಿಸುತ್ತಾ ಬರುವುದು 
ಒಳ್ಳೆ ಯದು. ಸತ್ಯ ಜೀವನಕ್ಕೆ ನಿಜಾ ನ ಹೇಗೆ ಇಚ ತೆ ಸ, ದೆ ಎಂಬುದೂ 
ಅವರಿಗೆ ಅರಿವಾಗುತ್ತದೆ. ಇಂದ ಚತ? ದಾರಿಮಾಡಿಕೊಟ್ಟಿ ತಾಗುತ್ತದೆ, 

ಪ್ರತಿಯೊಬ್ಬ £3 ಕ್ರಿಯ ಜೀವನದ ಎಲ್ಲ ಮುಖಗಳಿಗೂ ಉಪಯೋಗವಾಗು 
ವಂತಹ ಕೆಲವು ಮೂ ಅಂಶಗಳಿವೆ, ಅವುಗಳಾವುವೆಂದರೆ-ಬುದ್ಧಿ ಶಕ್ತಿ, ಆತ್ಮ 
ವಿಶ್ವಾಸ, ಅಭಿಸಾಮಥಣ್ಯ, ಆಸಕ್ತಿ ಮತ್ತು ಮನೋಭಾವಗಳು. ಅಭಿಸಾಮರ್ಥ ಜ್ಯ 
ಒಬ್ಬ ವ್ಯಕ್ತಿ ಯ ಶಕ್ತಿ, ಸಾಮರ್ಥ್ಯಗಳನ್ನು ತಿಳಿಸುತ್ತ ಡಿ. ಹೆಲವಾರು ತಜ್ಞ ಗ 
(ಟ್ರಾಕ್ಸ್‌ಲರ್‌, ವ್ಯಾ ರ್‌, ಬಿಂಗ್‌ಹ್ಯಾಮ್‌, ಭೀಮನ”, ಸೂಪರ ಮುಂತಾ 


ಣಿ 
ದವರು) ಅಭಿಸಾಮರ್ಥ್ಯ ದ ಪ್ರಾಮುಖ್ಯ ತೆಯನ್ನು ಸ್ನ ಹೇಳಿರುವರು. ಇದು ಒಬ್ಬ 


೧೧೦ ಮಾನವಿಕ ಕರ್ಣಾಟಕ 


ವ್ಯಕ್ತಿ ಯಾವ ಕೆಲಸವನ್ನು ಹೇಗೆ ಮಾಡಬಲ್ಲ ಎಂಬುದರ ಬಗ್ಗೆ ತಿಳಿಸುತ್ತದೆ. 
ಮನೋಭಾವದ ಪ್ರಾಮುಖ್ಯತೆಯನ್ನು ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಇದು 
ನಮ್ಮ ಅನಿಸಿಕೆಗಳ ಬಗ್ಗೆ ಯೋಚನೆಮಾಡಲು ಒಂದು ಈ 2೫ನ್ನು ಕಲ್ಪಿ ಸಿಕೊಡು 
ಚ ಇದರ ಪಾ ್ರ್ರಮುಖ್ಯತೆಯ ಬಗ್ಗೆ ಹಲವಾರು ಮ ನಶ್ಶಾ ಸ್ರಜ್ಞ ತ ಮತ್ತು 
ಉಪಬೋಧಕರು (ನ್ಯೂ ಕೂಂಬ', ಗಿರ್ಲಫ ರ್ಡ್‌, ಭೀಮ್‌ ಆಲ್‌ ಪೋರ್ಟ್‌, 
ಗೇಜ್‌" ಮುಂತಾದವರು) ಹೇಳುತರು. ಒಂದು ನಿರ್ದಿಷ್ಟವಾದ ಸನ್ನಿ ವೇಶದಲ್ಲಿ 
ಒಬ್ಬ ವ್ಯಕ್ತಿ ಏನು ಮಾಡುತ್ತಾನೆ ಅಥವಾ ಏನು ಹೇಳುತ್ತಾನೆ ಎಂದು ಇದು 
(ಮನೋಭಾವವು) ನಮಗೆ ತಿಳಿಸುತ್ತದೆ. ಯಾವುದೇ ನಿಷಯವನ್ನು ಒಂದು 
ಕ್ರಮದಲ್ಲಿ ಸರಿಯಾಗಿ ಕಲಿಯಬೇಕೆಂದಕೆ ಇವುಗಳು ಅವಶ್ಯಕವಾಗಿವೆ. "ಅದ್ದರಿಂದ 
ಅಧ್ಯಾಪಕರು ಇವುಗಳನ್ನು ಪತ್ತೆಹಚ್ಚಿ ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕಾಗಿದೆ, 

ಈ ಕ್ಷೇತ್ರದಲ್ಲಿ ಕೆಲವೇ ಸಂಶೋಧನೆಗಳು ನಡೆದಿವೆ. ವೆಂಕಟರಮಣ 
(1970) ಎಂಬುವರು ಒಂದು ಅಭಿಸಾಮರ್ಥ್ಯದ ಪರೀಕ್ಷೆಯನ್ನು ರಚಿಸಿ ಮಾನಕೀ 
ಕೃತಗೊಳಿಸಿದ್ದಾರೆ. ಎನ್‌, ಸಿ, ಅವಾಲಿ (1975), ಎನ್‌. ಚಟರ್ಜಿ ಮತ್ತು 
ಇತರರು (1978), ಆನಂದಿ ಮಾರ್ಟಸ್‌ (1980) ಮುಂತಾದವರು ವೈಜ್ಞಾನಿಕ 
ಅಭಿಸಾಮಥಣ್ಯವು ಕೆಲವು ಪರಿಸತಣ್ಯಗಳೊಡನೆ ಶೈಕ್ಷಣಿಕ ಸಾಧನೆ, ವಿಜ್ಞಾನದ 
ಅಂಕಗಳು ವೈಜ್ಞಾನಿಕ ಆಸಕ್ತಿ, ಸಾಮಾಜಿಕ ಆರ್ಥಿಕ ಸ್ಥಿತಿ-_-ಯಾವ ರೀತಿಯ 
ಸಂಬಂಧವನ್ನು ಹೊಂದಿದೆ ಎಂಬುದನ್ನು ತಿಳಿಯಲು ಅಧ್ಯಯನಗಳನ್ನು ನಡೆಸಿರು 
ವರು, ಇವುಗಳಿಂದ ತಿಳಿದುಕೊಂಡ ವಿಷಯಗಳು ಹೀಗಿವೆ. (1) ವೈಜ್ಞ್ಯಾನಿಕ 
ಅಭಿಸಾಮರ್ಥ,, ವೈಜ್ಞಾನಿಕ ಆಸಕ್ತಿ ಮತ್ತು ವಿಜ್ಞಾನದ ಸ ಸಫಲತೆಗಳ ನಡುವೆ 
ಧನಾತ್ಮಕವಾದ ಸಂಬಂಧವಿದೆ. (11) ವೈಜ್ಞಾ ನಿಕ ಅಭಿಸಾಮರ್ಥ್ಯವು ವಿಜಾ 2ನ 


ದಲ್ಲಿನ ಅಂಕಗಳಿಂದ ಸ್ವತಂತ್ರ ವಾಗಿದೆ. (111) ವೈಜ್ಞಾ ನಿಕ ಅಭಿಸಾಮಥಗ್ಯವು' 


ಸಾಮಾಜಿಕ ಆರ್ಥಿಕ ಸಿತಿಯೊಡನೆ ನಿಕಟಿವಾದ ಸಂಬಂಧವನ್ನು ಹೊಂದಿದೆ. 

ಪೂರ್ವಸಂಶೋಧನೆಗಳ ಪ್ರನರಾವಲೋಕನದಿಂದ ತಿಳಿದುದೇನೆಂದರೆ ವೈಜ್ಞಾನಿಕ 
ಅಭಿಸಾಮರ್ಥ, ವಿಜ್ಞಾನ ಮನೋಭಾವಗಳು ವಿಜ್ಞಾ ನದಲ್ಲಿ ಸಡೆದ ಅಂಕಗಳಮೇಲೆ 
ಯಾವರೀತಿ ಪ್ರಭಾವ ಬೀರುತ್ತವೆ ಎಂಬುದನ್ನು ತಿಳಿಯಲು ಇಲ್ಲಿಯವರೆಗೆ ಯಾರೂ 
ಪ್ರಯತ್ನ ಸಟ್ಟಿಲ್ಲ. ಆದ್ದರಿಂದ ಮ ಸಂಶೋಧನೆಯನ್ನು ಮಾಡಲಾಯಿತು. 


ಪರಿವರ್ತಗಳು: 
ಸಂಶೋಧನೆಗೆ ಸಿಕ್ಕಿದ ಕಾಲಾವಕಾಶದ ಆಧಾರದಮೇಲೆ ಈ ಕೆಳಗೆ ಕೊಟ್ಟ ರುವ 
ಪರಿವರ್ತ ಗಳನ್ನು ಆಯ್ಕೆ ಮಾಡಿಕೊಳ್ಳ ಲಾಗಿದೆ : 
(1) ವೆ ಜಾ ೨ ನಿಕ ಅಭಿಸಾಮರ್ಥ್ಯ (ವೈ. ಅ.) 
(11) 4K ನ ಮನೋಭಾವ (ಎ. ಷು ) 


ವೈಜ್ಞಾನಿಕ ಅಭಿಸಾಮರ್ಥ್ಯ ಮತ್ತು ವಿಜ್ಞಾನ ಮನೋಭಾವ ೧೧೧ 


(111) ನಿಜ್ಞಾನದಲ್ಲಿನ ಅಂಕಗಳು (ನಿ.ಅಂ.) 
(1೪) ಸಾಮಾಜಿಕ ಆರ್ಥಿಕ ಸಿತಿ (SES) (ಸಾ.ಆ.ಸಿ.) 
ಛು @ 
(೪) ಲಿಂಗ 
(v1) ಆಡಳಿತ (management), ಮತ್ತು 
(೪11) ಸ್ಥಳೀಯತೆ (locality) 


ಪ್ರಾಕ್‌ ಕಲ್ಪನೆಗಳು : 


ಪ್ರಾ.ಕ. 1: ಕೆಳಗಿನ ಸಮೂಹಗಳ ನಡುವೆ 

(ಅ) ಹುಡುಗರು ಮತ್ತು ಹುಡುಗಿಯರು 
(ಆ) ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು 

'(ಇ) ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವ ಶಾಲೆಗಳು 
ಈ ಪರಿವತಣ್ಯಗಳಿಗೆ ಸಂಬಂಧಿಸಿದಂತೆ-- 
(1) ವೈಜ್ಞಾ ನಿಕ ಅಭಿಸಾಮರ್ಥ್ಯ 

(ii) ವಿಜ್ಞಾನ ಮನೋಭಾವ 

(111) ನಿಜ್ಞಾ ನದಲ್ಲಿನ ಅಂಕಗಳು 


ಮಹತ್ವಪೂರ್ಣವಾದ ವ್ಯತ್ಯಾಸಗಳಿಲ್ಲ. 


ಪ್ರಾ.ಕ. 2: ವಿದ್ಯಾರ್ಥಿಗಳ ವೈಜ್ಞಾನಿಕ ಅಭಿಸಾಮರ್ಥ್ಯವು ಈ ಸರಿವರ್ತ್ಯಗಳಿಂದ-- 
(1) ನಿಜ್ಞಾನದಲ್ಲಿನ ಅಂಕಗಳು 
(11) ಸಾಮಾಜಿಕ ಆರ್ಥಿಕ ಸ್ಥಿತಿ 
(111) ಲಿಂಗ 
(1೪) ಆಡಳಿತ ಮತ್ತು 


ತಾವ 


(೪) ಸ್ಮಳೇಯತೆ--ಸ್ವತಂತ್ರವಾಗಿದೆ, 


ಪ್ರಾ.ಕ. 3; ವಿದ್ಯಾರ್ಥಿಗಳ ವಿಜ್ಞಾನ ಮನೋಭಾವವು ಈ ಪರಿವರ್ತಗಳಿಂದ--- 
(1) ನಿಜ್ಞಾನದಲ್ಲಿನ ಅಂಕಗಳು 
(11) ಸಾಮಾಜಿಕ ಆರ್ಥಿಕ ಸ್ಥಿತಿ 
(111) ಲಿಂಗ 
(iv) ಆಡಳಿತ ಮತ್ತು 
(೪) ಸ್ಕಳೀಯತೆ. ಸ್ವತಂತ್ರವಾಗಿದೆ, 


೧೧೨ ಮಾನವಿಕ ಕರ್ಣಾಟಕ 


ಮಾದರಿ: 


ಈ ಅಧ್ಯಯನಕ್ಕಾಗಿ ಆಯ್ಕೆಮಾಡಿಕೊಂಡ ಪ್ರತಿದರ್ಶಚಯನ (Samp।)ವು 


10ನೇ ತರಗತಿಯಿಂದ (--300 ಹುಡುಗರು ಮತ್ತು 300 ಹುಡುಗಿಯರು) 600 


ವಿದಾ ರ್ಥಿಗಳನ್ನು ಮತ್ತು 9ನೇ ತರಗತಿಯಿಂದ 400 ವಿದ್ಯಾರ್ಥಿಗಳನ್ನು (200 
ಹುಡುಗರು ಮತ್ತು 20 ಹುಡುಗಿಯರು) ಒಳಗೊಂಡಿದೆ. ಈ ಮಾದರಿಯನ್ನು 


18 ವಿವಿಧ ಪೌ ಢಶಾಲೆಗಳಿಂದ ಯಾದ ೈಚ್ಛೈಕವಾಗಿ ಆಯ್ಕೆ ಮಾಡಿಕೊಳ್ಳ ಲಾಯಿತು. 
ಶಾಲೆಗಳನ್ನು ಅರಿಸಿಕೊಳ್ಳು ವಾಗ ವಿಭಾಗಿತ ಮಾದರಿಕ್ರ ಮ RR ET 


ಹೀಗೆ ಮಾಡಿದ್ದ ರಿಂದ ಮೈಸೂರು ನಗರ ಮತ್ತು ಕೊಳ್ಳೆ €ಗಾಲ ತಾಲ್ಲೂಕುಗಳನ್ನು | 


ಸ್ಪ ್ರತಿನಿಧಿಸುವಂತಹ ಮಾದರಿಯನ್ನು ಸಡೆಯಲಾಖಿ; ತು. 


ಈ ಅಧ್ಯ ಯನಕ್ಕ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ವಿತರಣೆಗಳನ್ನು ' 


ಕೆಳಗೆ ಕೊಟ್ಟಿ ರ ಜಾಗ್‌ ತ.  ¥ 


ತಾಲಿಕೆ ] 
ಸಾ ಹುಡುಗರು ಹುಡುಗಿಯರು ಒಟ್ಟು 
TE SE 11001 ನ171'.. 
10 300 300 600 
ಒಟ್ಟು--1000 
- ತಾಲಿಕೆ 2 (ಅ) 
3 ಸಾ ಸ ಸಗಳ... 1. ೬1. 
10 280 320 600 
ಬಾ 472 528 1000 
ತಾಲಿಕೆ 2 (ಆ) 
ತರಗತಿ ನಗರ RTT ಒಟ್ಟು 


ಸ್ಯ ೨೨4 446 1000 


ವೈಜ್ಞಾನಿಕ ಅಭಿಸಾಮರ್ಥ ಮತ್ತು ವಿಜ್ಞಾನ ಮನೋಭಾವ '೧೧೩ 


ನಿಧಾನ ; 

ಪ್ರಶ್ನಾವಳಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆಮಾಡಿ ಈ ಅಧ್ಯಯನಕ್ಕೆ ಅವಶ್ಯಕ 
ವಾದ ಮಾಹಿತಿಯನ್ನು ಸಂಗ್ರ Ad ಲಾಯಿತು, ಇದಕ್ಕಾಗಿ ಕೆಳಗೆ ಕೊಟ್ಟಿ ರವ ಸಾಧನ 
ಗಳನ್ನು ತಡೆ oe: ಜವ 

(1) ವೆ ೈಜ್ಞ್ಞಾ ನಿಕ ಜ್ಞಾನ ಮತ್ತು ಅಭಿಸಾಮ ಥಣ್ಯದ ಪರೀಕ್ಷೆ 

(11) ವಿಜ್ಞಾನ ಮನೋಭಾ ವ ಮಾನನಿ 

ಅಧ್ಯಯನಕ್ಕೆ ಅವಶ್ಯಕವಾದ ಮತ್ತು ಸಂಬಂಧಿಸಿದ ಇತರ ಮಾಹಿತಿಯನ್ನು 
ಶಾಲೆಗಳಲ್ಲಿರುವ ದಾಖಲಾತಿಗಳಿಂದ ಸಂಗ್ರಹಿಸಲಾಯಿತು. 

ಈ ರೀತಿ ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಿಸಲು "ಓ' ಸರೀಕ್ಷೆ ಮತ್ತು 
4 ಖೈವರ್ಗದಿಂದ ಸ್ವ ಸ್ನತಂತ್ರ' ಪರೀಕ್ಷೆ ಎಂಬ ತಂತ್ರ ಗಳನ್ನು ಬಳಸ ಜಯಃ 

ಮೊಟ್ಟ ಹ `ಅಧ್ಯಯನೆದಲ್ಲಿರುವ ಎಲ್ಲಾ ಪರಿವರ್ತ್ಯಗಳ ಅಂಕಗಳಿಗೂ 
ವಿತರಣೆಗಳನ್ನು ಹಾಕಿ ಸರಾಸರಿ ಮತ್ತು ಮಾನಕ ವಿಚಲನೆಗಳನ್ನು ಕಂಡುಹಿಡಿಯ 
ಲಾಯಿತು. ನಂತರ "“"ಓ' ಪರೀಕ್ಷೆಯ ಸಹಾಯದಿಂದ ಮೊದಲನೆಯ ಪ್ರಾಕ್‌ 
ಕಲ್ಪನೆಯನ್ನು ಶೋಧಿಸಲಾಯಿತು. 

ಶಾಲಿಕೆಗಳು 3, 4 ಮತ್ತು 5 ವಿವಿಧ ಸಮೂಹಗಳಲ್ಲಿರುವ ವಿದ್ಯಾರ್ಥಿಗಳ 
ಸರಾಸರಿ ಮತ್ತು ಮಾನಕ ವಿಚಲನೆಗಳನ್ನು ತೋರಿಸುವುವು. 


ತಾಲಿಕೆ 3 
ಹುಡುಗರು ಹೆತ್ತು ಹುಡುಗಿಯರ ಸರಾಸರಿ ಮತ್ತು ಮಾನಕ ವಿಚಲನೆಗಳು 
ಹುಡುಗರು ಹುಡುಗಿಯರು 


ಶು 
ಸಂಖ್ಯೆ ಪರಿವರ್ತ್ಯ 


ಸರಾಸರಿ [ಮಾನಕ ವಿಚಲನೆ 


ಸರಾಸರಿ Ren ವಿಚಲನೆ 


1 ಪೈಅ 2410 578 2409 589 4.47 


2 ವಿಮ, 47.90 7.33 46.15 7.38 3-76 


3 ವಿ.ಅಂ.. 41.09 13.12 43.86 12.24 3.36 


9. 
ಸೂಚನೆ: *ಮಹತ್ವ ಪೂರ್ಣತೆ 0.05 ಮ ಟ್ಟಿ ದಲ್ಲಿ ಕೋಷ್ಟ ಕ "ಡಿ' ಯಿಂದ 
ಸಂಭವನೀಯತೆ ಟ- =],96 


**ಮಹತ್ವ ಪೂರ್ಣತೆ 0.01 ಮಟ್ಟದಲ್ಲಿ ಕೋಷ್ಟಕ "ಡಿ' ಯಿಂದ 
ಸಂಭವನೀಯತೆ ಬ 2.೨98 


೧೪ ಮಾನವಿಕ ಕರ್ಣಾಟಕ 


ಈ ತಾಲಿಕೆಯನ್ನು ಪರೀ ಕ್ರಿಸುವುದರಿಂದ ನಮಗೆ ಕೆಲವು ವಿಷಯಗಳು 
ತಿಳಿದವು: (1) ಮೂರು "ಕ? ಮೌಲ್ಯಗಳೂ 0.01 ಮಟ್ಟಿದಲ್ಲ ಮಹತ್ವ ಪೂರ್ಣತೆ 
ಯನ್ನು ಹೊಂದಿವೆ. ಅಂದಕ್ಕೆ ಮೂರೂ ನರಿವತ್ಯಗಳಿಗ WY. 
ವೈಜ್ಞಾನಿಕ ಅಭಿಸಾಮರ್ಥ್ಯ, ವಿಜ್ಞಾ ನ ಮನೋಭಾವ ಮತ್ತು ವಿಜ್ಞಾನದಲ್ಲಿನ 
ಅಂಕಗಳು ಹುಡುಗರು ಮತ್ತು ಹೆಡ.ಗಿಯರೆ ನಡುನೆ ವುಹತ ಪೂರ್ಣವಾದ 
ವೃತ್ಯಾಸಗಳಿವೆ, (11) ಎರಡು ಪರಿವತಣ್ಯಗಳಿಗೆ ಸಂಬಂಧಿಸಿದಂತೆ. ವೈಜ್ಞಾ ನಿಕ 
ಅಭಧಿಸಾವ. ರ್ಥ್ಯ ಮತು ೨, ವಿಜ್ಞಾನ ಮನೋಭಾವ ಹುಡುಗರ ಸರಾಸರಿಗಳೇ ಹುಡಗಿ 
ಯರ ಸರಾಸರಿಗಳಿಗಾತ ಹೆಚ್ಚಾಗಿವೆ. ಅದಕೆ ಹುಡ:ಗರಿಗಿಂತ ಹುಡುಗಿಯರು 
ವಿಜ್ಞಾನದಲ್ಲಿ ಹೆಚ್ಚ ಅಂಕಗಳನ್ನು ಪಡೆದಿರುವರು. ಆದ್ದರಿಂದ ಪ್ರಾಕ್‌ ಕಲ್ಪನೆ 
1 (ಅ) ನಲ್ಲಿ ಮಾಡಿಕೊಂಡಿದ್ದ ಮೂರು ಉಪ ಪ್ರಾಕ್‌ ಕಲ್ಪನೆಗಳಲ್ಲಿ ಯಾವುದನ್ನೂ 
ಉಳಿಸಿಕೊಳ್ಳಲಾಗಲಿಲ್ಲ. 


ತಾಲಿಕೆ 4 


ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳ ಸರಾಸರಿ 
ಮತ್ತು ಮಾನಕ ವಿಚಲನೆಗಳು 


ಸರ್ಕಾರಿ ಖಾಸಗಿ 


ಸರಾಸರಿ ಮಾನಕ ವಿಚಲನೆ 


ಸರಾಸರಿ ಮಾನಕ ವಿಚಲನೆ 


| ನೈ. 25.27 5.54 24.63 5:80.77 
2 ವಿವ. 4714 8.07 46.90 7.57 0.48 
3 ವಿಅಂ. 4644 13.01 44.64 13.55 2.೨4 


ಈ ತಾಲಿಕೆಯನ್ನು ಗಮನಿಸಿದ್ದರಿಂದ ನಮಗೆ ಕೆಲವು ಅಂಶಗಳು ಅರಿವಾದುವು: 
(1) ಮೂರು "ಓ' ಮೌಲ್ಯಗಳ ಪೈಕಿ ಒಂದು "ಓ' ಮಾಲ್ಯವು ಮಾತ್ರ 0.05 
ಮಟ್ಟಿ ದಲ್ಲಿ ಮಹತ್ವ ಪೂರ್ಣತೆಯನ್ನು ಹೊಂದಿದೆ, ಅಂದರೆ, ವಿಜ್ಞಾ ನದಲ್ಲಿ. ಪಡೆದ 
ಅಂಕಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳನ್ನಿರುವ ವಿದ್ಯಾರ್ಥಿಗಳ ನಡುವೆ 
ಮಹತ್ವ ಪೂರ್ಣ ವಾದ ವೃತ್ಯಾಸಗಳಿವೆ. (11) ಸರ್ಕಾರಿ ಚಟ್ಟು ಖಾಸ ಶಾಲೆಗಳಲ್ಲಿನ 
ವಿದ್ಯಾರ್ಥಿಗಳ ವೈಜ್ಞಾನಿಕ ಅಭಿಸಾಮಥಣ್ಯ ಮತ್ತು ವಿಜ್ಞಾನ ಮನೋಭಾವಗಳ 
ಸರಾಸರಿಗಳ ನಡುವೆ ಮಹತ ಪೂರ್ಣವಾದ ವ್ಯತ್ಯಾಸಗಳಿಲ್ಲ, (111) ಮೂರೂ 
ಪರಿನತಣ್ಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳ ಸರಾಸರಿ 
ಗಳೇ ಇನ್ನೊಂದು ಸಮೂಹದವುಗಳಿಗಿಂತ ಉತ್ತಮವಾಗಿವೆ, ಆದ್ದರಿಂದ ಪ್ರಾಕ್‌ 


ವೈಜ್ಞಾನಿಕ ಅಭಿಸಾಮಥನ್ಯ ಮತ್ತು ವಿಜ್ಞಾನ ಮನೋಭಾವ ೧೧೫ 


ಕಲ ಕೆ | (ಆ) ನಲ್ಲಿ ಮಾಡಿಕೊಂಡಿದ್ದ ಮೂರು ಉಪ ಪ್ರಾಕ್‌ ಕಲ ))ನೆಗಳ ಪ್ಲೆ ಪೈಕಿ 
Ke ಉಸ ಪ್ರಾಕ್‌ ಕಲ ನೆಯ ನ್ನ್ನು ಮಾತ ಸ್ಟಾ] ಅ (iii) ಸಮ ಒತಿಸಲಾಗಲಿಲ್ಲ. 


ತಾಲಿಕೆ 5 
ನಗರ ವಃತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವ ಶಾಲೆಗಳ ವಿದ್ಯಾರ್ಥಿಗಳ 
ಸರಾಸರಿ ಮತ್ತು ಮಾನಕ ವಿಚಲನೆಗಳು 


ನಗರ ಗ್ರಾಮೀಣ 


ಸರಾಸರಿ [ಮಾನಕ ವಿಚಲನೆ 


DAIS SSE 2613S 5.46 


ಸರಾಸರಿ ಮಾನಕ ವಿಚಲನೆ 


2 ವಿಮ, 4590 8.10 47.59 193 3.3 
3 E4598 19S 45.20. 11,61 . 081 


ಈ ತಾಲಿಕೆಯನ್ನು ಸರಿಶೀಲಿಸಿದ್ದರಿಂದ ಈ ಕೆಳಗಿನ ವಿಷಯಗಳು ತಿಳಿದು 
ಬಂದುವು: (1) ಎರಡು "ಓ' ಮೌಲ್ಯಗಳು 0.01 ಮಟ್ಟಿ ದಲ್ಲಿ ಮಹೆತ್ವಪೂರ್ಣತೆ 
ಯನ್ನು ಹೊಂದಿವೆ. ಅಂದರೆ ವೈಜ್ಞಾ ನಿಕ ಅಭಿಸಾಮ ರ, ಮತ್ತು ವಿಜ್ಞಾನ 
ಮನೋಭಾವಗಳಿಗೆ ಸಂಬಂಧಿಸಿದಂತೆ ನಗರ ಮತ್ತು ಗ್ರಾ ie ಪ್ರದೇಶಗಳಲ್ಲಿರ:ವ 
ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ನಡುವೆ ಮಹತ ತ ಪೂರ್ಣವಾದ ವ್ಯತ್ಯಾಸಗಳಿವೆ, 
(11) ವಿಜಾ 2 ನದಲ್ಲಿನ ಅಂಕಗಳಿಗೆ ಸಂಧಿಸಿದ ಎರಡೂ ಸಮೂಹಗಳ ನಡುವೆ 
ವುಹತ ಪೂರ್ಣವಾದ ವ್ಯತ್ಯಾಸವಿಲ್ಲ, (111) ಎರಡು ಸರಿವತಣ್ಯಗಳಿಗೆ ವೈ ಜ್ಞಾ ನಿಕ 
ಅಭಿಸಾಮರ್ಥ್ಯ ಮತ್ತು ವಿಜ್ಞಾ ನ ಮನೋಭಾವ- ಸಂಬಂಧಿಸಿದಂತೆ ಸಾಕ ೀಣ 
ಪ್ರದೇಶಗಳಲ್ಲಿರುವ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಸರಾಸರಿಗಳೇ ನಗರ ಪ್ರದೇಶ 
ಗಳಿರುವ ಸಮೂಹೆಗಳಿಗಿಂತ ಹೆಚ್ಚಾ ಗಿವೆ. ಆದರೆ ನಗರ ಪ್ರದೇಶದಲ್ಲಿರುವ 
ಶಾಲೆಗಳಲ್ಲಿನ ವಿದಾ ್ರರ್ಥಿ ಗಳೇ ನಿಜ್ಞಾ ನಡ ಹೆಚ್ಚು ಅಂಕಗಳನ್ನು ಪಡೆದಿರುವರು. 
ಆದ್ದ ರಿಂದ ಪ್ರಾ ರಲ್ಲ ನೆ1 (ಇ) ನ್ಟ ಮಾಡಿಕೊಂಡಿದ್ದ ಮೂರು ಉಪ ಪ್ರಾಕ್‌ 
ಕಲ ) ಕೆಗಳ ಸಿ ನ ಉಪಪ್ರಾಕ್‌ ಕಲ್ಪ ನೆಯನ್ನು “ಮಾತ್ರ ತೃಜಿಸಲಾಗಿಲಿಲ್ಲ 
ಸ್ರ ಕ. 1 (ಇ) (111). 
ಉಳಿದ ಪ್ರಾಕ್‌ ಕಲ್ಪ ನೆಗಳನ್ನು ಖೈವರ್ಗದಿಂದ ಸ್ವತಂತ್ರ ಸರೀಕ್ಷೆ ಎಂಬ 
ತಂತ್ರದಿಂದ ಶೋಧಿಸಲಾಯಿ: RY ಈಗಾಗಲೇ ಹೇಳಿರುವಂತೆ ಅಧ್ಯಯ:ನದಲ್ಲಿ ಸೇರಿಸಿ 


ಕೊಂಡಿರುವ ಪ್ರತಿಯೊಂದು ಸರಿವರ್ತಕ್ಕೂ ಸರಾಸರಿ ಮತ್ತು ಮಾನಕ ವಿಚಲನೆ 


೧೧೬ ಮಾನವಿಕ ಕರ್ಣಾಟಕ 


ಗಳನ್ನು ಕಂಡುಹಿಡಿಯಲಾಗಿದೆ, ಇದರ ಅಧಾರದಮೇಲೆ ಮಾದರಿಯನ್ನು ಗರಿಷ್ಠ 
(ಗ), ಮಧ್ಯಮ (ಮ), ಮತ್ತು ಕನಿಷ್ಟ (ಕ) ಎಂದು ಮೂರು ವರ್ಗಗಳಾಗಿ 
ವಿಂಗಡನೆ ಮಾಡಿಕೊಳ್ಳಲಾಯಿತು. 

ವಿವಿಧ ಸರಿವತಣ್ಯಗಳು ವೈಜ್ಞಾನಿಕ ಅಭಿಸಾಮರ್ಥ ಸುತ್ತು ವಿಜ್ಞಾನ 
ವ ನೋಭಾವಗಳೊಡನೆ ಯಾವ ರೀತಿಯ ಸಂಬಂಧವನ್ನು ಹೊಂದಿವೆ ಎಂಬ:ದನ್ನು 


ಈ ಕೆಳಗೆ ಕೊಟ್ಟಿರುವ ತಾಲಿಕೆಯಲ್ಲಿನ ಮೌಲ್ಯಗಳು ತಿಳಿಸುವುವು. 


ತಾಲಿಕೆ 6 


ಕ್ರ.ಸಂ ಪರಿವರ್ತ್ಯ ವೈ.ಅ | ವಿ.ಮ 

ವಿ ಅಂ. 24.03 4.69 

೧. ಸಾ.ಆ.ಸ್ಟಿ. 14.85 16.69 

x ತತ್‌ 

3. ಲಿಂಗ 17 03 1 99 

4 ಆಡಳಿತ 4.21 6.27 

5 ಸ್ಥಳೀಯತೆ 23.95 7.15 

( ** ಮಹತ್ವಪೂರ್ಣತೆ 0.01 ಮಟ್ಟದಲ್ಲಿ ಕೋಷ್ಟಕ “ಇ 

ಸ್ನ ಮ 4 | ಯಂದ ಸಂಭವನೀಯತೆ ೨-13.29 ; 
ಬಿನ್‌: 


 * ಮಹತ್ವಪೂರ್ಣತೆ 0.05 ಮಟ್ಟದಲ್ಲಿ ಸಂಭವನೀಯತೆ 
(೫39.29 | 
(ಕ್ರಮಸಂಖ್ಯೆ 1 ಮತ್ತು 2 ಕೈ ಇದು ಅನ್ವಯಿಸುತ್ತದೆ.) 

ಸ್ವಾ. ಮ.2 ಆದರಿ- 

ಜೇ ಖ್ಯ ಮಹತ್ವ ಪೂರ್ಣತೆ 0.01 ಮಟ್ಟದಲ್ಲಿ ಕೋಷ್ಟಕ "ಇ? ಯಿಂದ ಸಂಭವ 
ನೀಯತೆ ೫: 9.21 

* ಮಹತ್ವಪೂರ್ಣತೆ 0.05 ಮಟ್ಟದಲ್ಲಿ x೭ - 5,99 
[ಇದು ಕ್ರಮಸಂಖ್ಯೆ 3 ರಿಂದ 5 ಕೈ ಅನ್ವಯಿಸುತ್ತದೆ] 


ವೈಜ್ಞಾನಿಕ ಅಭಿಸಾಮರ್ಥ್ಯ ಮತ್ತು ವಿಜ್ಞಾನ ಮನೋಭಾವ ೧೧೭ 


ಈ ತಾಲಿಕೆಯನ್ನು ಗಮನವಿಟ್ಟು ನೋಡಿದ್ದರಿಂದ ಕೆಲವು ವಿಷಯಗಳು 
ತಿಳಿದುವು: (1) ಹತ್ತು ಖೈ ವರ್ಗದ ಮೌಲ್ಯಗಳ ವೈ ನೈಕಿ ಎಂಟು ಮೌಲ್ಯಗಳು ಸಂಖಾ 
ಶಾಸ್ತ್ರ €ಯವಾಗಿ ಮ ಹತ್ತ ಪೂರ್ಣತೆಯನ್ನು, ಚೆ (11) ಇವುಗಳ ಪೈಕಿ 4 
ಮ್ಯಾ ಗಳು 0.01 ಮಟ್ಟ ದಲ್ಲಿ ಮಹತ ಪೂರ್ಣತೆಯನ್ನು ಹೊಂದಿವೆ ಮತ್ತು ಇವು 
ವೈಜ್ಞಾ ನಿಕ ಅಭಿಸಾಮ ಥೃ ೯ಕ್ಕೆ ಸಂಬಂಧಿಸಿವೆ. ಉಳಿದ ನಾ ನಲ್ಬು ವೌಲ್ಯ ಗಳು ವಿಜಾ ನ 
ವ ನೋಭಾವಕ್ಕೆ ಸಾಜಂಭಿವೆ. ಇಲ್ಲಿ ಒಂದು ಮೌಲ್ಯವು 0,0] ಮುಟ್ಟ ದಲ್ಲಿಯೂ 
ಮಿಕ ವು 0. 05 ಮಟ್ಟಿ ದಲ್ಲಿಯೂ ಮಹತ ಪೂರ್ಣತೆಯನ್ನು ಹೊಂದನೆಗಿ ಅಂದಕೆ 
ವೈಜ್ಞಾ ನಿಕ ಅಭಿಸಾಮ :ಥಣ್ಯವು ಆಡಳಿತವರ್ಗದ ಹೊರತು ಮಿ ಕ್ಕ ನಾಲ್ಕೂ ಸರಿವರ್ತ 
: ಗಳೊಡನೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಏಕೆಂದರೆ ವೈ ಜಾ ನಿಕ ಅಭಿ 
ಸಾಮರ್ಥ್ಯವು. ಈ ನಾಲ್ಕು ಪರಿವರ್ತ ಗಳಮೇಲೆನಿಜ್ಞಾನ ದಲ್ಲಿನ ಅಂಕಗಳು 
ಸಳ ಅರ್ಥಿಕ ಸ್ಥಿತಿ, ಲಿಂಗ ಮತ್ತು ಸೃಳೀಯತೆ-ಆಧಾ ಇರಗೊಂಡಿದೆ ಎಂಬುದು 

ಸ್ಪಷ್ಟ ವಾಗಿದೆ. (ip ವಿಜ್ಞಾನ ಹ ುನೋಭಾವವು ನಿಜಾ 2 ನದಲ್ಲಿನ ಅಂಕಗಳನ್ನು 
ಇ ಮಿಕ್ಕ ನಾಲ್ಕೂ ಪರಿವರ್ತ ಗಳೊಡನೆ ನಿಕಟನಾದ ಸಂಬಂಧವನ್ನು 
ಹೊಂದಿದೆ. ಅಂದಕಿ ವಿಜ್ಞಾ ಮನೋಭಾವವು ಈ ನಾಲ್ಕು ಪರಿವತಣ್ಯಗಳ ಮೇಲೇ 
ಸಾಮಾಜಿಕ ಆರ್ಥಿಕ ಸ್ಥಿತಿ, ಲಿಂಗ ಆಡಳಿತ ಮತ್ತು ಸ್ಥಳೀಯತೆ--ಆಧಾರಗೊಂಡಿರು 
. ವುದು ಕಂಡುಬಂದಿದೆ, ಆದ್ದರಿಂದ ವಿಜ್ಞಾನ ಮನೋಭಾವವು ಈ ಪರಿವತಣ್ಯಗಳಿಂದ 
ಸ್ವತಂತ್ರವಾಗಿಲ್ಲ ಎಂದು ಹೇಳಬಹುದು. ಆದಕಾರಣ ಪ್ರಾಕ್‌ ಕಲ್ಪನೆ 2 ನೆಯ 
ದರಲ್ಲಿ ಮಾಡಿಕೊಂಡಿರುವ ಐದು ಉಪಪ್ರಾ೯ಕ ಕಲ್ಪನೆಗಳಲ್ಲಿ ಒಂದು ಉಪಪ್ರಾಕ 
ಕಲ್ಪನೆಯನ್ನು ಮಾತ್ರಅಂದರಿ ಪ್ರಾಕ್‌ 2 (1೪)--ಸಮ್ಮತಿಸಲಾಯಿ ತು 
ಹಾಗೆಯೇ ಪ್ರಾರ್ಶಕಲ್ಪ ನೆ 3 ನೆಯದರಲ್ಲಿ ಮಾಡಿಕೊಂಡಿರುವ ಹ್‌ ಉನಪ: ಕ್‌ 
ಕಲ್ಪನೆಗಳ ಪೈಕಿ ಒಂದು ಉಸಪ್ರಾಕ್‌ ಕಲ್ಪನೆಯ:ನ್ನು ಅಂದರೆ ಪ್ರಾಕ. 3 (i) 
ಮಾತ್ರ ಒಪ್ಪಿಕೊಳ್ಳ ised 


ಫಲಿತಾಂಶಗಳು : 

(1) ವಿಜ್ಞಾನದಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿದ್ದರೂ ಸಹ ವೈಜ್ಞಾನಿಕ 
ಅಭಿಸಾಮರ್ಥ್ಯ ಮತ್ತು ವಿಜ್ಞಾನ ಮನೋಭಾವಗಳಲ್ಲಿ ಹುಡುಗರು ಹುಡುಗಿಯ 
ರನ್ನು ಮಾರಿಸಿರುವರು. 

(11) ಮೂರು ಸರಿವತಣ್ಯಗಳಲ್ಲಿಯೂ ಸರ್ಕಾರಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿ 
ಗಳೇ ಹೆಚ್ಚ ಅಂಕಗಳನ್ನು ಪಡೆದಿದ್ದಾರೆ, 

(111) ಗ್ರಾಮೀಣ ಪ್ರದೇಶಗಳಲ್ಲಿನ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳು ವಿಜ್ಞಾನ 
ದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲಾಗದಿದ್ದರೂ ವೈಜ್ಞಾನಿಕ ಅಭಿಸಾಮರ್ಥ್ಯ 
ಮತ್ತು ವಿಜ್ಞಾನ ಮನೋಭಾವಗಳಲ್ಲಿ ಉತ್ತಮವಾಗಿರುವರು. 


೧೧೮ ಮಾನವಿಕ ಕರ್ಣಾಟಕ 


(iv) ವೈ ಜ್ಞಾ ನಿಕ ಅಭಿಸಾಮ ಥ್ಯ ೯ವು ನಾಲ, ಸರಿವತಗ್ಯಳ ೨ 
ವಿಜಾ ನದಲ್ಲಿನ nH SEN; ಆರ್ಥಿಕಸ್ಕಿತಿ, ಲಿಂಗ ವ:ತ್ತು ಸ್ಥಳೀಯತೆ 
__ಲೆೌಂಂಬಿತವಾಗಿದೆ. 


(೪) ನಿಜಾನ ಮನೋಭಾನವೂ ನಾಲ್ಕು ಸರಿವರ್ತ್ಕ್ಯಗಳ ಮೇಲೆ--ಸಾಮಾ 


ಜಿಕ ಅರ್ಥಿಕಸ್ಸಿತಿ, ಲಿಂಗ ಅಡಳಿತ ಮತ್ತು ಸ್ಥ ೪ ಕರಾಟೆ 


ನಿಹಜಿತಾರ್ಥಗಳು ; 
ಇಂದು ನಿದ್ಯಾರ್ಥಿಗಳು ವೈ ವಜಾ 2 ನಿಕ ಪ್ರಪಂಚದಲ್ಲಿ ಬಾಳಬೇಕಾಗಿರುವುದರಿಂದ 
ಅವರಲ್ಲಿ ವೆ ಸೈ ಜ್ಞಾ ನಿಕ ಅಭಿಸಾಮಥ್ಸ? ಮತ್ತು ವಿಜ್ಞಾನ ಮನೋಭಾವಗಳನ್ನು 
ಜನಿಕ ಇದಕೆ ಅವಶ್ಯಕವಾದ ಪರಿಸರ ವ:ತ್ತು ಅವಕಾಶಗಳನ್ನು ಅಧ್ಯಾ 
ಪಕರು ಒದಗಿಸಿಕೊಡಬೆ ಕಾಗೆ ಈ ರೀತಿ ಮಾಡು ವುದರಿಂದ ವಿಜ್ಞಾನ ವಿಷಯದಲ್ಲಿ 
ಒಳ್ಳೆಯ ಅಂಕಗಳನ್ನು ಪಡೆಯಲ: ಉತ್ತೇಜನ ಕೊಟ್ಟಿ ಂತಾಗುತ್ತದೆ. ಆಧ್ಯಾ ಸಕರು 
ಸರಿಯಾದ ಸಮಯದಲ್ಲಿ ಸೂಕ್ತ "ಮಾರ್ಗದರ್ಶನ ಕೊಟ್ಟ! © ವಿದ್ಯಾರ್ಥಿಗಳು 
ವೈ ಜಾ ಸ್ಲಿಸಿಕ ಅಭಿಸಾಮ ರ್ಥ್ಯ ಮ ತ್ತು ವಿಜ್ಞಾ ನ ಮ ನೋಭಾವಗಳನ್ನು ಉತ್ತಮ 
ನೆಡಿಸಿಸೊಳ್ಳ ಲು 0,113 ತ್ರ ಡೆ ಮುಖ್ಯವಾಗಿ ವಿಜ್ಞಾನವನ್ನು ಬೋಧಿಸುವ 
ಅಧ್ಯಾ ಪಕರು ಈ ವಿಷಯಗಳನ್ನು ಗಮ ನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾಗಿದೆ. 
(1) ಒಟ್ಟಾರೆ ಪ್ರೌಢಶಾಲೆಗಳಲ್ಲಿರುವ ನಿದ್ಯಾರ್ಥಿಗಳು ಮತ್ತು ಮುಖ್ಯವಾಗಿ 
ಹುಡುಗಿಯರ. ವೈಜ್ಞಾನಿಕ ಅಭಿಸಾಮಥ್ಥ್ಯ ಮತು. ವಿಜ್ಞಾನ ವ: ಸೋಭಾವಗಳನ್ನು 
ನಾಕ ಷ್ಟ ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು (2) ಸರ್ಕಾರಿ 
ಪ್ರೌಢಶಾಲೆಗಳ ರ:ವ ಅಧ್ಯಾಪಕರುಗಳು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅಭಿ 
ಸಾಮರ್ಥ್ಯ ಮತ್ತು ನ ಜ್ಞಾ ನ ಮನೋಭಾವಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲು 
ಕಾರ್ಯಕ ಮ ಗಳನ್ನು ಏರ್ಪಡಿಸಬೇಕು, (3) ವಿವಿಧ ಕಾರ್ಯಕ್ರ ಮಗಳಲ್ಲಿ ಭಾಗ 
ವಹಿಸಿ ಧನಾತ್ಮ ಕವಾದ ಮನೋಭಾವವನ್ನು (ವಿಜ್ಞಾನದ ಬಗ್ಗೆ) ಬೆಳೆಸಿಕೊಳ್ಳ ಲು 
. ವಿದಾ ರ್ಥಿಗಳಿಗೆ ಪ ಪ್ರೇರಣೆಕೊಡಬೇಕ:. (4) ಗ್ರಾಮೀಣ ಪ್ರದೇಶಗಳಲ್ಲಿರುವ ಶಾಲೆ 
ಗಳಲಿನ ವಿದ್ಯಾರ್ಥಿಗಳೇ ವೈಜ್ಞಾನಿಕ ಅಭಿಸಾವ:ಥ್ಯ್ಯ pn ವಿಜ್ಞಾನ ನ ಮನೋ 
ಭಾವಗಳಲ್ಲಿ ಉತ್ಕಮವಾಗಿರುವರೆಂಬ ವಿಷಯವು ಈ ಅಧ್ಯಯನದಿಂದ ಸ್ಪಷ್ಟ ವಾಗಿದೆ, 
ಆದ್ದ ರಿಂದ ಈ ಶಾಲೆಗಳು ವಿಜ್ಞಾ ನವನ್ನು ಹೆಚ್ಚು ಶ್ರದ್ಧೆ ಮತ್ತು ಕ್ರ ಮದ್ದ ವಾಗಿ 
ಬೋಧಿಸುವುದರಿಂದ ಪ್ರಸ್ತು ತ್‌ ಸರಿಸಿ ತಿಯನ್ನು ಉತ ಮಸಡಿಸಬಹೆ: ದು. * (5) 
ನಗರ ಪ ಕ್ರ ದೇಶಗಳಲ್ಲರುವ ಶಾಲೆಗಳು ತರುಗೆ ದೊರಕಿದ ಮತ್ತು ದೊರಕುವ ಅವಕಾಶ 
ಮತ್ತ ಸೌಲಭ್ಯಗಳನ್ನು ಸರಿಯಾಗಿ ಉಸಯೋಗಿಸಿಕೊಂಡಕೆ ಗ್ರಾಮೀಣ ಪ್ರದೇಶ 
ಗಳಲ್ಲಿರುವ ಶಾಲೆಗಳಿಗಿಂತ ಉತ್ತಮವಾದ ವೈಜ್ಞಾ ನಿಕ ಅಭಿಸಾವರ್ಥ್ಯ ಮತ್ತು 
ವಿಜ್ಞಾನ ಮನೋಭಾವಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಾಧ್ಯವಾಗುತ್ತದೆ, 


ವೈಜ್ಞಾನಿಕ ಅಭಿಸಾಮರ್ಥ್ಯ ಮತ್ತು ವಿಜ್ಞಾನ ಮನೋಭಾವ ೧೧೯ 


ಆದ್ದ ರಿಂದ ಅಧ್ಯಾಪಕರು ಸರಿಯಾದ ರೀತಿಯ ಲಿ ಕೆಲಸಮಾಡಲು ಮತ್ತು ಅವರುಗಳು 
ವಿಜ್ಞಾನದ ಬಗ್ಗೆ ಧನಾತ್ಮ ಕವಾದ ಮ ನೋಭಾವವನ್ನು ಬೆಳೆಸಿಕೊಳ್ಳೇ ಲು ಸಂಬಂಧ 
ಪಟ್ಟ ಅಧಿಕಾರಿಗಳಿಂದ ae. ಮಾರ್ಗದರ್ಶನ, ಉತ್ತೇಜನ, ಜಂ ಮತ್ತು 
2 ಕಾರ ಅಗತ್ಯ ವಾಗಿದೆ. 


ಶೃ 


ಆಧಾರಿತ ಗ್ರಂಥಗಳು 


Aggarwal J. C. (1979) Educational and Vocational 
Guidance, Doaba House, Booksellers and Publishers, 
1688 Naisarat, Delhi-110006. 

Alcorm, Marvin Detal (1970) Better Teaching in 
Secondary Schools, Holt Rine Hart and Wingston, 
New York. 

Anandi Martis (1980) Scientific knowledge and Aptitude 
of X Std. Students of Mangalore, Unpublished M.Ed. 
Dissertation, University of Mysore. 

Anastasi, Anne (1968) Psychological, Testing, 31d 
edition, The Macmillan Co. 
Buch, M.B. (1979) Second Survey of Res. in Edn., 
Baroda. 

Buch, M.B- (1987) Third Survey of Res. in Edn., 
NCERT, Delhi. 

Chauhan S.S. (1978) Advanced Educational Psychology, 
Vikas Publishing House Pvt. Ltd., New Delhi. 
Freeman F.S. (1960) Theory and Practices of Psycho- 
logical Testing, New York. 

Garrette, Henry, E. (1961) Statistics in Psychology and 
Education, Longman’s Green and Co., New York. 
Jevons F.R. (1969) The Teaching of Science, Aken and 
Uniwin, London. 

Kochar S.K. (1970) Guidance in Indian Education, 
Sterling Publishing, New Delhi. 


೧೨೦ 


ಮಾನವಿಕ ಕರ್ಣಾಟಕ 


ನರಸಿಂಹಮೂರ್ತಿ, ಬಿ. ವಿ, (1981) ಮೈಸೂರು ನಗರದ ಹತ್ತನೇ ತರಗತಿ 
ವಿದ್ಯಾರ್ಥಿಗಳ ವೈಜ್ಞಾನಿಕ ಅಭಿಸಾಮರ್ಥ್ಯ, ಮತ್ತು ಪಾಂಡಿತ್ಯದ ಗಳಿಕೆಯ 
ನಡುವಿನ ಸಂಬಂಧದ ಒಂದು ಅಧ್ಯಯನ, ಮುದ್ರಿತವಾಗದಿರುವ ಎಂ.ಎಡ್‌, 
dissertation, University of Mysore. 

Sharma R. C. (1975) Modern Science Teaching, Dhanpet 
Rai and Sons, Delhi, 

ಶಿನಶಂಕರ, ಹೆಚ್‌. ವಿ. ಮತ್ತು ಇತರರು (1978) ವಿಜ್ಞಾನ ಬೋದನೆ, ಹಂಚಿ 
ಪ್ರಕಾಶನ, ಹೊಸಹಳ್ಳಿ, 

Super (1985) Appraising Vocational Fitness by means of 
Psychological Tests, New York. 

ಡಾ, ವೀರಪ್ಪ, ಎನ್‌, ಎಸ್‌, (1979) ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟು, 
ಕನ್ನಡ ಅಧ್ಯ ಯನ ಸಂಸ್ಥೆ, ಮೈಸೂರು, 


ಎಲ್‌. ಓಟ. ಶರ್ಮ 


ಇತ್ತೀಚೆಗೆ ನಿಧನರಾದ ಎಲ್‌. ಓಟ, ಶರ್ಮ ಅವರು ಪ್ರಸಿದ್ದ ಇತಿಹಾಸ 
ಸಂಶೋಧಕರೂ, ಪರಿಸರವಾದಿಗಳೂ ಸಮಾಜ ಕಾರ್ಯಕರ್ತರೂ ಆಗಿದ ರು. 


ಲಿಂಗೇಶ ಶರ್ಮ ಅವರು 1925 ಡಿಸೆಂಬರ್‌ 15 ರಂದು ಹೊನ್ನಾ ವರ 
ತಾಲ್ಲೂಕಿನ ಕರ್ಕಿಯಲ್ಲಿ ಜನಿಸಿದರು. ಸಾಂಗ್ಲಿಯ ವೆಲ್ಪಂಗ್‌ ಟನ್‌ ಕಾಲೇಜು ಹಾಗೂ 
ಪುಣೆಯ ಫೆಗ್ಯೂ ೯ಸನ್‌ ಕಾಲೇಜುಗಳಲ್ಲಿ ಅಭ್ಯಾಸಮಾಡಿ ಸೂರತ್‌ನ ಕಾಲೇಜಿನಲ್ಲಿ 
ಇತಿಹಾಸ ಅಧ್ಯಾಪಕರಾಗಿ ವೃ ವೃತ್ತಿಯನ್ನು ಪ್ರಾರಂಭಿಸಿದರು. 1949 ರಿಂದ 1962ರ 
ವರೆಗೆ ಕುಮುಟ ಕೆನರಾ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು. 1962 
ರಿಂದ 1980 ರ ವಕೆಗೆ ಸಿರಸಿಯ ಎಂ.ಎಂ. ಸ್ಮಾರಕ ಕಾಲೇಜಿನ ಸಂಸ್ಥಾಪಕ 
ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದರು. 1981 ರಿಂದ 83 ರ ವರೆಗೆ ಕರ್ನಾಟಕ ರಾಜ್ಯ 
ಮುಖ್ಯ ಮಂತ್ರಿಗಳಿಗೆ ಮಾಹಿತಿ ಅಧಿಕಾರಿಗಳಾಗಿದ್ದ ರು. 


ಅತಾ ಪ್ರಾಧ್ಯಾ ಪಕರಾಗಿದ್ದ ತೆ ಶರ್ಮರವರು ಸಾಮಾಜಿಕ ಕಾರ್ಯ 
ಕರ್ತರೂ ಆಗಿದ್ದರ.. ನ್ಯ ಜಾ ಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಸಿರಸಿಯಲ್ಲಿ ಪಂಚಾಯಿತಿ 


ರಾಜ್ಯ ತರಬೇತಿ ಕೇಂದ್ರದ ಸಂಸ್ಥಾಪಕ ಪ್ರಾಚಾರ್ಯರು ಆಗಿದ್ದರು. 


ಅಸಾಧಾರಣ ಸಂಘಟನಾ ಸಾಮರ್ಥ್ಯವನ್ನು ಹೊಂದಿದ್ದ ಶರ್ಮಾರವರು 
ಬಹುಮುಖ ಪ್ರತಿಭೆಯುಳ್ಳೆ ವರಾಗಿದ್ದರು, ಸಹಕಾರಿಕ್ಷೇತ್ರ, ಖಾದಿ ಮತ್ತು ಗ್ರಾಮೋ 
ದ್ಯೋಗ, ಗಾಂಧಿಮಾರ್ಗದ ಅಭ್ಯಾಸ ಮೊದಲಾದ ಕ್ಷೇತ್ರಗಳಲ್ಲೂ ಇವರು ಸಕ್ರಿಯ 
ಪಾತ್ರವನ್ನು ವಹಿಸುತ್ತಾ ಬಂದಿದ್ದರು. ಸಾಹಿತ್ಯ, ಲಲಿತಕಲೆ, ಪತ್ರಿಕೋದ್ಯಮ 
ಕ್ಷೇತ್ರಗಳಲ್ಲೂ ಅವರಿಗೆ ಅಪಾರವಾದ ಆಸಕ್ತಿಯಿದ್ದಿತು. ಗ್ರಾಮಜೀವನ ಎಂಬ 
ಪತ್ರಿಕೆಯನ್ನು ಸುಮಾರು ಹತ್ತು ವರ್ಷಕಾಲ ಸಂಪಾದಕರಾಗಿ ಇವರು ಪ್ರಕಟಿಸಿದರು. 
ಸಹ್ಯಾದ್ರಿ ಸ ರಿಸರ ಪತ್ರದ ಸಂಪಾದಕರಾಗಿ ಅನೇಕವರ್ಷ ಶ್ರಮಿಸಿದರು. ಇವರು 
ಸಿರಸಿ ಎಂ.ಎಂ. "ಅಲೆ ಶಿಲ್ಪಿ ಎಂದು ಪ್ರ ಸಿದ್ಧ ರಾಗಿದ್ದ 3 ಇದಲ್ಲದೆ ಉತ್ತರ 
ಕನ್ನಡದ ಹಲವು ಊರುಗಳಲ್ಲಿ ಪ್ರೌಢಶಾಲೆಗಳನ್ನು ಸ್ಕಾ ನಿಸಿದರು. ತಮ್ಮ 
ನಿವೃ ತ್ತಿಯ ನಂತರ ಪತ್ರಿ ಕೋದ್ಯ ಮದೊಂದಿಗೆ “ಸರಿಸರೌಂದೋಳನ ಇತಂ 
ಪ್ರಮುಖ ಕಾರ್ಯ ಕ್ಷೇತ್ರವಾಗಿದ್ದಿ ಸ iy Mond ಸೇವಾಯೋಜನೆ ಇತಿಹಾಸ 
ಸಂಶೋಧನೆ ಹೀಗೆ ವಿವಿಧ ಕೇತ್ರ ಗಳಲ್ಲಿ ಇವರು ಸ್ಮರಣೀಯವಾದ ಸೇನೆಯನ್ನು 
ಸಲ್ಲಿಸಿದರು, ಈ 
ಎಲ್‌. ಓಟ. ಶರ್ಮ ಅವರು ಸಂಚಾರಿ ಮಾಹಿತಿಕೋಶ ಎಂದು ಹೆಸ ಇಗಿದ್ದರು. 
ಉತ್ತರ ಕನ್ನಡ ಜಿಲ್ಲೆ ಯ ಇತಿಹಾಸ ಪರಿಸರಕ್ಕೆ ಸಂಬಂಧಿಸಿದ ವೈವಿದ್ಯಮಯ 
ದಾಖಲೆಗಳು ಜನಜೀವನವನ್ನು ಕುರಿಶ ಮಾಟಿ ಅವರಲ್ಲಿ ದೊರೆಯುತ್ತಿತ್ತು. 


೧೨೨ ಮಾನವಿಕ ಕರ್ಣಾಟಕ 


ಸದಾ ಚಿಂತನಶೀಲರೂ, ವಿಚಾರವಾದಿಗಳೂ ಆಗಿದ್ದ ಶರ್ಮ ಅವರು ಉತ್ತಮ ಸಂಘಟ 
ಕರೂ ಆಗಿದ್ದರು. ಅವರನ್ನು ಜನರು ಸೆಮಿನಾರ್‌ ಶರ್ಮ ಎ೯ದು ಗೇಲಿ ಮಾಡುತ್ತಿ 
ದ್ಹರು, ಹಲವಾರು ವಿಷಯಗಳನ್ನು ಕುರಿತು ವಿಚಾರ ಸಂಕಿರಣ, ಚರ್ಚೆ ಮತ್ತು 
ಸಮ್ಮೇಳನಗಳಲ್ಲಿ ಭಾಗವಹಿಸಿ ಅವರು ಪ್ರಧಾನ ಪಾತ್ರವನ್ನು ವಹಿಸುತ್ತಿದ್ದರು, 
ಎಲ್‌. ಓ. ಶರ್ಮರವರು ದಿವಂಗತ ಎಂ. ಎನ್‌. ರಾಯ್‌ ಅವರ ವಿಚಾರಗಳಿಂದ 
ಪ್ರಭಾವಿತರಾಗಿದ್ದರು. «ಬನವಾಸಿಯ ಕದಂಬರು? ಇವರು ಸಂಪಾದಿಸಿದ ಒಂದು 
ಪ್ರಮುಖ ಗ್ರಂಥ. ಬನವಾಸಿ ಕೈಪಿಡಿಯನ್ನು ಕನ್ನಡ ಮತ್ತು ಇಂಗ್ಲಿ ಷ್‌ ಭಾಷೆ 
ಗಳಲ್ಲಿ ಪ್ರಕಟಓಸಿದ್ದರು. 1983 ರಲ್ಲಿ ಕದಂಬ ಸಂಸ್ಕೃತಿ ಸಂಸ್ಥೆಯ ಸಂಸ್ಥಾಪಕ 
ಕಾರ್ಯದರ್ಶಿಗಳಾಗಿ ಶ್ಲಾ ಘನೀಯವಾದ ಕಾರ್ಯವನ್ನು ಮಾಡುತ್ತಾ ಬಂದಿದ್ದರು, 


“ಹಾ. ಎಂ. ವಿ. ಶ್ರೀನಿವಾಸ್‌ 


ಎಂ. ಎಸ್‌. ಚಂದ್ರಶೇಖರಪ್ಪ 


ನ್ಲೇತ್ರಕಾರ್ಯ ಹಾಗೂ ಸಮಾಜಕಾರ್ಯ" 


ಆಧುನಿಕ ಸಮಾಜಕಾರ್ಯವು ವೈಜ್ಞಾ ನಿಕವಾಗಿದ್ದು, ಮೂರು ಮೂಲ ವಿಧಾನ 
ಗಳಾದ ವ್ಯಕ್ತಿಗತ ಸಮಾಜಕಾರ್ಯ (Social case work), ವೃಂದಗತ ಸಮಾಜ 
ಕಾರ್ಯ (Social group work) ಹಾಗೂ ಸಮುದಾಯಕಾರ್ಯ/ಸಂಘಟನೆ 
(Community work/organisation) ಗಳೆನ್ನೊಳಗೋಡಿದೆ.** ಸಮಾಜ 
ಕಾರ್ಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಅವಧಿಯಲ್ಲಿ ಈ ಮೇಲೆ 
ಕಾಣಿಸಿದ ವಿಧಾನಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಸ್ವತಂತ್ರವಾಗಿ ವಿವಿಧ 
ಕ್ಷೇತ್ರಕ್ಕೆ ಅಳವಡಿಸುವ ಸಾಮರ್ಥವನ್ನು ಕ್ಷೇತ್ರಕಾರ್ಯದ ಮೂಲಕ ಪಡೆಯ 
ಬೇಕಾಗುತ್ತದೆ. ಈ ಲೇಖನದಲ್ಲಿ ಅಂಥ ಸಾಮರ್ಥವನ್ನು ವಿದ್ಯಾರ್ಥಿಗಳು ಹೇಗೆ 
ಪಡೆದುಕೊಳ್ಳುವರು ಎಂಬುದರ ಬಗಗೆ ವಿಶ್ಲೇಷಿಸಲಾಗಿದೆ 


ಅ. ವ್ಯಕ್ತಿಗತ ಸಮಾಜಕಾರ್ಯದಲ್ಲಿ ಕ್ಷೇತ್ರಕಾರ್ಯ 

ವ್ಯಕ್ತಿಗತ ಸಮಾಜಕಾರ್ಯ ವಿಧಾನವು "ವ್ಯಕ್ತಿ, ಗತ' ಸಮಸ್ಯೆಗಳಿಗೆ ಸಂಬಂಧಿಸಿ 
ದ್ಹಾಗಿದೆ. ಅನೇಕ ಕಾರಣಗಳಿಂದಾಗಿ ಸಮಾಜದಲ್ಲಿ ಹಲವು ವ್ಯಕ್ತಿಗಳು ತಮ್ಮ 
ವೃಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರು 
ಬೇಕೆಯವಕೊಡನೆ ಬೆಳಸಿಕೊಳ್ಳಬಹುದಾದ ಸಹಜ ಸಂಬಂಧಗಳನ್ನು ಹೊಂದಿ, 
ಪೋಷಿಸಿಕೊಂಡು ಬರಲು ವಿಫಲರಾಗಿರುತ್ತಾರೆ. ಇದಕ್ಕೆ ವ್ಯಕ್ತಿ ಗಳಲ್ಲಿಯ ಆಂತರಿಕ 
ಅಥವಾ/ಮತ್ತು ಬಾಹ್ಯ ನ್ಯೂನತೆಗಳೇ ಕಾರಣ ಎಂದು ಹೇಳಬಹುದು, ಇಂತಹ 
ವ್ಯಕ್ತಿಗಳ ಸಮಸ್ಯೆಗಳನ್ನು ಈ ವಿಧಾನದ ತಂತ್ರಗಳು ಹಾಗೂ ಕೌಶಲ್ಯತೆಗಳನ್ನು 
ಬಳಸಿಕೊಂಡು ಸೂಕ್ತ ಪರಿಹಾರವನ್ನು ಕಂಡುಹಿಡಯುವುದೇ ವ್ಯಕ್ತಿಗತ ಸಮಾಜ 


* ಈ ಲೇಖನವು ಲೇಖಕ ಹತ್ತು ವರ್ಷಗಳಿಂದ ಪಡೆದ ಅನುಭವದಿಂದ ಮೂಡಿಬಂದಿದೆ. 
೪೫ ಇವುಗಳಿಗೆ ಪೂರಕವಾಗಿ ಸಹಾಯಕ ವಿಧಾನಗಳಾದ, ಸಮಾಜಕಾರ್ಯ ಆಡಳಿತ ಹಾಗೂ 
ಸಮಾಜಕಾರ್ಯ ಸಂಶೋಧನೆ--ಇವುಗಳೂ ಇವೆ. 


೧೨೪ ಮಾನವಿಕ ಕರ್ಣಾಟಕ 


ಕಾರ್ಯದ ಮುಖ್ಯ ಉದ್ಜೀಶ. ಆಂದಹಾಗೆ, ಸಮಸ್ಯೆ ಇರುವ ವ್ಯಕ್ತಿಯನ್ನು 
ವಿದ್ಯಾರ್ಥಿಯು ವೈಯಕ್ತಿ ಕವಾಗಿ ಸಂಪರ್ಕಿಸಿ, ಆಂಥ ಸಮಸ್ಯೆಗಳಿಗೆ ಪರಿಹಾರವನ್ನು 
ಕಂಡುಹಿಡಿದುಕೊಳ್ಳೆಲು ಆತನಿಗೆ ಅನುವು ಮಾಡಿಕೊಡಬೇಕು. ಇದು ಕ್ಷೇತ್ರ 
ಕಾರ್ಯದಿಂದ ಮಾತ್ರ ಸಾಧ್ಯ. ಸಮಾಜಕಾರ್ಯ ಶಿಕ್ಷಣದಲ್ಲಿ ಕ್ಷೇತ್ರಕಾರ್ಯಕ್ಕೆ 
ಬಹಳ ಮಹತ್ವವನ್ನು ಕೊಡಲಾಗಿದೆ. 

ಲೇಖಕನು ಈ ದಿಸೆಯಲ್ಲಿ "ಕ್ಷೇತ್ರಕಾರ್ಯ-ಮಾದರಿ'*ಯನ್ನು ಮೈಸೂರು 
ವಿಶ್ವವಿದ್ಯಾ ಲಯದ ಸಮಾಜಕಾರ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕಳೆದ 
ಒಂಬತ್ತು ವರ್ಷಗಳಿಂದಲೂ ಅನುಷ್ಠಾನಗೊಳಿಸಿ ಅದರ ಉಪಯುಕ್ತತೆಯ ಬಗ್ಗೆ 
ಕೂಲಂಕುಷವಾಗಿ ಅವಲೋಕನವನ್ನು ಮಾಡ.ತ್ತಾ ಬಂದಿದ್ದಾನೆ, “ಕ್ಷೇತ್ರಕಾರ್ಯ- 
ಮಾದರಿ' ಈಗಲೂ ಬಹಳ ಉಪಯುಕ್ತವಾಗಿದ್ದು, ವಿದ್ಯಾರ್ಥಿಗಳು ಆದನ್ನು ಅವರವರ 
ಕ್ಷೇತ್ರ ಕಾರ್ಯದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ. "ಇದನ್ನು rE: ಅನೇಕ ಸಮಾಜ 
ಕಾರ್ಯ ಅಧ್ಯಾಪಕರೊಂದಿಗೆ ಚರ್ಚೆಸಿದ್ದಾನೆ. ಅವಕೆಲ್ಲರೂ ಆದರ ಉಪಯುಕ್ತತೆ 
ಯನ್ನು ಮನಗಂಡು ಅನುಮೋದಿಸಿದ್ದಾರೆ. 


ಮಾದರಿಯಲ್ಲಿ ಅಡಕವಾಗಿರುವ ಹಂತಗಳೆ ವಿವರಣೆ: 


ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿಯು ಅರ್ಥಿಯನ್ನು (client) ಆಯ್ಕೆ 
ಮಾಡಿಕೊಂಡ ನಂತರ ಮಾಡಬೇಕಾದ ಆಧ್ಯ ಕೆಲಸವೆಂದರೆ " ವೃತ್ತಿ-ಸಂಬಂಧ' 
(Professional-Relationship) ವನ್ನು ಬೆಳೆಸುವುದು. ಈ " ವೃತ್ತಿ-ಸಂಬಂಧ 'ವು 
ಬೇರೆ ರೀತಿಯ ಸಂಬಂಧಗಳಿಗಿಂತ ಭಿನ್ನವಾಗಿದ್ದು, ವಿದ್ಯಾರ್ಥಿಯು ಇದನ್ನು ಗಮನ 
ದಲ್ಲಿಟ್ಟುಕೊಳ್ಳಬೇಕು. ಈ ರೀತಿಯ ಸಂಬಂಧ " ವಿದ್ಯಾರ್ಥಿ-ಅರ್ಥಿ'ಯ ಪ್ರಥಮ 
ಭೇಟಿಯ ನಂತರದ ಸಂದರ್ಶನ ಸಮಯದಲ್ಲಿ ಪ್ರಾರಂಭವಾಗಿ, ಕೊನೆಯ ಹಂತವಾದ 
“ಅನುಕ್ರಿಯೆ (Follow-up) ಯ ವರೆಗೂ ಚಾಲ್ತಿಯಲ್ಲಿರುತ್ತದೆ. ಇಲ್ಲಿ ಸಂದರ್ಶನ 
ಆತಿ ಮುಖ್ಯವಾದುದು, ಏಕೆಂದರೆ, ವ್ಯಕ್ತಿಯ ಜೀವನದ ವಿವಿಧ ಮುಖಗಳನ್ನು 
ಸೂಕ್ಷ್ಮವಾಗಿ ಅಧ್ಯ ಯನ ಮಾಡಲು ಆರು ಅತ್ಯಮೂಲ್ಯವಾದ ಸಾಧನ. ಸಂದರ್ಶನ 
ದಿಂದ, ಡಾ. ಹತ ಅವರು ಹೇಳಿದಂತೆ, ದೊರೆಯತಕ್ಕಂತಹ ಸ್ಪಷ್ಟವೂ, ಸತ್ಯವೂ 
ಆದ ಫಲಿತಾಂಶಗಳು ಬೇರೆ ಯಾವ ಸಾಧನದಿಂದಲೂ ಪ್ರಾಯಶಃ ಒದಗಿಸಲಾಗದು, 
ಸಂದರ್ಶನದಿಂದ ಮಾನವನ ಅಂತರಂಗವನ್ನು ಒಳಹೊಕ್ಕು ನೋಡಿ ಅದರಲ್ಲಿ ಅಡಗಿರುವ 
ಸತ್ಯಾಂಶವನ್ನು ಬೆಳಕಿಗೆ ತರಲು ಬಹು ಉಪಯುಕ್ತವಾಗಿದೆ. 

ಈ ಹಂತದಲ್ಲಿ ಅರ್ಥಿಯ " ಗುರುತಿನೆ- ಮಾಹಿತಿ 'ಯಾದಂಥ ಹೆಸರು ವಿಳಾಸ, 
ಲಿಂಗ, ಧರ್ಮ, ವಯಸ್ಸು, ಮಾತೃಭಾಷೆ, ತಂದೆ/ತಾಯೀಯ ಹೆಸರು ಮತ್ತು 


* ಅನುಬಂಧ-"೧'ರಲ್ಲಿ "ಕ್ಷೇತ್ರಕಾರ್ಯ--ಮಾದರಿ'ಯನ್ನು ಕೊಡಲಾಗಿದೆ; 


ಕ್ಷೇತ್ರಕಾರ್ಯ ಹಾಗೂ ಸಮಾಜಕಾರ್ಯ ೧೨೫ 


ಉದ್ಯೋಗ. -ಮುಂತಾದ ವಿಷಯಗಳ ಬಗ್ಗೆ ಸಂಗ್ರಹಿಸಬೇಕು. ಇದಕ್ಕಿಂತ ಮೊದಲು 
ವಿದ್ಯಾರ್ಥಿಯು ಅರ್ಥಿಯೊಡನೆ.. * ಅನುನಯ-ಸಂಬಂಧ ' (Rapport) ವನ್ನು 
ಸ್ಥಾಪಿಸುವಲ್ಲಿ ಯಶಸ್ವಿಯಾಗಬೇಕು. ಇಲ್ಲದಿದ್ದರೆ ಅರ್ಥಿಯಿಂದ ಸತ್ಯಾಂಶವನ್ನೊ ಳ 
ಗೊಂಡ ಮಾಹಿತಿಯನ್ನು ಸಡೆಯಲು ಸಾಧ್ಯವಾಗುವುದಿಲ್ಲ. "ಗುರುತಿನ-ಮಾಹಿತಿ' 
ಯನ್ನು ಪಡೆದ ನಂತರ, ಅರ್ಥಿಯ ಶಾರೀರಿಕ ಬಾಹ್ಯ ಗುಣಲಕ್ಷಣ (Physical 
೧೦೩೯೩೧೦೦) ಗಳಾದ ಬಣ್ಣ, ಗುರುತಿನ-ಚಿಹ್ನೆಗಳು, ಎತ್ತರ, ಭಾರ, ಇತ್ಯಾದಿ 
ಅಂಶಗಳನ್ನೂ "ಸಾಮಾಜೋ-ಆರ್ಥಿಕ'ಕೈ ಸಂಬಂಧಪಟ್ಟ ಮಾಹಿತಿಯನ್ನೂ ಹಾಗೂ 
ಆತನ ಕುಟುಂಬದ ವಿವರಣೆ- ಅಣ್ಣ, ಅಕ್ಕ, ತಮ್ಮ, ತಂಗಿ ಮತ್ತೂ ಅವರ 
ಉದ್ಯೋಗಗಳ ಬಗ್ಗೆಯೂ ಅಧ್ಯಯನ ಮಾಡಿ ದಾಖಲೆ ಮಾಡಿಕೊಂಡಿರಬೇಕು. 
ಮೇಲೆ ಕಾಣಿಸಿದ ಮಾಹಿತಿಯ ಜೊತೆಗೆ ಅರ್ಥಿಯ ಮಾನಸಿಕ ಸ್ಥಿತಿಗತಿ? ಹಾಗೂ 
ಅತನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೂ ಸಹ ಸಂಗ್ರಹಿಸಬೇಕು. 
ಸ್ಪಷ್ಟವಾಗಿ ಹೇಳಬೇಕೆಂದರೆ, ಅರ್ಥಿಗೆ ಸಂಬಂಧಿಸಿದಂತೆ ಶಾರೀರಿಕ, ಆರ್ಥಿಕ, 
ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಮಾನಸಿಕ ಸ್ಥಿ ತಿ-ಗತಿಗಳನ್ನೊಳಗೊಂಡ 
ಮಾಹಿತಿಯನ್ನು ಸಂಗ್ರಹಿಸಿ, ಸಮಗ್ರವಾದ ದಾಖಲೆಯನ್ನು ತಯಾರಿಸುವುದು 
ವಿದ್ಯಾರ್ಥಿಯ ಕರ್ತವ್ಯದಲ್ಲೊ ದಾಗಿದೆ. 


ಈ ಮೇಲಿನ ಎಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಯು ಆರ್ಥಿ ಯೊಡನೆ ನಡೆಸಿದ 
ಸಂದರ್ಶನಗಳ ಹಾಗೂ ಸಂಸ್ಥೆಯಲ್ಲಿ ಅರ್ಥಿಯ ಬಗ್ಗೆ ದೊರೆಯುವ ದಾಖಲಾತಿಗಳ 
ಮೂಲಕ ಸಂಗ್ರಹಿಸಬೇಕು. 


ಎರಡನೆಯ ಹಂತದಲ್ಲಿ ಅರ್ಥಿಯು ಸಂಸ್ಥೆಯ ಸಿಬ್ಬಂದಿ, ಇತರ ಅರ್ಥಿಗಳು, 
ಆತನ ಸಹಪಾಟಗಳು, ಶಾಲಾ ಅಥವಾ ಕಾಲೇಜಿನ ಅಧ್ಯಾಪಕರು (ಅರ್ಥಿ ವಿದ್ಯಾಭ್ಯಾಸ 
ದಲ್ಲಿ ತೊಡಗಿದ್ದರೆ), ಸ್ನೇಹಿತರು, ಕುಟುಂಬದ ಸದಸ್ಯರು, ಇತರ ಸಂಬಂಧಿಗಳು 
ಹಾಗೂ ನೆಕೆಹೊರಿಯವಕೊಂದಿಗೆ ಯಾವ ರೀತಿಯಲ್ಲಿ ಸಂಬಂಧವನ್ನು ಹೊಂದಿ 
ದ್ವಾನೆ!ಳೆ ಎಂಬುದರ ಬಗ್ಗೆ ವಿವರವಾಗಿ ವಿಚಾರಿಸಿ ದಾಖಲೆ ಮಾಡಿಕೊಳ್ಳಬೇಕು. 


ಮೇಲ್ದಂಡ ಮಾಹಿತಿಯನ್ನು ವಿದ್ಯಾರ್ಥಿಯು ಅರ್ಥಿಯೊಂದಿಗೆ ಸಂದರ್ಶನ 
ಗಳನ್ನು ನಡೆಸುವುದರ ಮೂಲಕ ಸಂಗ್ರಹಿಸಬೇಕು. 


ಮೂರನೆಯ ಹಂತದಲ್ಲಿ ವಿದ್ಯಾರ್ಥಿಯು ಆರ್ಥಿಗೆ "ರಕ್ತ-ಸಂಬಂಧಿ'-ಯಾಗದ 
ವರನ್ನು (ಉದಾ ; ಶಾಲಾ ಕಾಲೇಜುಗಳ ಅಧ್ಯಾಪಕರು, ನೆರೆಹೊರೆಯವರು) ಭೆಟ್ಟಿ 
ಮಾಡಿ ಅವರಿಂದ ಆತನ ನಡೆವಳಿಕೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ 
ನಾಲ್ಕನೇ ಹಂತದಲ್ಲಿ ವಿದ್ಯಾರ್ಥಿಯು "ಅರ್ಥಿಯ ಕುಟುಂಬ'ಕೈ ಭೆಟ್ಟಿ ಕೊಡುವನು. 
ಅರ್ಥಿಯ ತಂದೆ-ತಾಯಿ, ಕುಟುಂಬದ ಸದಸ್ಯರು ಹಾಗೂ ಇತರ ಸಂಬಂಧಿಗಳಿಂದ 


೧೨೬ ಮಾನವಿಕ ಕರ್ಣಾಟಕ 


ಆತನ ಹಿನ್ನೆಲೆಯ ಬಗ್ಗೆ ವಿಚಾರಿಸಿ, ದಾಖಲೆ ಮಾಡುವುದೂ ಸಹ ವಿದ್ಯಾರ್ಥಿಯ 
ಕರ್ತವ್ಯ. 

ಒಟ್ಟ ನಲ್ಲಿ, ಮೂರನೇ ಹಾಗೂ ನಾಲ್ಕನೆಯ ಹಂತಗಳಲ್ಲಿ ಅರ್ಥಿ ಮೊದಲು 
ಸಂದರ್ಶನ ! ಕಾಲನಲ್ಲಿ ಒದಗಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಯು "ಛೇದಕ- ಪರೀಕ್ಷೆ' 
(Cross-Examination)ೆ ಗುರಿಪಡಿಸುತ್ತಾ ನೆ. ಸತಿ ಪರೀಕ್ಷೆಯಿಂದ ಅರ್ಥಿಯು 
ಕೊಟ್ಟ ರುವ ಮಾಹಿತಿಯಲ್ಲಿ ಯಾವುದು ಸತ್ಯ ಹಾಗೂ ಅಸತ್ಯ ಎಂಬುದನ್ನು ಸ್ಪಷ ಸ್ಪಷ್ಟ 
ವಾಗಿ "ತಿಳಿದುಕೊಳ್ಳ ಲು ಅನುಕೂಲವಾಗುವುದು. 

ಈ ಮೇಲೆ ತೆಂ ಹಂತಗಳು ಅರ್ಥಿಯ ಬಗೆಗೆ ಸಮಗ್ರವಾದ ಮಾಯಿತಿ 
ಯನ್ನು ಸಂಗ್ರಹಿಸಲು ನೆರವಾಗುವುದಲ್ಲದೆ, ಅರ್ಥಿಗೆ ಒದಗಿ ಬಂದಿರುವ ಸಮಸ್ಯೆ 
ಯನ್ನು ಬಹು ಸುಲಭವಾಗಿ ಕಂಡು ಹಿಡಿದುಕೊಳ್ಳ ಬಹುದಾಗಿದೆ. 

“ಐದನೆಯ ಹೆಂತದಲ್ಲಿ ಅರ್ಥಿಯ ಸಮಸ್ಯೆ ಯ ಬಗ್ಗೆ ವಿದ್ಯಾರ್ಥಿ ಯು ಖಚಿತವಾದ 
ನಿರ್ಧಾರಕ್ಕೆ ಬರುವನು. ಈ ತತಡ ಪ್ರೊ I "ಎಚ್‌. ಎಂ. ಮರುಳಸಿದ ಯ್ಯ 
ನವರು ಹೇಳಿದ ಹಾಗೆ ಒಂದು ಅಂಶವನ್ನು ನಾವು “ಗಮನಕ್ಕೆ ತೆಗೆದುಕೊಳ್ಳ ಬೇಕು. 
ಅದೇನೆಂದಕೆ, ಸಮಾಜ ಕಾರ್ಯವು ಮುಖ್ಯವಾಗಿ “ಮನೋ- ಸಾವೂ ಆಂಶ 
ಗಳನ್ನು ಒಳಗೊಂಡ, ಮಾನವ ಸಂಬಂಧಗಳ ಹಂದರವನ್ನು ಆಧರಿಸಿದ, ಸಂದರ್ಶನ- 
ತು ಚರ್ಚಿ-ಸಂವಹನ, ಇಂತಹ ಕ್ರಿಯೆಗಳ ಮೂಲಕ ನಡೆಯುವ ಕಾರ್ಯ 
ವಾಗಿಜಿ. ಅಲ್ಲದೆ, ಹಲವು ವ್ಯಕ್ತಿಗಳ ಸಮಸ್ಯೆಗಳು "ಸಾಮಾಜೋ- ಆರ್ಥಿಕ' 
ವಾಗಿದ್ದರೆ, ಇನ್ನೂ ಕೆಲವರದು ಜೆ "ಆರ್ಥಿಕ 65 ANN ಇದನ್ನೂ ಸಹ 
ವಿದಾ ರ್ಥಿಯು ಗಮನದಲ್ಲಿಟ್ಟು ಕೊಂಡಿರಬೇಕು. ಅಂದಹಾಗೆ, ಈ ಹಂತದಲ್ಲಿ ಒಬ್ಬ 
ವ್ಯಕ್ತಿ ಸತ ಸಮಸ್ಯೆ ಇಂಥ ಸ್ವ ರೂಪದ್ಡೀ ಆಗಿದೆ ಎಂದು ಹೇಳಬಹುದು. ಇದನ್ನು 
ನಾವು "ರೋ He KN ಎಂದು ಕರೆಯುತ್ತೇವೆ. 

ಆರನೆಯ ಹಂತದಲ್ಲಿ ವಿದಾ ರ್ಥಿಯು ಆರ್ಥಿಯ ಸಮಸ್ಯೆಗಳಿಗನುಗುಣವಾಗಿ 
ಯಾವ “ಚಿಕಿತ್ಸಾ-ಕ್ರ ಮ” ವನು ಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ 
ಯೋಜನೆಯನ್ನು ರೂಪಿಸುತ್ತಾ ಫೆ. ವ್ಯಕ್ತಿಗತ ಸಮಾಜಕಾರ್ಯದಲ್ಲಿ ಮುಖ್ಯವಾಗಿ 
ಮೂರು "ಉಪಚಾರ-ಕ್ರಮ'ಗಳನ್ನು ರೂಪಿಸಲಾಗಿದೆ, ಅವುಗಳೆಂದರೆ (1) 
ಸಾಮಾಜಿಕ ಸೇವಾನುಷ್ಮೂನ, (2) ವಾತಾವರಣ- ಬದಲಾವಣೆ, ಹಾಗೂ (3) 
ನೇರ: ಉಪಚಾರ, ವಿದ್ಯಾರ್ಥಿಯು ಈ ಮೇಲಿನ ಯಾವದಾದರೂ ಉಪಚಾರ 
ಕ್ರಮಗಳನ್ನ ಉಪಯೋಗಿಸಲು ತನ್ನ "ಕಾರ್ಯಕ್ರಮ ಯೋಜನೆ'ಯಲ್ಲಿ ಸೂಚಿಸ 
ಬಹುದಾಗಿದೆ. ಇದು ಕಷ್ಟಕರವಾದ ಕೆಲಸವೆಂದು ಬೇರೆ ಹೇಳಬೇಕಾಗಿಲ್ಲ 

ಕೊನೆಯ ಎರಡು ಹಂತಗಳಲ್ಲಿ "ಕಾರ್ಯಕ್ರಮ-ಯೋಜನೆ'ಯಲ್ಲಿ ಸೂಚಿಸಿರು 


ಪಾಾಹತಾಹಾಹಾಾಾಾ ಹಾತ್‌ 


* "ಉಪಚಾರ ಕ್ರಮ'ಗಳು ಎಂದೂ ಕರೆಯಬಹುದು, 


ಕ್ಷೇತ್ರಕಾರ್ಯ ಹಾಗೂ ಸಮಾಜಕಾರ್ಯ ೧೨೭ 


ವಂತೆ ಉಪಚಾರ-ಕ್ರ ಮವನ್ನು ವಿದ್ಯಾರ್ಥಿಯು ಅನುಷ್ಮಾ ನಗೊಳಿಸುವನು, ಇಲ್ಲಿ 
ಮುಖ್ಯವಾದ ಎರಡು ಅಂಶಗಳನ್ನು ನಾವು ಗಮನದಲ್ಲಿಟ್ಟು ಕೊಳ್ಳಬೇಕು. (1) 
ವಿದ್ಯಾರ್ಥಿ ಅನೇಕ ಮಿತಿಗಳಿಗೆ ಒಳಪಟ್ಟಿರುವುದರಿಂದ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ 
ಅರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಎಂದು ನಿರೀಕ್ಷಿಸುವುದು ಅಸಾಧ್ಯ. 
ಆದರೆ ಅವನಿಗೆ ದೊರಕಿರುವ ಕಾಲಾವಕಾಶದಲ್ಲಿ ಅಂತಹ ಸಮಸ್ಯೆಗಳ ರೂಪುರೇಖೆ 
ಗಳು, ಅವುಗಳ ವಿಶ್ಲೇಷಣೆ, ಪರಿಣಾಮ ಹಾಗೂ ಹಲವು ಉಪಯುಕ್ತ “ಪರಿಹಾರ 
ಕ್ರಮ'ಗಳನ್ನು ಸೂಚಿಸಬಹುದಾಗಿದೆ. (2) ವಿದ್ಯಾರ್ಥಿಯು ಆರ್ಥಿಯ ಬಗ್ಗೆ 
ಯಾವ ಕ್ರಮವನ್ನಾದರೂ ಸೂಚಿಸಬೇಕಾದಾಗ ಹಾಗೂ ಅನುಷ್ಕಾನಕ್ಕೆ ತರುವಾಗ 
ಆತನ ಜೊತೆ ಕೆಲಸ ಮಾಡಬೇಕೇ ವಿನಃ ಆತನಿಗೊಸ್ಟರ ಎಂದೂ ಕೆಲಸ ಮಾಡ 
ಬಾರದು, ಒಂದು ವೇಳೆ ಹಾಗೇನಾದರೂ "ಆತನಿಗೋಸ್ಕರ' ಕೆಲಸ ಮಾಡಿದ್ದಲ್ಲಿ, 
ವಿದ್ಯಾರ್ಥಿಯು ಸಮಾಜಕಾರ್ಯವನ್ನು ಮಾಡಿದಂತಾಗುವುದಿಲ್ಲ. 


ಆ, ವೃಂದಗತ ಸಮಾಜಕಾರ್ಯದಲ್ಲಿ ಕ್ಷೇತ್ರಕಾರ್ಯ 


ವ್ಯಕ್ತಿಗತ ಸಮಾಜಕಾರ್ಯದಂತೆಯೇ ವೃಂದಗತ ಸಮಾಜಕಾರ್ಯವೂ 
ಸಮಾಜಕಾರ್ಯದ ಒಂದು ಮೂಲ ವಿಧಾನವಾಗಿದೆ. ವ್ಯಕ್ತಿಗತ ಸಮಾಜಕಾರ್ಯವೂ 
ವ್ಯಕ್ತಿಗಳಿಗೆ ಸಂಬಂಧಪಟ್ಟಿ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯಕವಾದರೆ, 
ವೃಂದಗತ ಸಮಾಜಕಾರ್ಯವು ವೃಂದದ ಹಾಗೂ ಅದರ ಸದಸ್ಯರ ಬೇಕು-ಬೇಡಿಕೆ 
ಗಳನ್ನು ಈಡೇರಿಸಲು ಬಹು ಉಸಯುಕ್ತವಾಗಿದೆ, 


ಈ ಲೇಖಕನು ವೃಂದಗತ ಸಮಾಜಕಾರ್ಯದಲ್ಲಿ ವಿದ್ಯಾರ್ಥಿಗಳು ಹೇಗೆ 
ತೊಡಗಿಸಿಕೊಳ್ಳ ಬೇಕು ಎಂಬುದರ ಬಗೆಗೆ ಹಲವು ಹಂತಗಳನ್ನು ಸೂಚಿಸಿದ್ದಾನೆ. 
ಅವುಗಳ ಪ್ರಕಾರ ಕ್ಷೇತ್ರ ಕಾರ್ಯ ಮಾಡಿದರೆ, ವಿದ್ಯಾರ್ಥಿಗಳು ವೃಂದಗತ ಸಮಾಜ 
ಕಾರ್ಯವನ್ನು ಮಾಡುವಲ್ಲಿ ಯಶಸ್ಸುಗಳಿಸಬಹುದಾಗಿದೆ, 


ವೃಂದಗತ ಸಮಾಜಕಾರ್ಯದಲ್ಲಿ ವಿದ್ಯಾರ್ಥಿಯ: ಮೊಟ್ಟ ಮೊದಲು ವೃಂದದ 
ಸದಸ್ಯರನ್ನು ಆಯ್ಕೆ ಮಾಡಬೇಕಾಗುವುದು. ಆಯ್ಕೆ ಮಾಡುವಾಗ ಸದಸ್ಯರ 
ವಯಸ್ಸು ಹಾಗೂ ಬೇಡಿಕೆಗಳನ್ನು ಗಣನೆಗೆ ತೆಗೆದಕೊಳ್ಳ ಬೇಕು, ಸದಸ್ಯರ ಆಯ್ಕೆ 
ಯಾದನಂತರ ವಿದ್ಯಾರ್ಥಿಯು ಅವರೊಡನೆ "ಅನುನಯ-ಸಂಬಂಧ'ವನ್ನು ಬೆಳೆಸಿ 
ಪ್ರತಿಯೊಬ್ಬ ಸದಸ್ಯನ ಬಗೆಗೂ "ಸಂಕ್ಷಿಪ್ತ-ಓಪ್ಪಣಿ'ಯನ್ನು ತಯಾರಿಸುವುದು ಆತನ 
ಕರ್ತವ್ಯ. “ಸಂಕ್ಸಿಸ್ತ-ಓಸ್ಪಣಿ'ಯಲ್ಲಿ ಸದಸ್ಯರ ಹೆಸರುಗಳು, ಎಯಸ್ಸು, ವಿದ್ಯಾಭ್ಯಾಸ, 
ಕುಟುಂಬದ ವಾಶಾವರಣ, ಇತ್ಯಾದಿ; ಅಂಶಗಳನ್ನೊಳಗೊಂಡಿರಶಕ್ಕದ್ದು. 
ವಿದ್ಯಾರ್ಥಿಯು ವೃಂದದ ನಾಯಕ ಹಾಗೂ ಉಪ-ನಾಯಕನನ್ನು ಆರಿಸಲು ಅದರ 
ಸದಸ್ಯರಿಗೆ ಹೇಳಬೇಕು, ಮತ್ತು ಅವರ ಆಯ್ಕೆಯನಂತರ ಎಲ್ಲ ಸದಸ್ಯರನ್ನೂ ಸಕ್ರಿಯ 


೧೨೮ ಮಾನವಿಕ ಕರ್ಣಾಟಕ 


ವಾಗಿ ಭಾಗವಹಿಸುವಂತೆ ಮಾಡುವುದರ ಮೂಲಕ ವೃಂದದ ಸ್‌ -ಥೋರಣೆಗಳನ್ನು 
ಗೊತ್ತು ಪಡಿಸಲು ಮಾರ್ಗದರ್ಶನ ಮಾಡಬೇಕು. 


ವೃಂದದ ಥ್ಯೇಯ- ಥೊರಣೆಗಳಾಧಾರದ ಮೇಲೆ ನಾಯಕರನ್ನೊಳಗೊಂಡಂತೆ, 
ಅದರ ಸದಸ್ಯ ರೆಲ್ಲರೂ ಕೂಡಿ "ಕಾರ್ಯಕ್ರ ಮಾಭಿವೆ ೈದ್ಧಿ'ಯನ್ನು ಸಿದ್ಧ ಹ ಕ್ತ 
Aird ವಿದ್ಯಾರ್ಥಿಯು ಕೊಡಬೇಕಾಗುವುದು. ಒಮ್ಮೆ "ಕಾರ್ಯ 
ಕ್ರಮಾಭಿವೃದ್ಧಿ 'ಯನ್ನು ಸಿದ್ಧ ಪಡಿಸಿದ ಮೇಲೆ ಕಾರ್ಯಕ್ರಮಗಳನ್ನು ಆನುಷ್ಮಾನ 
ಗೊಳಿಸಲು ಸದಸ್ಯರನ್ನು ಉತ್ತೆ ಜಿಸಬೇಕು. ವೃಂದಗತ ಸಮಾಜಕಾರ್ಯದಲ್ಲಿ 
ಕಾರ್ಯಕ್ರ ಮಾಭಿವೃದ್ಧಿ' ಹಾಗೂ ಅದರ "ಅನುಷ್ಕಾ ನ'__ಇವು ಬಹು ಮುಖ್ಯ 
ವಾದುವು. ಇದನ್ನು ವಿದ್ಯಾರ್ಥಿ ಸದಾ ಗಮನದಲ್ಲಿಟ್ಟು ಕೊಳ್ಳಬೇಕು. ಕಾರ್ಯ 
ಕ್ರಮ ನಡೆಯುವಾಗ, ವಿದ್ಯಾರ್ಥಿಯು ಬಹಳ ಸೂಕ್ಷ್ಮವಾಗಿ ಪ್ರತಿಯೊಬ್ಬ ವೃಂದ 
ಸದಸ್ಯನ ಚಲನ-ವಲನಗಳ ಬಗ್ಗೆ ಸದಾ ನಿಗಾ ಇಟ್ಟಿ ರಬೇಕು. ಪ್ರತಿಯೊಬ್ಬ ವೃ pe” 
ಸದ ಕೃನು ಹೇಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿ ದಾ ನೆ ಹಾಗೂ $4 ಮಹಿ 
ಇತರ ಸದಸ್ಯರ ನಡುವೆ ಇರುವ "ಪಾರಸ್ಪರಿಕ ಕ್ರಿಯೆ" (Interaction) ಎಂಥದ್ದು 
ಎಂಬುದನ್ನು ಕೂಡ ಗಮನಿಸಿ ದಾಖಲಾತಿಯನ್ನು ಸಿದ್ಧ ಪಡಿಸಬೇಕು. ವೃಂದದ 
ಸದಸ್ಯರಲ್ಲಿ ಯಾರಾದರೂ ಸಕ್ರಿ say ಕಾರ್ಯಕ್ರ ಮದಲ್ಲಿ ಭಾಗವಹಿಸುತ್ತಿಲ್ಲ 
ತ್ತ ಕಂಡು ಬಂದಾಗ, ಅಂಥವನನ್ನು ಕ್ರೀಕಂಣಕೆ್ಟಳಪಡಿಸಿ ಸೂಕ್ತ ಪರಿಹಾರ 
ಕ್ರಮವನ್ನು ತೆಗೆದುಕೊಂಡು, ಹ] ವಿದ್ಯಾರ್ಥಿಯ ಕರ್ತವ್ಯ. ಇಲ್ಲದಿದ್ದರೆ 
ವೃಂದದ ಥ್ರೇಯ-ಧೋರಣೆಗಳು ಈಡೇರಲು ಸಾಧ ವಾಗುವುದಿಲ್ಲ. ಯಶಸ್ವಿಯಾಗಿ 
ಕಾರ್ಯಕ್ರೆ ಮವನ್ನು ಅನುಷ್ಠಾ ನಗೊಳಿಸಿದ ನಂತರೆ ಅದೇ ಗುಂಪಿನ ಸದಸ್ಯರ ಬೇರೆ 
ಬೇಡಿಕೆಗಳ ಬಗ್ಗೆ ಗಮನಹರಿಸಬಹುದು ಇಲ್ಲದಿದ್ದರೆ ಪ್ರಕ್ರಿಯೆಯನ್ನು ಅಂತ್ಯಗೊಳಿಸ 
ಬಹುದು. 


ಇ. ಸಮುದಾಯ ಕಾರ್ಯ/ಸಂಘಟನೆಯಲ್ಲಿ ಕ್ಷೇತ್ರಕಾರ್ಯ 

ಈ ವಿಧಾನವು ಸಮುದಾಯದ ಜನರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು 
ಪ್ರಮುಖವಾದ ದೃಷ್ಟಿಯಲ್ಲಿಟ್ಟು ಕೊಂಡು ಅವುಗಳ ಪರಿಹಾರಕ್ಕೆ ಮಾರ್ಗವನ್ನು/ 
ಗಳನ್ನು ಕಲ್ಪಿಸಿ, ಅನುಷ್ಠಾನಗೊಳಿಸುತ್ತದೆ. ವಿದ್ಯಾರ್ಥಿಯು ಎರಡು ಪ್ರಮುಖ 
ಅಂಶಗಳನ್ನು ಗಮನದಲ್ಲಿಟ್ಟು ಕೊಳ್ಳ ಬೇಕು. ಅವು ಯಾವುವೆಂದರೆ. (1) "ಸಮು 
ದಾಯ' ಎಂದಾಕ್ಷಣ ಬರೀ ಚಿಕ್ಕ ಗ್ರಾಮೀಣ ಪ್ರದೇಶವೆಂದು ತಿಳಿಯದೆ, ನಗರ 
ಹಾಗೂ ಬುಡಕಟ್ಟು ಜನಾಂಗದವರು ಇರುವ "ಹಾಡಿ'ಗಳೂ ಸಹ ಸಮ:ದಾಯ 
ಗಳೆಂದು ಪರಿಗಣಿಸಬೇಕು. (2) ಅದೇ ರೀತಿ ಸಮುದಾಯದಲ್ಲಿ ಕ್ಷೇತ್ರ ಕಾರ್ಯ 
ಮಾಡುವವರು ವ್ಯಕ್ತಿ ಗತ ಹಾಗೂ ವೃ ಂದಗತ ಸಮಾಜಕಾರ್ಯ ಇವುಗಳ ಬಗೆಗೂ 


ಕ್ಷೇತ್ರಕಾರ್ಯ ಹಾಗೂ ಸಮಾಜಕಾರ್ಯ ೧೨೯ 


ಪ್ರೌಢ ತಿಳುವಳಿಕೆ ಇರುವುದು ಸೂಕ್ತ ಹಾಗೂ ಸಮಂಜಸ. ಏಕೆಂದರೆ ಸಮುದಾಯ 
ವ್ಯಕ್ತಿಗಳು ಹಾಗೂ ವೃಂದಗಳನ್ನೊಳಗೊಂಡಿದೆ, 

ಸಮುದಾಯ ಕಾರ್ಯದ ಕ್ಷೇತ್ರ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ತೊಡಗಲು 
ಅನುಕೂಲವಾಗುವಂಥ ಸುಮಾರು ಹನ್ನೆರಡು ಹಂತಗಳನ್ನು (ಅನುಬಂಧ-"1' ರಲ್ಲಿ 
ನೋಡಿ) ಲೇಖಕನು ತಿಳಿಸಿದ್ದಾನೆ. 

ಸಮುದಾಯ ಕಾರ್ಯದ ಕ್ಷೇತ್ರ ಕಾರ್ಯದಲ್ಲಿ ವಿದ್ಯಾರ್ಥಿಯು ಮಾಡಬೇಕಾದ 
ಮೊದಲ ಕರ್ತವ್ಯವೆಂದರೆ ಆ ಸಮುದಾಯಕ್ಕೆ ಅನೇಕ ಸಲ ಭೆಟ್ಟಿ ಕೊಡುವುದು. ಈ 
ರೀತಿ ಭೆಟ್ಟಿ ಕೊಡುವುದರಿಂದ "ಅನುನಯ- ಸಂಬಂಧ? (Rapport!) ಸಮುದಾಯದ 
ಜನರ ಜೊತೆ ಬೆಳೆಸಲು ಬಹಳ ಅನುಕೂಲವಾಗುವುದು. ಭೆಟ್ಟಿಯ ಕಾಲದಲ್ಲಿ 
ಸಮುದಾಯದ ಧುರೀಣರನ್ನೂ (ಔಪಚಾರಿಕ ಹಾಗೂ ಅನೌಪಚಾರಿಕ) ಸಹ 
ಗುರುತಿಸಬೇಕು. "ಅನುನಯ- ಸಂಬಂಧ'ವನ್ನು ವಿದ್ಯಾರ್ಥಿಯು ಸಮುದಾಯದ 
ಜನರೊಂದಿಗೆ ಹೊಂದಿಕೊಂಡ ನಂತರ ಸಮುದಾಯದ ಬಗ್ಗೆ ಎಲ್ಲ ವಿಧದ ಮಾಹಿತಿ 
ಯನ್ನು ಸಂಗ್ರಹಿಸಬೇಕು. ಮುಖ್ಯವಾಗಿ ಅದರ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ 
ಸಾಂಸ್ಕ್ರತಿಕ, ಶೈಕ್ಷಣಿಕ, ರಾಜಕೀಯ್ಕ ಭೂ-ವಿಂಗಡನೆ, ಸಂವಹನ, ಸಾರಿಗೆ, 
ಆರೋಗ್ಯ, ಪಶುಸಂಗೋಪನೆ, ವ್ಯವಸಾಯ, ಕರಕುಶಲ, ಸಣ್ಣಪ್ರಮಾಣದ ಕೈಗಾರಿಕೆ 
ಗಳು ಹಾಗೂ ಸಾಮಾಜಿಕ ಸೇವಾಸಂಸ್ಥೆ ಗಳ ಬಗ್ಗೆ ಕೂಲಂಕುಷವಾಗಿ ವಿಷಯವನ್ನು 
ಸಂಗ್ರಹಿಸಿ ದಾಖಲುಮಾಡಬೇಕು. ನಂತರದ ಹಂತಗಳಲ್ಲಿ ವಿದ್ಯಾರ್ಥಿಯು ಸಮು 
ದಾಯದಲ್ಲಿನ ಜೇಡಿಕೆಗಳೇನೆಂಬುದನ್ನು ಸತ್ತೈಮಾಡುವುದರ ಜೊತೆಗೆ, ಅವುಗಳನ್ನು 
ಆಧ್ಯತೆಯಾಧಾರದ ಮೇರೆಗೆ ವಿಂಗಡಿಸಬೇಕು ಹಾಗೂ ಅವುಗಳನ್ನು ಕ್ರಮವಾಗಿ ಸಾಧಿ 
ಸಲು ಜನರಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕು. ಒಮ್ಮೆ ಸಮುದಾಯದ ಬೇಡಿಕೆ 
ಗಳನ್ನು ಗುರುತಿಸಿದನಂತರ, ವಿದ್ಯಾರ್ಥಿಯು ಅವುಗಳ ಸ್ವರೂಪದ ಬಗ್ಗೆ ಆಧ್ಯಯನ 
ಮಾಡಿ, ಅಂಥ ಬೇಡಿಕೆಗಳ ಪರಿಹಾರಕ್ಕೆ ಎಂಥ "ಕಾರ್ಯ-ಕ್ರಮ'ವನ್ನು ಹಮ್ಮಿಕೊಳ್ಳ 
ಬೇಕು ಎಂಬುದನ್ನು ಜನರ ಜೊತೆಗೂಡಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ 
ವನ್ನು ಬೆಳಸಿಕೊಳ್ಳಬೇಕು, ಆಮೇಲೆ ವಿದ್ಯಾರ್ಥಿಯು ಕಾರ್ಯಕ್ರಮಕ್ಸನುಗುಣವಾಗಿ 
ಅಗತ್ಯವಾದ ಸಂಸನ್ಮೂಲಗಳ (ಸಮುದಾಯದಲ್ಲಿ ಹಾಗೂ ಹೊರಗೆ ದೊರೆಯುವ) 
ಬಗ್ಗೆ ಜನರಿಗೆ ತಿಳಿಹೇಳಿ ನಂತರ ಕಾರ್ಯಪ್ರರುತ್ತ ರಾಗಲು ಉತ್ತೇಜಿಸಬೇಕು. 

ಮುಂದೆ ಸಮುದಾಯದ ಜನರು "ಕಾರ್ಯಕ್ರಮ ಯೋಜನ’ ಯನ್ನು ರೂಪಿಸಿ, 
ಅನುಷ್ಮಾನಗೊಳಿಸಬೇಕಾಗುತ್ತ ದೆ. ಇಲ್ಲಿ ವಿದ್ಯಾರ್ಥಿ ಜನರಿಗೆ ಮಾರ್ಗದರ್ಶನ 
ವನ್ನಷ್ಟೇ ಕೊಡಬೇಕು, ಕಾರ್ಯಕ್ರಮ ನಡೆಯುತ್ತಿರುವಾಗ ವಿವಿಧ ಸ್ಥರದಲ್ಲಿ 
ಸಮುದಾಯದ ಜನರು ಯಾವ ರೀತಿ ಭಾಗವಹಿಸುತ್ತಿದ್ದಾರೆ ಎಂಬುದನ್ನು 
ಅವಲೋಕಿಸಿ ದಾಖಲಿಸಿಕೊಳ್ಳ ಬೇಕಾಗುವುದು. ಯಾರಾದರೂ ಸಕಾರಣವಿಲ್ಲದೆ 


೧೩೦ ಮಾನವಿಕ ಕರ್ಣಾಟಕ 


ಭಾಗವಹಿಸುತ್ತಿ ಲ್ಲದಿದ್ದರೆ, ಅಂಥವರನ್ನು ವೈ ಯಕ್ತಿ ಕವಾಗಿ ಭೆಟ್ಟಿ ಯಾಗಿ ಸಕ್ರಿಯವಾಗಿ 
ಭಾಗವಹಿಸುನಂತೆ ೂಡಬೇಕು, fe 5 ಸಮುದಾ ಮಾಡುವ ಸಮಾಜ 
ಕಾರ್ಯ "ಸಮುದಾಯದ ಅಭ್ಯುದ'ಯಕ್ಕೆ ಎಂದು ಬೇಕೆ ಹೇಳಬೇಕಾಗಿಲ್ಲ. ಇದೇ 
ರೀತಿ ವಿದ್ಯಾರ್ಥಿಯು ಒಂದು ಸಮುದ ಜನರ ಬೇಡಿಕೆಗಳಿಗನುಗುಣವಾಗಿ 
ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ, ಅನುಷ್ಕಾನಗೊಳಿಸುತ್ತಾ ನೆ. 


ಅನುಬಂಧ-"1' 
ಅ: ವ್ಯಕ್ತಿಗತ ಸಮಾಜ ಕಾರ್ಯದಲ್ಲಿ ಶ್ಲೇತ್ರಕಾರ್ಯ : 


ಹಂತ--"1' 

(1) "ಗುರುತಿನ--ಮಾಹಿತಿ' (ಆರ್ಥಿಗೆ ಸಂಬಂಧಿಸಿದ್ದು)ಯನ್ನು ಸಂಗ್ರಹಿಸು 
ವುದು. 

(i) ಅರ್ಥಿಯ (೩) ಶಾರೀರಿಕ, (0) ಸಾಮಾಜಿಕ (ಸಾಂಸ್ಕೃತಿಕ), (c) 
ಆರ್ಥಿಕ, (4) ಶೆ | ಕ್ರಣಿಕ ಹಾಗೂ (6) ಮಾನಸಿಕ ಸ್ಥಿ ತಿ-ಗತಿ-ಇವುಗಳ 
ಬಗ್ಗೆ ಮಾಹಿತಿ ಸ್ರ ಜಸುವುದು. 

ಈ ಮೇಲಿನ ಮಾಹಿತಿಯನ್ನು ವಿದ್ಯಾರ್ಥಿಯು ಆರ್ಥಿ ಯೊಡನೆ ನಡೆಸಿದ 

ಸಂದರ್ಶನೆಗಳ ಹಾಗೂ ಸಂಸ್ಥೆಯಲ್ಲಿ ಅರ್ಥಿಯ ಬಗ್ಗೆ ದೊರೆಯುವ ದಾಖಲಾತಿಗಳ 
ಮೂಲಕ ಸಂಗ್ರಹಿಸಬೇಕು. 


ಹಂತ--"2' 
ಸಂಸ್ಥೆ ಯ ಸಿಬ್ಬಂದಿ 
ಇತು. PER 
ಅವನ ಸಹಪಾಟಗಳು 
ಶಾಲಾ-ಕಾಲೇಜಿನ ಅಧ್ಯಾಪಕರು (ಅರ್ಥಿ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದರೆ) 
ಸ್ನೇಹಿತರು 
ತಂದೆ-ತಾಯಿ ಹಾಗೂ ಕುಟುಂಬ ಸದಸ್ಯರು 
ಸಂಬಂಧಿಗಳು 
1. ನೆರೆಹೊರೆಯವರು “ಇವರ ಬಗ್ಗೆ ಅರ್ಥಿ ಯಾವ ರೀತಿ ಸಂಬಂಧ ಹೊಂದಿ 
ದ್ದಾನೆ ಎಂಬುದನ್ನು ತಿಳಿಯಬೇಕು. 
ಮೆಲ್ಫಂಡ ಮಾಹಿತಿಯನ್ನು ವಿದ್ಯಾರ್ಥಿಯು ಅರ್ಥಿಯೊಂದಿಗೆ ಸಂದರ್ಶನಗಳನ್ನು 
ನಡೆಸುವುದರ ಮೂಲಕ ಸಂಗ್ರಹಿಸಬೇಕು. 


ಇಇ ದಾ 0 ಓ. ೧ ಢಿ ಈ 


ಕ್ಷೇತ್ರಕಾರ್ಯ ಹಾಗೂ ಸಮಾಜಕಾರ್ಯ ೧೩೧ 
ಹಂತ-- "3 


ಅರ್ಥಿಗೆ ರಕ ರ ಸಂಬಂಧಿಯಾಗದವರನ್ನು ವಿದ್ಯಾರ್ಥಿಯು ಭೆಟ್ಟಿ ಮಾಡಿ ಅರ್ಥಿ 
ಕೊಟ್ಟ ಮಾಹಿತಿ: ಸರಿಯೇ ? ಅಥವಾ ತಪ್ಪೇ? "” ಎಂಬುದನ್ನು ತಿಳಿಯಬೇಕು. 


ಹಂತ--"4'; 

ಅರ್ಥಿಯ ಕುಟುಂಬಕ್ಕೆ ವಿನ್ಯಾರ್ಥಿಯು ಭೆಟ್ಟಿ ಕೊಟ್ಟು ಆತನ ತಂದೆ-ತಾಯಿ 
ಹಾಗೂ ಸದಸ್ಯರನ್ನು ಮತ್ತು ಇತರ ರಕ್ತ ಸಂಬಂಧಿಗಳನ್ನು ಕಂಡು ಆರ್ಥಿಯ ಬಗೆಗೆ 
ಕೂಲಂಕುಷವಾಗಿ ವಿಷಯವನ್ನು ಸಂಗ್ರಹಿಸಬೇಕು, (ಇಲ್ಲಿ ಹಂತ "|? ಮತ್ತು 
"2'ರಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಗಮನದಲ್ಲಿಟ್ಟು ಕೊಳ್ಳ ಬೇಕು), 


ಹಂತ--"5 


ಅರ್ಥಿಯ ಬಗ್ಗೆ ಸಂಗ್ರಹಿಸಲಾದ ಮಾಹಿತಿಯಾಧಾರದ ಮೇಲೆ ಆತನ/ಳ 
ಸಮಸ್ಯೆಗಳು ಯಾವುವು ಎಂದು ಗುರುತಿಸಿವುದು. 


ಹಂತ--"6' 
"ಉಪಚಾರ ಕ್ರಮ--ಯೋಜನೆ' ಯನ್ನು ರೂಪಿಸುವುದು. 


ಹಂತ್ಲೂ"?7' ; 
"ಉಪಚಾರಕ್ರಮ--ಯೋಜನೆ'ಯಂತೆ, ಕಾರ್ಯಕ್ರಮವನ್ನು ಜಾರಿಗೊಳಿಸು 
ವುದು. 


ಹಂತ- "8 
ವತ್ತಿ ಗತ ಸಮಾಜಕಾರ್ಯದ ಪ್ರಕ್ರಿಯೆಯನ್ನು ಅಂತ್ಯಗೊಳಿಸುವುದು ಹಾಗೂ 
“ಅನುಕ್ರಿ ಯೆ' (7010%-೬॥೧) ಯನ್ನು ತಗೊ ಎರು (ಸಾಧ್ಯವಾದರೆ). 


ಆ: ವೃಂದಗತ ಸಮಾಜಕಾರ್ಯದಲ್ಲಿ ಕ್ಷೇತ್ರಕಾರ್ಯ : 
ಹಂತ: 
1 ದ ಸದಸ್ಯರನ್ನು ಆಯ್ಕೆ ಮಾಡುವುದು. 
ಕೆ ಹಳು ಅನುನಯ-ಸಂಬಂಧ (Rapport)ವನಸ್ನಿ ಬೆಳೆಸು 


ವುದು. 
3. ವೃಂದ ಸದಸ್ಯರ ಬಗ್ಗೆ "ಸಂಕ್ಷಿಪ್ತ-ಓಪ್ಪಣಿ' ತಯಾರಿಸುವುದು. 


೧೩೨ 


0 ANU 


ಮಾನವಿಕ ಕರ್ಣಾಟಕ 


ವೃಂದದ ನಾಯಕ ಮತ್ತು ಉಸ-.ನಾಯಕ-ಇವರನ್ನು ಆಯ್ಕೆ ಮಾಡು 
ವುದು. 

ವೃಂದದ ಥ್ಯೇಯ-ಥೋರಣೆಗಳನ್ನು ಅಭಿವೃದ್ಧಿ ಪಡಿಸುವುದು, 
“ಕಾರ್ಯಕ ಮಾಭಿವೃದ್ಧಿ'ಯನ್ನು ರೂಪಿಸಿ ಅಂಗೀಕರಿಸುವುದು. 
ಕಾರ್ಯಕ್ರಮವನ್ನು ಅನುಷ್ಕಾನಗೊಳಿಸುವುದು, 

ವೃಂದ ಸದಸ್ಯರಲ್ಲಿನ "ಪಾರಸ್ಪರಿಕ ಕ್ರಿಯೆ' ಎಂಥದ್ದು ಎಂದು ತಫಿಳಿಯು 
ವುದು. 

ಕಾರ್ಯಕ್ರಮವನ್ನು ಅಂತ್ಯಗೊಳಿಸುವುದು ಹಾಗೂ “"ಅನುಕ್ರಿಯೆ” 
ಯನ್ನು ಜಾರಿಗೊಳಿಸುವುದು. 


ಸಮುದಾಯ ಕಾರ್ಯ/ಸಂಘಟನೆಯಲ್ಲಿ ಕ್ಷೇತ್ರಕಾರ್ಯ: 


ಹಂತ: 


೪ 


ಪ್ರಾರಂಭದಲ್ಲಿ ಸಮುದಾಯಕ್ಕೆ ಅನೇಕ ಸಲ ಭೆಟ್ಟಿ ಕೊಡುವುದು. 
"ಅನುನಯ ಸಂಬಂಧ'ವನ್ನು ಬೆಳೆಸುವುದು. 

ಸಮುದಾಯದ ಧುರೀಣ (ಔನಚಾರಿಕ ಹಾಗೂ ಅನೌಪಚಾರಿಕ)ರನ್ನು 
ಗುರುತಿಸಿವುದು ಹಾಗೂ ಅವರೊಂದಿಗೆ "ಕಾರ್ಯಸಂಬಂಧ (Working 
Relationship) ವನ್ನು ಬೆಳೆಸುವುದು. 

ಸವ ಎದಾಯದ ಬಗ್ಗೆ ಎಲ್ಲ ಮಾಹಿತಿ ಯನ್ನು ಸಂಗ್ರಹಿಸುವುದು--ಮುಖ್ಯ 
ವಾಗಿ ಅದರ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, 
ಶೈಕ್ಷಣಿಕ್ಕ ರಾಜಕೀಯ, ಭೂ-ವಿಂಗಡನೆ, ಸಂವಹನ, ಸಾರಿಗೆ, 
ಆರೋಗ್ಯ, ಸಶುಸಂಗೋಸನೆ, ವ್ಯವಸಾಯ, ಕರಕುಶಲ, ಸಣ್ಣ 
ಪ್ರಮಾಣದ ಕೈಗಾರಿಕೆಗಳು ಹಾಗೂ ಸಮಾಜ ಸೇವಾಸಂಘ-ಸಂಸ್ಥೆ 
ಗಳು, 

ಸಮದಾಯದ ಜನರೆ ಬೇಡಿಕೆಗಳನ್ನು ಪತ್ರೆ ಮಾಡುವುದು, 

ಆಧ್ಯ ತೆಯಾಧಾರದ ಮೇರೆಗೆ ಬೇಡಿಕೆಗಳನ್ನು ವಿಂಗಡಿಸುವುದು /ಫ್ರೇಣೀ 
ಕರಿಸುವುದು. 

ಬೇಡಿಕೆಗಳ ನಿಜ.ಸ್ವರೂಪವನ್ನು ಕಂಡುಹಿಡಿಯುವುದು ಹಾಗೂ ಅದಕ್ಕೆ 
ತಕ್ಕಂತೆ ಆಂತರಿಕ ಹಾಗೂ ಬಾಹ್ಯ ಸಂಪನ್ಮೂಲಗಳನ್ನು ಗುರುತಿಸು 
ವುದು. 

"ಕಾರ್ಯಕ್ರಮ-ಯೋಜನೆ'ಯನ್ನು ರೂಪಿಸುವುದು. 
ಕಾರ್ಯಕ್ರಮವನ್ನೂ ಅನುಷ್ಠುನಗೊಳಿಸುವುದು. 


10. 


11. 
12. 


ಕ್ಷೇತ್ರಕಾರ್ಯ ಹಾಗೂ ಸಮಾಜಕಾರ್ಯ 


೧೩೩ 


ಕಾರ್ಯಕ್ರಮ ನಡೆಯುತ್ತಿರುವಾಗ, ಸಮುದಾಯದ ಜನರ ಭಾಗವಹಿಸು 
ವಿಕೆಯನ್ನು ಅವಲೋಕಿಸಿ ದಾಖಳೆ ಮಾಡಿಕೊಳ್ಳಬೇಕು. 
ಕಾರ್ಯಕ್ರಮದ ಮೇಲ್ವಿಚಾರಣೆ, ಹಾಗೂ 


ಕಾರ್ಯಕ್ರಮವನ್ನು ಅಂತ್ಯಗೊಳಿಸುವುದು ಹಾಗೂ "ಅನುಕ್ರಿಯೆ'ಯನ್ನು 


ಜಾರಿಗೊಳಿಸುವುದು. 


ಉಪಯುಕ್ತ ಗ್ರಂಥಗಳು : 


1. ಡಾ. ಎಚ್‌, ಎಂ, 
ಮರುಳಸಿದ್ದಯ್ಯ 1983 
2. ಡಾ. ವಿಚ್‌. ಎಂ, 
ಮರಳುಸಿದ್ದಯ್ಯ 1983 
ಇ, ಡಾ. ಆರ್‌, ಇಂದಿರಾ 
1986 
4. A. Dunhaml9s8: 
5. RossM. ೮. 1965 : 
ಲೇಖನಗಳು: 
1. ಎಂ, ಎಸ್‌. 
ಚಂದ್ರ ಶೇಖರಪ್ಪ 
1984 
2. M.S. Chandra 


Shekarappa 1982 


ಸಮಾಜಕಾರ್ಯ, ಅಭ್ಯುದಯ ಪ್ರಕಾಶನ 
ಬೆಂಗಳೂರು 

ಸಮುದಾಯ ಸಂಘಟನೆ, ವಾಗ್ದೇಪಿ ಪುಸ್ತಕಗಳು, 
ಮೈಸೂ ರು 

ಸಾಮಾಜಿಕ ಸಂಶೋಧನಾ ನಿಧಾನಗಳು 
ವಿದ್ಯಾಸಾಗರ ಪ್ರಕಾಶನಾಲಯ, ಮೈಸೂರು 
(ಪರಿಷ್ಟೃತ ಮುದ್ರಣ) 

Community welfare organisation 
Thomas Y. Crowell Co. New York. 
Community Organisation 

(Theory and Practice) 

Harper & Bros, New York 


ಕ್ಷೇತ್ರಕಾರ್ಯ : ಪರಿಕಲ್ಪನೆ ಹಾಗೂ ಸಮಸ್ಯೆಗಳು 
ಮಾನವಿಕ ಕರ್ನಾಟಕ, ಮೈಸೂರು ವಿಶ್ವವಿದ್ಯಾಲಯ 
ಮೈಸೂರು 

Some Aspects of Field work in 

social work, Journal of the Mysore 
University, Mysore 


ಲೇಖಕರ ಸೂಚಿ 


ಡಾ. ಅಶೋಕ ದೇ ಸಾತ್ವುತೆ ... 2804, 7ನೇ ಕ್ರಾಸ್‌, ವಿ.ವಿ. ಪುರಂ 


ಮೈಸೂರು 


ಡಾ. ಎಸ್‌.ಟಿ. ನಾಯ್ಡು... ... ಪ್ರವಾಚಕ, ಇತಿಹಾಸ ವಿಭಾಗ, ಪ್ರಥಮ 
ದರ್ಜೆ ಕಾಲೇಜು, ತೀರ್ಥಹಳ್ಳಿ 
ಬಿ. ಆರ್‌. ಹಿರೇಮಠ 


| 

ಕನ್ನಡ ಅಧ್ಯಯನ ಪೀಠ್ಮ ಕರ್ಣಾಟಕ ವಿಶ್ವ 

ಎಸ್‌, ಪಿ ಪಾಟೀಲ್‌ 1 p18 : 4 
| 
J 


ವಿದ್ಯಾನಿಲಯ ಧಾರವಾಡ 


ಕೆ. ಪಿ. ವೀರಣ್ಣ 
ಲಕ್ಷ್ಮಣ ತೆಲಗಾವಿ ... ಸಂಪಾದಕ, ಕರ್ಣಾಟಕ ಗೆಜೆಟಿಯರ್‌ 
ಬೆಂಗಳೂರು 
ಬ. ಬಿ ಬಸವರಾಜ್‌ ... ಹಿರಿಯ ಸಂಶೋಧನಾ ವಿದ್ಯಾರ್ಥಿ, ತತ್ವಶಾಸ್ತ್ರ 
ವಿಭಾಗ, ಮಾನಸಗಂಗೋತ್ರಿ, ಮೈಸೂರು 
ದಿ. ಯಮುನಬಾಯಿ ... “ಶ್ರೀ”, 409, 12ನೇ ಮುಖ್ಯರಸ್ತೆ 
ಆರ್‌, ರಾವ್‌ ಸರಸ್ವತಿ ಪುರಂ, ಮೈ ಸೂರು 
ಆರ್‌. ಇಂದಿರಾ .... ಪ್ರವಾಚಕಿ, ಸಮಾಜಶಾಸ್ತ್ರ ವಿಭಾಗ 
ಕ ಮಾನಸಗಂಗೋತ್ರಿ, ಮೈ ಸೂರು 
ಎಂ, ಆರ". ಪುಟ್ಟಸ್ವಾಮಿ .... ಹಿರಿಯ ಸಂಶೋಧನಾ ವಿದ್ಯಾರ್ಥಿ 
ಸಮಾಜಶಾಸ್ತ್ರ ವಿಭಾಗ, ಮಾನಸಗಂಗೋತ್ರಿ 
| ಮೈಸೂರು 
ಡಾ, ಎಸ್‌. ರಾಘವಕುಮಾರಿ ... ಅಧ್ಯಾಪಕಿ, ಶಿಕ್ಷಣ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 
ಡಾ. ಎಂ, ವಿ. ಶ್ರೀನಿವಾಸ್‌ ... ಪ್ರವಾಚಕ, ಇತಿಹಾಸ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 
ಎಂ. ಎಸ್‌, ಚಂದ್ರಶೇಖರಪ್ಪ ... ಅಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ 


ಮಾನಸಗಂಗೋತ್ರಿ, ಮೈಸೂರು 


ಮೈಸೂರು ವಿಶ್ವನಿದ್ಯಾನಿಲಯರ ತ್ರೈಮಾಸಿಕಗಳು 


ರೆ ಪ್ರಬುದ್ಧ ಕರ್ಣಾಟಕ 
ರ್ನ ಮಾನವಿಕ ಕರ್ಣಾಟಕ 
¥ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚೆಂದಾ 
(ಪ್ರಕಿಯೊಂದಕ್ಕೂ ಅಂಜೆ ವೆಚ್ಚ ಸೇರಿ) 
ವಿದ್ಯಾರ್ಥಿಗಳಿಗೆ ೬... ಐದು ರೂಪಾಯಿ 
ಇತರರಿಗೆ ೬೬. ಹತ್ತು ರೂಪಾಯಿ 


ಸಂಸೆಗಳಿಗೆ 2 ಹದಿನ್ಸೆದು ರೂಪಾಯಿ 


ಗು 
ಛು 
(ಆಜೀವ ಸದಸ್ಯತ್ತ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
4 ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


